4 
ಪಿ 


ಸಂಚಿಕೆ 1,2,3 ವ 


ಈ 
2 


) ಸಂಪುಟ 30 
ಜನವರಿ 


ಸಂಯುಕ್ತ ಸಂಚಿಕೆ 


| 


ಫ್‌ 


- ಡಿಸೆಂಬರ್‌ 2001 


ಸಲಿ 


ಸಂಪುಟ - 30, ಸಂಚಿಕೆ 1, 2, 3 ಮತ್ತು4 : ಸಂಯುಕ್ತ ಸಂಚಿಕೆ 


| 


ಜನವರಿ - ಡಿಸೆಂಬರ್‌ 2001 


4 8 ್ನಿ ಪ್ರಸಾರಾಂಗ 

PANN 

i ಸ್ವಾ } ಬೆಂಗಳೂರು ಎಶ್ವವಿದ್ಯಾಲಯ 
"ಬೆಂಗಳೂರು 


SAADHANE : Kannada Quarterly (January - December 2001) 
of the Bangalore University, Bangalore. Pp 122 + iv 


© Bangalore University 


ಸಂಪಾದಕ ಸಮಿತಿ 


ಡಾ| ರೆ. ಪಿದ್ದಪ್ಪ ಅಧ್ಯಕ್ಷರು 
ಕುಲಪತಿಗಳು 
ಡಾ// ಪಿದ್ದಲಿಂದಯ್ಯ ಪ್ರಧಾನ ಸಂಪಾದಕರು 


ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರು, 
ಕನ್ನಡ ಅಧ್ಯಯನ ಕೇಂದ್ರ 


ಡಾ// ಬಸವರಾಜ ರಲ್ಲುಡಿ ಸದಸ್ಯರು 
ಪ್ರವಾಚಕರು 
ಡಾ|/ ಜೆ. ಎಸ್‌. ಮೋಹನ್‌ ಸದಸ್ಯರು 
ಪ್ರವಾಚಕರು 
ಡಾ|| ರವಿಚಂದ್ರರೆಡ್ಡಿ ಎಹ್‌. ಸದಸ್ಯರು 
ಪ್ರಾಧ್ಯಾಪಕರು 
ಡಾ// ಆರ್‌. ಎಲ್‌. ಎಂ. ಪಾಟೀಲ್‌ ಸದಸ್ಯರು 
ಪ್ರಾಧ್ಯಾಪಕರು 
ಡಾಃ। ಬಿ. ಗಣೇಶ್‌ ಸಂಚಾಲಕರು 
ನಿರ್ದೇಶಕರು 
ಚಂದಾ ವಿವಾರ 
ಸಾಂಸ್ಥಿಕ ಆಜೀವ ಸದಸ್ಯತ್ವ ರೂ. 500-00 
ಆಜೀವ ಸದಸ್ಯತ್ವ ರೂ. 300-00 


ವಾರ್ಷಿಕ ಚಂದಾ ರೊ. 50-00 


ಪ್ರಕಾಶಕರು ಮತ್ತು ಮುದ್ರಕರು 

ಡಾ। ಬಿ. ಗಣೇಶ್‌ 

ನಿರ್ದೇಶಕರು 

ಪ್ರಸಾರಾಂಗ ಮತ್ತು ಮುದ್ರಣಾಲಯ 

ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು - 560 056 


ಪರಿವಿಡಿ 


1. ನೆನಪುಗಳು (ಕವನ) ಇಷ್ಟ್‌ 
- ಪ್ರೊ. ಬಿ. ವ್ರ. ಲಲಿತಾಂಬ 

2. ಆರು ಅಪ್ರಕಟಿತ ಸ್ವರವಚನಗಳು ಇಷ 
- (ಸಂ.) ಎಸ್‌. ಶಿವಣ್ಣ 

3. ಮತ್ತ್ಯೇಂದ್ರನಾಥನ ಕುರಿತಾದ ಕಥಾನಕಗಳು EAS 
- ಡಾ. ಪಿ. ಎಂ. ದಿನೇಶ 


ಸ (ದ ಸು 01111113 ೨ 114. ೨. 0. ಟೋ 
- ಡಾ. ವಿಜಯಶ್ರೀಸಬರದ 


5. ರೇಣುಕಾ ಎಲ್ಲಮ್ಮ (ಅಂತಸ್ಥಗೊಂಡ ಮಾನವ ಚರಿತ್ರೆ)  ....... 


- ನಾರಾಯಣಸ್ವಾಮಿ ಫೆ. ವ್ರ. 


6. ಶರಣರು ಮತ್ತು ಷಂಷರ ಮುಖಾಮುಖಿ ಲಲ 
- ಡಾ. ಎಸ್‌. ವಿದ್ಯಾಶಂಕರ್‌ 


7. ಹಂಪೆಯ ವಿರೂಪಾಕ್ಷ: ಕಾಲಾನುಕ್ರಮಣಿಕೆಯ ಬೆಳವಣಿಗೆ....... 
- ಡಾ ಸಿ. ನಾಗಭೂಷಣ 


8. ಸಿಂಹನಗದ್ದೆ ಜೈನಮಠದ ಅಪ್ರಕಟಿತ ತಾಮ್ರ ಶಾಸನಗಳು ....... 
-ಎಂ. ಜಿ. ಮಂಜುನಾಥ 


ಮಂಥನ ವಿಭಾಗ 

9. ವಚನಕಾರರೂ ಕಾವ್ಯಮೀಮಾಂಸೆಯೂ ಕಾ 
a ಶರಣಪ್ಪ ಸತ್ಯಂಪೇಟೆ 

10. ಚೋಳರ ಕಾಲದ ಅಗ್ರಹಾರ ಆಡಳಿತ ವ್ಯವಸ್ಥೆ... 
- ಶ್ರೀ ಹೆಚ್‌. ರೇವಣಸಿದ್ದಪ್ಪ 

If ANS ON TRO ese 


ಎ ವ 


ನೆನಪುಗಳು 


1. ಆ ಹೆಣ್ಣು 
ವಯಸ್ಸು 
ಸುಮಾರು ಮೂವತ್ತರ ಹರಯ 
ಸುಕ್ಕುಗಟ್ಟಿದ 
ಒಣ ಬಿರುಕು - ಬಿರುಕಿನ ಚರ್ಮ 


ಅವಳು ಒಕ್ಕಣ್ಣಿ 

ಸಿಡುಕು ಮುಖದ ಸಿಡುಕಿ 
ಓದಿದವಳಲ್ಲ - ಬರಹ ಬಾರದವಳು 
ಆದರೆ 

ಇಪ್ಪತ್ತಾರು ಮಂದಿ ಯುವತಿಯರ ರಕ್ಷಕಿ 
ರಕ್ಷಣೆಯ ಅಘೋಷಿತ ಹೊರೆ ಹೊತ್ತ 
ವಾರ್ಡನ್‌ 

ಆಕೆ ಹಾಸ್ಟೆಲಿನ 

ವಾರ್ಡನ್‌ - ಆಯಾ - ಬಾಯೀ 

ಎಲ್ಲ ಕ್‌ 

ಮಿಕ್ಕವರ ಬಾಯಂದಕ್ಕೆ 


ತಮಿಳರ ವೈಖರಿಯಲ್ಲಿ 
ಮಾಸಲು ಬಣ್ಣದ ಅವಳುಡುತ್ತಿದ್ದ ಸೀರೆ 
ನನಗೆ ಕೆಲವೊಮ್ಮೆ 


ಸಾಧನೆ 


ಅನುಮಾನಕ್ಕೆ ಆಸದ ಕೊಡುತಿತ್ತು - 
ಸೀತೆಗೆ ಅನಸೂಯೆ ಕೊಟ್ಟಿದ್ದ 
ಎಂದೆಂದಿಗೂ ಕೊಳೆಯಾಗದ 

ಸೀರೆ 

ಇದೇ 

ಆಗಿತ್ತೇನೋ ಎಂದು. 


ಎಲ್ಲ ಹುಡುಗಿಯರ 

ಬಾಯ್‌ ಫ್ರೆಂಡ್‌ನ ನೋಡಿ 
ಗೊಣಗುತ್ತಿದ್ದ 

ಅವಳು : 

ಕೆಲವೊಮ್ಮೆ ಅವಳು ಅಬ್ಬರಿಸುತ್ತಿದ್ದ 
ಅವಳ ಧ್ವನಿ ಮಾತ್ರ 

ನನ್ನ ಕಿವಿಗಳಲ್ಲಿ 

ಹಿಂದಣ ಮೂರೂವರೆ ದಶಕಗಳ 
ನಂತರವೂ 

ಹೊಚ್ಚ ಹೊಸದೆಂಬಂತೆ 

ಅಂಕಿತ. 


ಧೂಳ ಆವರಣ ಹೊತ್ತು 

ರಾಸಿ ಪಾತ್ರೆ ತೊಳೆಯುವ ಅವಳು 
ಎಲ್ಲ ಹುಡುಗಿಯರ 

ಗೌನ್‌ - ಸೀರೆ 

ಮಾಸಿಕ ಎರಡು ರೂಪಾಯಿಗಳ 
ಮಜೂರಿಯ ಮೇಲೆ 
ಹದಗೊಳಿಸುತ್ತ ಅವಳು 


ಜೀವನದ ಜಗತನ್ನು 
ಕಾಣುತ್ತಿರುವಾಗ 
ಸ್ವಾಭಿಮಾನದ ತುಣುಕಿನಲ್ಲಿ 
ಯಾರಿಂದಲೂ 

ಇನಾಮು ಬೇಡಿದವಳಲ್ಲ 
ಕೊಳಚೆಯಿಂದ ಕಕ್ಕಸು 


ಆ ಹೆಣ್ಣು 


ಕಟ್ಟಿದಾಗ 

ಹೀನಾಮಾನ ಬೈಗಳ 
ಉಪನಿಷತ್ತು ಪೋಣಿಸುವ 
ಅವಳು 

ಅವರ ಗೇಲಿಯಾಟವ ಕಂಡು 
ಮುಗುಳ್ನಕ್ಕಾಗ ಒಮ್ಮೊಮ್ಮೆ 
ಕ್ಯಾಕ್ಟಸ್‌ಗೆ ವಸಂತ ಬಂದು 
ಹೂನಲ್ಲಿ ನಕ್ಕಂತೆ 

ನನಗೆ ಅಭಾಸ. 


ರಾಜಮ್ಮನ ಇರವಿನಲ್ಲಿ 
ಧನ - ಕನಕ - ವಸುಗಳ ರಾಶಿ 
ಸುರಕ್ಷಿತ. 


x ೫ ೫ 


ಆದರೂ 

ನನಗೆ ನೆನಪಿದ್ದಂತೆ 
ಅವಳ ಊಟ 

ಕುಶಲ - ಕ್ಷೇಮ ಕುರಿತು 
ಯಾರೂ 

ಎಂದೂ 

ವಿಚಾರಿಸಲಿಲ್ಲ 

ನನಗೆ ಗೊತ್ತು 

ಇಂದು ಅವಳಿಲ್ಲ 
ಇಲ್ಲೆಲ್ಲೂ: 

ಹಳೆ ರಾಗಿ ಹುಡುಕ 
ಹೊರಟಿರಬೇಕು. 
ಯಾರೂ ಅವಳ ದಿಕ್ಕನ್ನ 
ನೆನಪು ಮಾಡಿಕೊಳ್ಳುವುದಿಲ್ಲ 
ಇಂದು 


ತನ್ನ 
ಕುರುಹನ್ನ 


ಸಾಧನೆ 


ನೆರಳಲ್ಲಿ ಹಿಡಿದಿಡುವ ಪ್ರಯತ್ನ 
ಅವಳು 
ಮಾಡಿರಲಿಲ್ಲ 


ಆದರೆ 

ಇದು ಕೂಡ ನಿಜ 

ನನ್ನ 

ಆತ್ಮದ ಒಂದು ಮೂಲೆಯಲ್ಲಿ 
ಮಾತ್ರ 

ಅವಳು ಜಾಗ್ರತಳಾಗೇ 
ಉಳಿದಿದ್ದಾಳೆ. 


ಆರು ಅಪ್ರಕಟಿತ ಸ್ವರವಚನಗಳು 


- (ಸಂ) ಎಸ್‌. ಶಿವಣ್ಣ 


(೧) 
ಆಗಲೋ ಈಗಲೋ ಯಾವಾಗಲೋ ಸ್ಥಿರವಲ್ಲ 
ಆಗಮ ಪುರಾಣ ಓದುವ ಹಿರಿಯರು 


ಸಾಗಿ ಹೋದರೆಲ್ಲ (ಪಲ್ಲ ॥ 


ಜಂತ್ರದಗೊಂಬಿಗೆ ಮಂತ್ರವ ಮಾಡಿ ನರಕಂತೆಯ ತೊಡಿಸಿ (ದ) ರೆಲ್ಲ 
ಭ್ರಾಂತು ಸಂಸಾರ ಪ್ರಪಂಚಿನೊಳು ಬಹು ಚಿಂತೆ ಹಚ್ಚಿದರೆಲ್ಲ 

ಅಂತರಂಗವ ತಿಳಿಯದೆ ಯಮನ ಬಾಧೆಗೆ ಬೀಳುವರೆಲ್ಲ 

ಸಜ್ಜನ ಸಂಗವ ಮಾಡದೆ ವ್ಯರ್ಥ ಕೆಟ್ಟು ಪೋಗುವರೆಲ್ಲ -1 


ನೂರುವರುಷದ ಕಲ್ಯಾಣ ಬರಹ ವಾರಿಜಭವನು ಬರದನೆಲ್ಲ 
ಮೂರುದಿವುಸದ ಸಂತೆ ಕಾಯವು ಯಾರಿಗೆ ನೆಚ್ಚಿಕೆಯಿಲ್ಲ 
ನಾರಿಯು ಧಾರುಣಿ ಸೇರಿದ ದ್ರವ್ಯವು ಮೂರು ತನ್ನದು ಅಲ್ಲ -2 


ದಾನ ಧರ್ಮ ದಯ ದಾಕ್ಷಿಣ್ಯದಿಂದಲಿ ಮೋಕ್ಷವಗಳಿಸಿದರಲ್ಲ 

ಸ್ನಾನ ಜಪ ತಪ ಧ್ಯಾನದಿಂದಲಿ ಶಿವನ ಶೂನ ಹಿಡಿದವರಲ್ಲ 
ದೀನತನಗಳ ಬಿಟ್ಟು ನೀವು ಗಾಹಿ(?) ವೊಡೆವರು ಅಲ್ಲ 

ಮಾನುಜ ಜಲ್ಮ ಬರುವುದ ಅಪರೂಪ ಎಚ್ಚರ ಹೆದರಿಕೆ ಇಲ್ಲ - 3 


ಹೊಲೆಯಲಿ ಜನಿಸಿದ ಬಲುಮೋಹಕೆ ಬಿದ್ದು ಇದರ ನೆಲೆಗಳ ತಿಳಿಯಲಿಲ್ಲ 
ಎಲವು ತೊಗಲು ವರ ಮಾಂಸವ ದೇಹಕೆ ಬಹು ಸುಚಿಯೆಂಬವರೆಲ್ಲ 
ಹಲವನೋದಿ ನಿಂದಿಸುವಂಥ ಪರ ಲಲನೆಗೆ ಭ್ರಮಿಸುವರಲ್ಲ 
ಮಲಹರದೇವ (ನ) ಒಲುಮೆಯ ಪಡೆಯದೆ ಫಲವೇನಿದರೊಳಗಿಲ್ಲ -4 


ಇರುವ ಕಾಲಕೆ ಒಂದ್ನೂರು ಮನೆ ಹಿಡಿಯಿರಿ . ಕಲಿಯುಗದೊಳು ನೀವೆಲ್ಲ 
ಪರಿಪರಿಯಿಂದಲಿ ಇಂಬರಿದು ಗರ್ವವ ಮಾಡುವ ದುರುಳತನವು ತರವಲ್ಲ 


6 ಸಾಧನೆ 


ಹರಹರ ಶಿವಶಿವಯೆಂಬುವ ನಾಮ ಕೇಳಿ ಕಿವಿ ಗೊಡರಲ್ಲ 
ವರಕವಿ ಶರ್ಥಗಿರಿರಾಮನ ಕರ್ನದಿ ಕೆಲದೊಳು ಸಂಸಾರಿಯಲ್ಲ 
ಆಗಲೋ ಈಗಲೋ ಯಾವಾಗಲೋ ಸ್ಥಿರವಿಲ್ಲ ಭತ್ತ 


ಆಕರ: (7) 1762)(45 ಮುಂ - 46 ಹಿಂ) ಕುಕಅಸಂ (ಮೈ) 


(೨) 
ಎಂಥಾ ಪರದೇಶಿ ಬಂದನೆ ಊರಿಂದ ಹೊರಗೆ 
ನಿಂತಲ್ಲಿ ನೆಲನ ಮುಟ್ಟನೆ ನೋಡಮ್ಮ ಜಾಣೆ (ಪಲ್ಲ 


ಬಾಂಪ್ರಾಯದ ಪರದೇಶಿ ಆತಗೆ ಮಂತೆ 

ಕಾಲು ಕಣ್ಣುಗಳಿಲ್ಲವೆ ನೋಡಮ್ಮ ಜಾಣೆ 

ಸುವ್ವಿ ರಾಗವ ಪಾಡಿದ ಆತಗೆ ಮಂತೆ - 1 
ಗಂಟಲ ಮೊದಲಿಲ್ಲವೆ -2 
ಆರು ಭೂತದ ಗಾರುಡಿಗ ಆತನು ಮಂತೆ 

ಬ್ಯಾರೊಂದು ಮನೆಯ ಮಾಡಿದ ನೋಡಮ್ಮ ಜಾಣೆ -3 

ಮೂರರ ಹೃದಯವನಾಡಿದ ಆತನು ಮುಂತೆ 

ಮೂರರ ಕಿಚ್ಚನಿಕ್ಕಿದ ನೋಡು ಜಾಣೆ -4 


ನಾಗಲಿಂಗಪ್ಪನ ಕರಸ್ಥ(ಲ)ವು ಹಾದರವಲ್ಲಲೆ 
ಹೋಗಿ ಮಹಲಿಂಗನ ನೋಡಮ್ಮ ಜಾಣೆ 
ಎಂಥಾ ಪರದೇಶಿ ಬಂದನೆ -5 


ಆಕರ : (7) ಕೆ. 1762 (6ನೇ) ಕುಕಅಸಂ (ಮೈ) 
(೩) 


ಗೌರೀ ಸಮೇತ ಸೋಮ ಸು- 
ಸ್ವರ ಶ್ರುತಿವರ ಧಾಮ 


ಗಿರಿಜಾಲೋಲ ಸುರ ಮುನಿ ಪಾಲ 
ವರ ಪ್ರಣವಾದಿ ಸಮೂಲ ಶುಭಲೀಲ 
ಪುಣ್ಯ (ಜಾ)ಲ ಘನಲೋಲ 


ಆರು ಅಪ್ರಕಟಿತ ಸ್ಥರವಚನಗಳು ? 


ಜಗದೇಕ ವೀರ ಅಗಜಾಕುಮಾರ 
ನಗದಿವ್ಯಚಾಪ ಗಂಭೀರ ಫಣಿಹಾರ 
ಜಿತಮಾರ ಚಿತುಸಾರ ವೀರ -2 


ಪ್ರಾಲೇಯ ಸಂಗ ಕಾಲ ವಿಭಂಗ 
ಪ್ರವಿಮಲ ಮೋಕ್ಬತಕುರಂಗ 
ರಿಪುಭಂಗ ಧವಳಾಂಗ (ಲಿಂಗಾಂ)ಗ -3 


ಪ್ರಮಥನಾಥ ನಮಿತ ಖ್ಯಾತ 
ಸುಮನಸದಿ ಲೋಕ ತಾತ ವೇದಾತೀತ 
ಫಣಿಯುತ ಮಮನಾಥ -4 


ಅಂಬರಕೇಶ ನಿಂಬಪುರೀಶ 
ಶಂಭು ಸುಜ್ಞಾನ ಗಣೇಶ ಸುಪ್ರಕಾಶ 
ಭಕ್ತಿಪೋ ಸತ್ಯ ಭಾಷ - -5 


ಆಕರ : (7) 1762 (52 ಹಿಂ - 53 ಮುಂ) ಕುಕ ಅಸಂ (ಮೈ): 


3) 
(೪) 
ರಾಗ : ಕಲ್ಯಾಣಿ 


ರಮಣಿ ಮೈಲಾರಲಿಂಗನ ತೋರೆ 
ಕಮಲಾಂಬಕಿ ನೀರೆ 
ರಮಣಿ ಮೈಲಾರಲಿಂಗನ ತೋರೆ ॥ ಪಲ್ಲ॥ 


ರಮಣಿಮಣಿ ಹಿಮಧರನ ಶ್ರೀಶೈಲದಿ 
ಘಮಘಮಿಸುವ ಮಲ್ಲಿಕಾರ್ಜುನದೇವನ ತೋರೆ -1 


ಪುರನಾಶ ಸುರಪನ ಗಜ ಕುಂಭದಿ ಸೇರಿದ ಪರಿಯ ಶಂ 
ಕರನನುಸುರು ಬೇಗ ರಮಣಿ ವ್ರ 


ನೀಲಕಂಠ ನಿಗಮಾಗಮ ಹೋಗೋ (9?) ಚರ 
ಪಲ ಗೌರಿಯ ಲೋಲ ತ್ರಿಶೂಲನೆ -3 


8 ಸಾಧನೆ 


ಮಂಗಳ ಮಹಿಮಾಭುಜಗಾಭರಣ ರಾಮ - 
ಲಿಂಗಾಜಂಗಮ ಸಂಗ ತುರಂಗನ ೨4 


ಪರಶಿವ ಪರಾಪರಗುಣಕರ ಪರಂಜೋತಿಯ 
ಪರ ವಂದಿತಾ ಪರವುಪದೇಶವ ರಮಣ ೨6 


ಮುಡುಕುಧರೆಯ ಬೆಡಗಿನ ಕಡು ಚೆಲುವಿನ 
ಮೃಡ ವಿರೂಪಾಕ್ಷ ತ್ರಿಯಂಬಕ ರೂಪನ ರಮಣಿ -6 


ಧರಣಿಗಧಿಕ ಸರ್ಪಗಿರಿಯ ವರ ಸಖ 
ವೀರಭದ್ರನ ಪಿತ ಗುರು ಭೂತೇಶನ 
ರಮಣಿ ಮೈಲಾರಲಿಂಗನ ತೋರೆ -7 


ಆಕರ : (7) ಕೆ. 1762 (44ನೇ) ಕುಕ ಅ ಸಂ (ಮೈ) 


; ೫ 

ಮಂಗಳೆ ಜಯ ರಾಜಲಿಂಗ ವೃಷಾಯ ( 

ಶಿವನು ವೃಷಾಯ ಶಿವನು ವೃಷಾಯ 

ಗಂಗಾಜಟಾವೃತ ಸಂಗ ನಿರ್ಮಾಯ | |! ಪಲ್ಲ || 
ಕರಿ ಚರ್ಮ ಚೇಲ ಸುರಜನ ಪಾಲ 4 
ಸ್ಫರಿತ ಸಜ್ಜನ ಮುನಿಸುತ್ವ ಸುಶೀಲ ತ 


ಅಂಗಧವಲ ಛಾಯ ಲಿಂಗ ಪ್ರಮಥ ಗೇಯ 
ಮಂಗಳ ಭಾಸ್ಕರ ಕೋಟಿ ಉತ್ತುಂಗಕಾಯ -2 


ರಾಜಪುರೀಶ ತೇಜವಿಲಾಸ 
ಮೂಜಗನುತ ಚನ್ನವೃಷಭ ರಾಜೇಶ ಎತ್ತಿ 


ಆಕರ: (ಓ) ಕೆ. 1762 (ಕೊನೆಗರಿ) ಕುಕ ಅಸಂ (ಮೈ) 


(೬) 
ಪಾಪ ಕೂಪದ ಭವದ ಕೂಪದೊಳು ಬಿದ್ದೆನೆನ್ನ 
ಆಪತ ಪರಿಹರಿ ಸೋ ಬಸವ ಅಯ್ಯಯ್ಯ 


0 


ಕೋಪಿ ದುರ್ಮಾರ್ಗಿ ದುರ್ವೀತನೆನಿಸ | (ದಿರೆ) ನ್ನ ಪಾಲಿಸೊ ಬಸವ ॥ ಪಲ ॥ 


ಆರು ಅಪ್ರಕಟಿತ ಸ್ಥರವಚನಗಳು 9 


ಜನನ ಮರಣದ ಸ್ಮಿ(ತಿ)ಗಳೊಳು ಸಿಲ್ಕಿ ಸಂಸಾರವನು 

ಕೂಡಿಕೊಂಡಿರ್ದೆನೈ ಬಸವ ಅಯ್ಯಯ್ಯ 

ಸನುಮತದಿ ಸಂಸಾರವೆನಗೆ Xxx ನಂಬಿದೆನು 

ಚಿನುಮಂತುಗೆ ಪಾಲಿಸೊ ಬಸವ 

ಬಿನುಗುಬುದ್ಧಿಯ ಕಾಮ ಕ್ರೋಧ ವಿಷಯದಿ ಸಿಲುಕಿ 

ರ್ದೆ ನಾನಿದೆಂತೊ ಬಸವ ಅಯ್ಯಯ್ಯ | 

ಕನಲಿ ಕಂಗೆಟ್ಟು ಭವದೊಳು 

ಜಿನುಗುತಿಹೆ ನಾಂ ಚೆನ್ನಬಸವ - 1 


ಆಶೆಪಾಶದಿ ಸೊಕ್ಕಿ ಕೋಪ ವಿಷಯದಿ ಸಿಲ್ಕಿ 

ಗಾಸಿಯಾದೆನು ನಾನು ಬಸವ ಅಯ್ಯಯ್ಯ 

ಮೋಸವೋದೆನು ಅಷ್ಟಮದ ಸಪವ್ಯಸನಗಳೊ 

ಳೀಶ ಭಕ್ತರ ಭಕ್ತ ಬಸವ ಅಯ್ಯಯ್ಯ 

ಹೇ ಸಿಮನದವ ಪಶುಪಾಶ ಜೀವಿಯು ನಿಮ್ಮ 

ವಾಸವಾಗಿರಿಸೊ ಚನ್ನಬಸವ - 2 


ಕುಂದಿ ಕುಸಿವುತ ತಗ್ಗಿ ಮುನ್ನೆ ಬಂದೆನು ಬಸವ 

ಬಂಧನದಿ ನೊಂದೆ ನಾಂ ಬಸವ ಅಯ್ಯಯ್ಯ 

ತಂದೆ ನೀ ಬಂದು ಕಂದ ನೊಂದೆಯಾ ಕಂದ ಬಾ 

ರೆಂದು ಸಲಹಯ್ಯ ಬಸವ 

ಇಂದುಧ(ರ)ನಾದಿಯ ನು ಒಂದು ದಿನ ಮರಸದೆ 

ಮಂದಮತಿಯಾದೆ ನಾಂ ಬಸವ ಅಯ್ಯಯ್ಯ 

ಇಂದು ಶ್ರೀ ಗುರು ಶಾಂತಮಲ್ಲೇಶನಾಗಿ 

ಬಂದೆನ್ನ ಸಲಹಯ್ಯ ಬಸವ a3 


ಮತ್ತೇಂದ್ರ ನಾಥನ ಕುರಿತಾದ ಕಥಾನಕಗಳು 


-ಔಾ. ಪಿ.ಎಂ. ದಿನೇಶ 


ಮತ್ಸ್ಯ್ಯೇಂದ್ರನಾಥನಿಗೆ ಸಂಬಂಧಿಸಿದ ಮುಖ್ಯ ಕಥೆಗಳನ್ನು ಈ ಕೆಳಗೆ 
ಸಂಗ್ರಹಿಸಲಾಗಿದೆ. 


ಗ 
ಈ 


ಕ ಕಾಲಜ್ಞಾನ ನಿರ್ಣಯ (16-29- 36) ಭೈರವ ಮತು ್ತ ಭೈರವೀ ಚಂದ್ರದ್ವೀಪಕ್ಕೆ 
ಹೋಗಿದ್ದರು. ಕಾರ್ತಿಕೇಯನು ಅವರ ಶಿಷ್ಯನಾಗಿ ಅಲ್ಲಿಗೆ ತಲುಪಿದನು. 
ಅಜ್ಞಾತವಶಾತ್‌ ಅವನು ಮಹತ್ವ ವಾದ ಕುಲಾಗಮ ಸ್ವವನ್ನು 
ಸಮುದ್ರಕ್ಕೆಸೆದನು. ಆಗ ಭೈರವನು ಸಮುದ್ರವನ್ನಿಳಿದು ಮತ್ಸ್ಯದ ಉದರವನ್ನು 
ಬಗೆದು ಆ ಶಾಸ ಸ್ವವನ್ನು ಉಳಿಸಿದನು. ಇದರಿಂದ ಕಾರ್ತಿಕೇಯನು ಕ್ರುದ್ಧನಾದನು.. 
ಅವನು ಒಂದು. ಕಂದರವನ್ನು ತೆಗೆದು ಬಚ್ಚಿಟ್ಟುಕೊಂಡು ಮತ್ತೆ ಆ ಶಾಸ್ತ್ರವನ್ನು 

ಪುನಃ ಸಮುದ್ರದಲ್ಲಿ ಎಸೆ ಸೆದನು. ಸಮುದ್ರದಲ್ಲಿರುವ ಪ್ರಚಂಡ ಮೀನೊಂದು. 
ಅದನ್ನು ತಿಂದು ಹಾಕಿತು. ಭೆರೃವನು ತನ್ನ ತೇಜಃ ಶಕ್ತಿಯಿಂದ ಬಲೆಯೊಂದನ್ನು 
ಹೆಣೆದು ಆ ಮೀನನ್ನು ಹಿಡಿಯಲೆತ್ತಿಸಿದನು. ಆದರೆ” ಅದು ಭೈರವನಷ್ಟೇ ಶಕ್ತಿ 
ಸಂಪನ್ನವಾಗಿತ್ತು ಬೇರೆ ದಾರಿ ಕಾಣದೇ ಭೈರವನು ಬ್ರಾಹ್ಮಣ ವೇಷವನು ತ್ಯಜಿಸಿ 
ಆ ಮೀನದ "ಉದರವನ್ನು ಬಗೆದು ಕುಲಾಗಮ ಶಾಸ ಸ್ಪವನ್ನು ಉದ್ಭರಿಸಿದನು. 


2. ಬಂಗಾಲದಲ್ಲಿ ಮೀನನಾಥ : ಮತ್ತೇ 5೦ದ್ರನಾಥನ ಉದ್ದಾರದ ಕುರಿತಾಗಿ 
ಎರಡು ಗ್ರಂಥಗಳು ಲಭ್ಯವಿದೆ. 1. ಫಯಜುಲ್ಲನ ಗೋರಕ್ಷ ವಿಜಯ 2. ಶ್ಯಾಮ 
ವಾಸನ ಮೀನಚೇತನ. ವಾಸವಿಕವಾಗಿ ಈ ಎರಡೂ ಪು ಸಕಗಳು ಒಂದು ಆಗಿವೆ. 
ಇದರಲ್ಲಿ ಕೊಟ್ಟಂತಹ ಕಥೆಯನ್ನು ಶ್ರೀ ಸುಕುಮಾರಸೆ (ನನ ಬಂಗಾಳಿ ಸಾಹಿತ್ತದ 
ಇತಿಹಾಸದ ಪುಟ 837ರಿಂದ ಸಂಗ್ರಹಿಸಲಾಗಿದೆ. | 


ಆದ್ಯ ಮತ್ತು ಆದ್ಯಾ ಎನ್ನುವವರು ದೇವತೆಗಳನ್ನು ಸ್ಥ ನ್ಸಿಸಿದರು. ನಂತರ ನಾ 
ಜನ ಸಿದ್ದರ ಪ್ರಾದುರ್ಭಾವವಾಯಿತು. ನಂತರ ಒಬ್ಬ ಕನಯ ಉತತಿಯೂ ಆಯಿತು 
ಮತ್ತು ಗೌರಿ ಎಂಬ ಹೆಸರನ್ನು ನಾಮಕರಣ ಮಾಡಲಾಯಿತು. ಆದ ನ ಆದೇಶದಂತೆ 
ಶಿವನು ಗೌರಿಯೊಡನೆ ವಿವಾಹವಾದನು ಮತ್ತು ಪೃಥ್ವಿಗೆ RR 


ಮತ್ತ್ವೈ ೦ದ್ರ ಸಾಥಸ ಕುರಿತಾದ ಕಥಾನಕಗಳು 1 


ಮೀನನಾಥ, ಗೋರಕ್ಷನಾಥ ಹಾಡಿಫಾ (ಜಾಲಂಧರಿನಾಥ) ಮತ್ತು ಕಾನಫಾ (ಕಾನೂಪಾ 
ಕೃಷ್ಣಪಾದ) ಎಂಬ ನಾಲ್ವರು ಸಿದ್ದರು ಆಹಾರವನ್ನಾಗಿ ಕೇವಲ ವಾಯುವನ್ನಾಗಿ ಸ್ವೀಕರಿಸಿ 
ಯೋಗಾ ಭ್ಯಾಸವನ್ನು ಪ್ರಾರಂಭಿಸಿದರು. ಗೋರಕ್ಟನಾಥನು ಮೀನನಾಥನ 
ಸೇವಕನಾದರೆ ಕಾನಪಾನು ಹಾಡಿಫಾನ ಸೇವಕನಾದನು. ಒಂದು ದಿನ ಗೌರಿಯು 
ಶಿವನ ಕೊರಳಿನ ಮುಂಡಮಾಲೆಯನ್ನು ನೋಡಿ ಅವಕ್ಕೆ ಕಾರಣವನ್ನು ಕೇಳಿದಳು. 
ಅದಕ್ಕೆ ಶಿವನು ಆ ಮುಂಡವು ಗೌರಿಯದೇ ಆಗಿದೆ ಎಂದನು. ಗೌರಿಯು ಇದರಿಂದ 
ಗಾಭರಿಗೊಂಡು ಶಿವನಿಗೆ ಸಾವಿಲ್ಲದಿರುವುದಕ್ಕೂ, ಗೌರಿಯು ಮೇಲಿಂದ ಮೇಲೆ 
ಮರಣ ಚಕ್ರದಲ್ಲಿ ಸಿಲುಕುವುದಕ್ಕೂ ಕಾರಣವೆನಿಸಿರಬಹುದೆಂದು ಗೌರಿಯು 
ತಿಳಿಯಲಿಚ್ಛಿಸಿದಾಗ, ಅದಕ್ಕೆ ಶಿವನು ಇದೊಂದು ಗುಪರಹಸ್ಯವಾಗಿದ್ದು ಬೇರಾರಿಗೂ 
ಇದನ್ನು ತಿಳಿಸಲು ಸಾಧ್ಯವಿಲ್ಲ ಅದ್ದರಿಂದ ನಾವು ಕ್ಷೀರಸಾಗರದ ಮಧ್ಯೇ ದೋಣಿಯಲ್ಲಿ 
ಕುಳಿತು ಈ ರಹಸ್ಯವನ್ನು ಮಾತನಾಡಬಹುದೆಂದನು. ಇಬ್ಬರೂ ಕ್ಷೀರಸಾಗರವನ್ನು 
ತಲುಪಿದರು. ಅವರಿಬ್ಬರೂ ಇದ್ದ ದೋಣಿಯ ತಳಭಾಗದಲ್ಲಿ ಮೀನಿನ ರೂಪವನ್ನು 
ಮೀನನಾಥನು ಅಡಗಿ ಕುಳಿತುಗೊಂಡನು. ಶಿವನ ಕಥೆಯನ್ನು ಕೇಳುತ್ತ ಗೌರಿಗೆ ನಿದ್ರೆ 
ಬಂದಿತು. ಆದರೆ ಮೀನನಾಥನು ಶಿವನು ಹೇಳುತಿದ್ದ ಕಥೆಗೆ ಶಿವನಿಗೆ ಗೊತ್ತಾಗದಂತೆ 
ಹೂಂ ಗುಡುತ್ತಿ ದ್ದನು. ಈ ಶಬ್ದವನ್ನು ಕೇಳಿದ ಗೌರಿಯು ನಿದ್ರೆಯಿಂದೆದ್ದು ಶಿವನನ್ನು 
ಕುರಿತು “ನಾವು ನೀವು ಹೇಳಿದ ಗುಪರಹಸ್ವದ ಮಾತನ್ನು ಕೇಳಲೇ ಇಲ್ಲ?” ಎಂದಳು. 
ಆಗ ಶಿವನು ತಾನು ಕಥೆಯನ್ನು ಹೇಳುತ್ತಿರುವಾಗ ಆದ ಹುಂಕಾರದ ಶಬ್ದವು 
ಯಾರದ್ದಿರಬಹುದು ಎಂದು ಯಾಚನೆ ಮಾಡತೊಡಗಿದನು. ಕೊನೆಗೆ ದೋಣಿಯ 
ಅಡಿಯಲ್ಲಿ ಮೀನನಾಥನಿದ್ದದ್ದು ಅರವಿಗೆ ಬಂದಿತು. ಇದರಿಂದ ಕ್ರುದ್ಧನಾದ ಶಿವನು 
“ನೀನು ಈ ಮಹಾಜ್ಞಾನವನ್ನು ಒಂದಲ್ಲ ಒಂದು ದಿನ ಮರೆತುಬಿಡುವೆ'' ಎಂದು 
ಮೀನನಾಥವನ್ನು ಶಪಿಸಿದನು. 


ನಂತರದಲ್ಲಿ ಶಿವನು ಕೈಲಾಸಪರ್ವತಕ್ಕೆ ತೆರಳಿ ಅಲ್ಲಿಯೇ ಉಳಿಯತೊಡಗಿದನು. 
ಸಿದ್ದರುಗಳಿಗೆ ವಿವಾಹ ಮಾಡಿ ವಂಶವೃದ್ಧಿಗಾಗಿ ಆದೇಶ ನೀಡಬೇಕೆಂದು ಗೌರಿಯು 
ಶಿವನನ್ನು ಮೇಲಿಂದ ಮೇಲೆ ಆಗ್ರಹಪಡಿಸಿದಳು. ಸಿದ್ಧರುಗಳಲ್ಲಿ ಕಾಮವಿಕಾರ 
ಎರುವುದಿಲ್ಲವಾದ್ದರಿಂದ ಮದುವೆಯ ಪ್ರಶ್ನೆಯಿಲ್ಲ? ಎಂಬುದು ಶಿವನ ವಾದವಾಗಿತ್ತು 
ಆಗ ಗೌರಿಯು ಮನುಷ್ಯನ ಶರೀರದಲ್ಲಿ ಕಾಮವಿಕಾರ ಇಲ್ಲದಿರಬಹುದು. ಆದರೆ ತಾವು 
ಅಪ್ಪಣೆ ನೀಡಿದರೆ ನಾನು ಅವರ ಸತ್ತ್ವ ಪರೀಕ್ಷೆ ಮಾಡುತ್ತೇನೆ ಎಂದಾಗ ಶಿವನು ಅದಕ್ಕೆ 
ಸಮ್ಮತಿಯಿತ್ತನು. ನಾಲ್ವರು ಸಿದ್ಧರು ನಾಲ್ಕು ದಿಕ್ಕುಗಳಲ್ಲಿ ತಪಸ್ಸನ್ನಾಚರಿಸುತ್ತಿದ್ದರು. 
ಪೂರ್ವ ದಿಕ್ಕಿನಲ್ಲಿ ಹಾಥಿ ಫಾನು, ದಕ್ಷಿಣದಲ್ಲಿ ಕಾನಪಾನು, ಪಶ್ಚಿಮದಲ್ಲಿ ಗೋರಕ್ಷನು 
ಮತ್ತು ಉತ್ತರದಲ್ಲಿ ಮೀನನಾಥನು ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರು. ಪರೀಕ್ಷೆಗೆ 
ಅವಕಾಶವನ್ನು ದೇವಿಗೆ ಒದಗಿಸಿಕೊಡುವುದಕ್ಕಾಗಿ ಶಿವನು ತನ್ನ ಧ್ಯಾನಬಲದಿಂದ 


12 ad 


ನಾಲ್ಕೂ ಜನ ಸಿದ್ಧರನ್ನು ತಾನಿದ್ದಲ್ಲಿಗೆ ಆಹ್ವಾನಿಸಿದನು. ನಾಲ್ವರೂ ಅವನ ಮುಂದೆ 
ಉಪಸ್ಥಿತರಾದರು. . ದೇವಿಯು ಮೋಹಿನಿ ರೂಪವನ್ನು ಧರಿಸಿ ಸಿದ್ಧರುಗಳಿಗೆ ಊಟ 
ಬಡಿಸಿದಳು. ದೇವಿಯ ಸೌಂದರ್ಯಕ್ಕೆ ಗೋರಕ್ಟನಾಥನನ್ನು ಬಿಟ್ಟು ಉಳಿದ ಮೂವರು 
ಸಿದ್ದರು ಮರುಳಾದರು. ಆದರೆ ಗೋರಕ್ಷನಾಥನು ದೇವಿಯು ತನ್ನ 
ತಾಯಿಯಾಗಬೇಕೆಂದು ಬಯಸಿದ್ದರಿಂದ ಅವನು ಸತ್ವ ಪರೀಕ್ಷೆಯಲ್ಲಿ ಗೆದ್ದನು. ಉಳಿದ 
ಮೂವರು ಸಿದ್ಧರು ತಮ್ಮ ತಮ್ಮ ಶಾಪಕ್ಕನುಸಾರವಾಗಿ ಆಯಾ ಸ್ಥಳಕ್ಕೆ ತೆರಳಿ ಫಲವನ್ನು 
ಅನುಭವಿಸತೊಡಗಿದರು. ದೇವಿಯು ಗೋರಕ್ಷನನ್ನು ಕಠಿಣ ಪರೀಕ್ಷೆಗೆ ಒಳಪಡಿಸಲು 
ಸಂಕಲ್ಪಿಸಿದಳು. ಗೋರಕ್ಷನಾಥನು ಒಮ್ಮೆ ಬಕುಲ ವೃಕ್ಷದ ಕೆಳಗೆ ಸಮಾಧಿಸ್ಥನಾಗಿ 
ಕುಳಿತಿದ್ದನು. ದೇವಿಯು ಅವನನ್ನು ಯೋಗಭ್ರಷ್ನನನ್ನಾಗಿಸಲು ನಾನಾವಿಧದಿಂದ 
ಪ್ರಯತ್ನಿಸಿದಳು. ಇದಾವುದ ರಿಂದಲೂ ಅವನು ವಿಚಲಿತನಾಗಲಿಲ್ಲ ಅಂತಿಮವಾಗಿ 
ಇವಾ ಅವನನನ್ನು ಪೀಡಿಸಲು ನೊಣವಾಗಿ ಆತನ ಹಳ ಪ್ರವೇಶಸಿ 
ತೊಂದರೆ ಕೊಡಲಾರಂಭಿಸಿದಳು. ಆಗ ಗೋರಕ್ಷನು ಶ್ವಾಸ ಸಂಭ ಆ 
ನೊಣಕ್ಕೆ ಹೊಟ್ಟೆಯಲ್ಲಿಯೇ ತೊಂದರೆಕೊಟ್ಟನು. ಹ. ಟಾ ರಾಕ್ಷಸಿಯಾಗಿ 
ಮನುಷ್ಯನ ಬಲಿಯನ್ನು ಪಡೆಯಲಾರಂಭಿಸಿದಳು. ಗೋರಕ್ಷನು ಶಿವನ ಆಜ್ಞಾನುಸಾರ 
ದೇವಿಯನ್ನು ಉದ್ದಾರಮಾಡಿ, ಆ ಸ್ಥಾನದಲ್ಲಿ ಒಂದು ಮೂರ್ತಿಯನ್ನು ಪ ಪ್ರತಿಷ್ಠಾಪಿಸಿದನು. 
ಕಲಕತಾದಲ್ಲಿ ಈಗಲೂ ಕೂಡ ಆ ಮೂರ್ತಿಯೇ ಕಾಳಿಯ ರೂಪದಲ್ಲಿ ಪೂಜಿಸಲಡುತಿದೆ 
ಎಂಬ ಪ್ರತೀತಿ ಇದೆ. ಗೋರಕ್ಷನಾಥನಿಗೆ ದೇವಿಯು ಪ್ರಸನ್ನಳಾಗಿ ಸುಂದರ 
ಸ್ತ್ರೀಯನ್ನು ಪಡೆಯುವ ವರವನ್ನು ಅನುಗೃಹಿಸಿದಳು. ದೇವಿಯ ವರದ ಫ ಫಲಪ್ರಾಪ್ತಿ ಗಾಗಿ 
ಶಿವನು ತನ್ನ ಮಾಯೆಯಿಂದ ಸಂಜು ಕನ್ಯೆಯನ್ನು ಸೃಷ್ಟಿಸಿದನು. ಆ ಕನ್ಯೆಯನ್ನು 
ಗೋರಕ್ಷನಾಥನನ್ನು ವರಿಸಿದಳು. ಗೋರಕ್ಷನಾಥನು 'ಅವಳ: ಮನೆಗೆ ತೆರಳಿ 6 ತಿಂಗಳ 
ಬಾಲಕನಾದನು. "ಕನ್ಯೆಯು ದೊಡ್ಡ ತೊಂದರೆಯಲ್ಲಿ ಸಿಲುಕಿಗೊಂಡಾಗ, ಅವಳನ್ನು 
ಕುರಿತು ಗೋರಕ್ಷನಾಥನು "ತ ರೀತಿಯಾಗಿ. ಹೇಳಿದನು “ನನ್ನಲ್ಲಿ 
ಕಾಮವಿಕಾರಗಳಾಗದೇ ಇರಬಹುದು. ಆದರೆ ನೀನು ಸಂತಾನವನ್ನು 
ಇಚ್ಛಿಸುವಿಯಾದರೆ ನನ್ನ "ಕ್ರೋಪಿನ' ಇಲ್ಲವೆ "ಕರಪ ಟಿಯನ್ನು' ತೊಳೆದು ಆ ಜಲವನ್ನು 
ಪಾನ ಮಾಡಿದರೆ ನಿನಗೆ ಪ್ರ ಪುತ್ರ ಸಂತಾನವಾಗುವುದು'' ಎಂದಾಗ, ಅವನ ಆದೇಶದಂತೆ. 


ಕ್ರೋಪಿನ ತೊಳೆದು bid ಮಾಡಿದ್ದರಿಂದ ಹುಟಿದ ಮಗನಿಗೆ ಕರ್ಪಟನಾಥ 
ಎಂಬ ಹೆಸರು ಬಂದಿತು. ಕಿ 


ನಂತರ ಒಂದು ಬಕುಲವೃಕ್ಟದ ಕೆಳಗೆ ಗೋರಕ್ಷನಾಥನು ಧ್ಯಾನಾಸಕನಾದನು. 
ಅದೇ ಸಮಯದಲ್ಲಿ ಕಾನಫಾನು.. ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದನು. ಅವನ 
ನೆರಳು ಗೋರಕ್ಷನಾಥನ ಮೇಲೆ ಬಿತ್ತು ಇದರಿಂದ ಕುಪಿತನಾದ ಗೋರಕ್ಷನಾಥನು 
ತನ್ನ ಹಾವನ್ನು ಅವನ ಮೇಲೆ ಬಿಟ್ಟನು. ಅದು ಕಾನಪಾನನ್ನು ಹಿಡಿದು ತಂದಿತು. ತನ್ನ 


ಮತ್ತ ೦ದ್ರ ಸಾಥಸ ಕುರಿತಾದ ಕಥಾನಕಗಳು ತಿ 


ತಲೆಯ ಮೇಲೆ ಹಾದು ಹೋಗಿದ್ದರ ಪರಿಣಾಮವೇನೆಂಬುದನ್ನು ಗೋರಕ್ಟನು 
ಕಾನಫಾನಿಗೆ ಹೇಳಿದನು. ಆದರೆ ಕಾನಫಾನು ವ್ಯಂಗ್ಯವಾಗಿ ಗೋರಕ್ಷನನ್ನು ಕುರಿತು ಈ 
ರೀತಿಯಾಗಿ ನುಡಿದನು. ನೀನಂತು ದೊಡ್ಡ ಸಿದ್ಧನಾಗಿರುವಿ, ಆದರೆ ನಿನ್ನ ಗುರು 
ಎಲ್ಲಿದ್ದಾನೆಂಬುದನ್ನು ತಿಲಿದಿರುವಿಯಾ? ತನ್ನ ಮಹಾಜ್ಞಾನವನ್ನೆಲ್ಲವನ್ನೂ ಮರೆತು ಕದರೀ 
ದೇಶದಲ್ಲಿ ಸ್ತ್ರೀಯರೊಡನೆ ವಿಹರಿಸುತ್ತಿರುವನು. ಅವನ ಶಕಿಯೆಲ್ಲ ಮುಗಿದಿದೆ. ಅವನ 
ಆಯುಸ್ಸು ಮೂರೇ ದಿವಸವಿರುವುದೆಂದು ಯಮರಾಜನ ಕಾರ್ಯಾಲಕ್ಕೆ ಹೋಗಿ 
ಖಚಿತಪಡಿಸಿಕೊಂಡು ಬಂದಿರುವೆನು. ನೀನು ನಿಜವಾಗಿ ದೊಡ್ಡ ಸಿದ್ಧನೇ ಆಗಿರುವೇ 
ಆದರೆ ನಿನ್ನ ಆ ಗುರುವನ್ನು ರಕ್ಷಿಸು''. ಈ ಮಾತಿಗೆ ಗೋರಕ್ಷನಾಥನು ""ನನಗೆ ನೀನು 
ತಿಳಿಹೇಳುವೆಯಾ? ನಿನಗೆ ನಿನ್ನ ಗುರುವಿನ ಬಗ್ಗೆ ಗೊತ್ತೇನು? - ಮೇಡರ ಕುಲದ ರಾಣಿ 
ಮಯನಾಮತಿಯ ಪುತ್ರನಾದ ಗೋಪಿಚಂದನು ನಿನ್ನ ಗುರುವನ್ನು ಮಣ್ಣಿನಲ್ಲಿ 
ಅಡಗಿಸಿಟ್ಟಿದ್ದಾನೆಂಬ ವಿಷಯವು ನಿನಗೆ ಗೊತ್ರ)'' ಎಂದು ನುಡಿದನು. ಇಬ್ಬರೂ ತಮ್ಮ 
ತಮ್ಮ ಗುರುಗಳನ್ನು ರಕ್ಷಿಸಲು ಮುಂದಾದರು. ಮೊಟ್ಟ ಮೊದಲು ಗೋರಕ್ಷನಾಥನು 
ಯಮನ ಸಮೀಪಕ್ಕೆ ಹೋಗಿ ಗುರುವಿನ ಆಯುಸ್ಸು ಕ್ಷೀಣಿಸುತ್ತಿರುವುದನ್ನು ತಪ್ಪಿಸಿದನು. 
ನಂತರ ತನ್ನ ಸ್ಥಳಕ್ಕೆ ಹೋಗಿ ಲಂಗ ಮತ್ತು ಲಂಗ ಎಂಬ ಇಬ್ಬರು ಶಿಷ್ಯರನ್ನು ಕರೆದು 
ಕೊಂಡು ಗುರಿವಿನ ಉದ್ದಾರಕ್ಕಾಗಿ ಕದಲೀವನ ಪ್ರವೇಶಿಸಿದನು. ಬ್ರಾಹ್ಮಣ 
ವೇಷಧಾರಿಯಾದ ಗೋರಕ್ಷನಾಥನನ್ನು ಕಂಡು ಜನರೆಲ್ಲರೂ ಅವನಿಗೆ ಪ್ರಣಾಮ ಮಾಡಿ 
ಆಶೀರ್ವಾದ ಪಡೆಯಲಾರಂಭಿಸಿದರು. ಆದರೆ ಈ ಆಶೀರ್ವಾದ, ವೇಷಧಾರಿಯಾದ 
ಬ್ರಾಹ್ಮಣನಾಗಿರದೇ ಸ್ವತಃ ಗೋರಕ್ಷನಾಥನ ಬಾಯಿಯಿಂದ ಬರುವುದರಿಂದಾಗಿ ಎಲ್ಲ 
ಪಾಪಿಗಳೂ ಪಾಪಮುಕ್ತರಾದರು. ಇದರಿಂದ ಗೋರಕ್ಷನಾಥನು ಈ ವೇಷವು ತನಗೆ 
ಸರಿಯಲ್ಲವೆಂದು ತಿಳಿದು ಯೋಗಿಯ ವೇಷ ಧರಿಸಿ ಕದಲೀ ದೇಶದ ಸರೋವರದ 
ದಂಡೆಯಲ್ಲಿರುವ ಒಂದು ಬಕುಲ ವೃಕ್ಷದ ಕೆಳಗೆ ಕುಳಿತನು. ಆ ಸರೋವರದ ಕಡೆಗೆ 
ಬರುತ್ತಿದ್ದ ಕದಲೀ ನಾರಿಯು ಅಲ್ಲಿ ಆಸೀನನಾಗಿದ್ದ ಗೋರಕ್ಸನನ್ನು ನೋಡಿ 
ಮೋಹಿತಳಾದಳು. ಗೋರಕ್ಷನು ಕದಲೀ ನಾರಿಯಿಂದ ಅನೇಕ ವಿಷಯಗಳನ್ನು 
ತಿಳಿದುಕೊಂಡನು. ಅವನ ಗುರುವಾದ ಮೀನನಾಥನು ಮಂಗಲಾ ಮತ್ತು ಕಮಲಾ ಎಂಬ 
ಪಟ್ಟದರಸಿಯರೊಡನೆ ವಹರಿಸುತ್ತಿರುವ ವಿಷಯವನ್ನು ತಿಳಿದವನಾಗಿ ಅಲ್ಲಿ ಯೋಗಿಗಳಿಗೆ 
ಪ್ರವೇಶ ನಿಷಿದ್ದವಾಗಿದ್ದರಿಂದ ನರ್ತಕಿಯ ವೇಷವನ್ನು ಧರಿಸಿ ಮೀನನಾಥನನ್ನು 
ಸಮೀಪಿಸಿದನು. ಅಲ್ಲಿ ಗುರುವಿಗೆ ಪೂರ್ವವರ್ತಿ ವಿಷಯವನ್ನು ನೆನಪಿಸಿ ಮಹಾಜ್ಞಾನದ 
ಉಪದೇಶವನ್ನು ಮಾಡಿದನು. ಇದನ್ನು ಕೇಳಿದ ಮೀನನಾಥನ ಮೈ ಪುಳಕಿತಗೊಂಡಿತು. 
ಇದನ್ನು ತಿಳಿದ ರಾಣಿಯರು ಬಂದು ಪುತ್ರನನ್ನು ಹಿಡಿದುಕೊಂಡು ಗೋಳಾಡುತ್ತ 
ಮೀನನಾಥನನ್ನು ಎಚಲಿತಗೊಳಿಸಲೆತ್ನಿಸಿದರು. ಆಗ ಗೋರಕ್ನನಾಥನು 
ಬಿಂದುನಾಥನನ್ನು ಸಾಯಿಸಿ ಪುನಃ ಅವನಿಗೆ ಜೀವದಾನವನ್ನು ನೀಡಿ ತತ್ತ್ವಜ್ಞಾನವನ್ನು 
ಬೋಧಿಸಿದನು. ಕದಲೀನಾರಿಯರು ಗೋರಕ್ಷನಾಥನ ವಿರುದ್ಧ ಷಡ್‌ಯಂತ್ರ ರಚಿಸಿ 


14 ಸಾಧನೆ 


ಅವನನ್ನು ಕೊಲ್ಲಲೆತ್ತಿಸಿದರು. ಇದನ್ನು ತಿಳಿದ ಗೋರಕ್ಷನು ಸಿಟ್ಟಿಗೆದ್ದು ಅವರಿಗೆ ಕಣ್ಣು 
ಕಪ ಡಿಗಳಾಗಿರೆಂದು. ಶಪಿಸಿದನು. ನಂತರ ಗುರು ಮತ್ತು ಬಿಂದುನಾಥನನ್ನು ಹಾ 


ಕೊಂಡು ಗೋರಕ್ಷನಾಥನು ತನ್ನ ಸ್ಥಳವಾದ ವಿಜಯ ನಗರಕ್ಕೆ ಬಂದನು. 


3. ಲೇವೀನೇಲ ನೇಪಾಳ : - ಭಾಗ । ಪುಟ 307 - 355 ರಲ್ಲಿ ನೇಪಾಳದಲ್ಲಿ 
ಪ್ರಚಲಿತವಿರುವ ಎರಡು ಕಥೆಗಳನ್ನು ಸಂಗ್ರಹಿಸಲಾಗಿದೆ. ಗ್ರಿಯರ್ಸನ್‌ನು 
ಇ.ರೇ. ಎ.ದಲ್ಲಿ ಮತ್ತು ಬಾಗಚೀಯು "ಕಾಲಜ್ಞಾನ ನಿರ್ಣಯದ ಭೂಮಿಕೆಯಲ್ಲಿ 
ಈ ಕಥೆಗಳ ಸಾರವನ್ನು ಕೊಟ್ಟಿದ್ದಾರೆ. "ಯೋ. ಸಂ. ಆಂ.' ದಲ್ಲಿಯೂ ಕೂಡಾ 
ಈ ಕಥೆಯು ಸ್ವಲ್ಪ ಪರಿವರ್ತಿತ ರೂಪದಲ್ಲಿ ಕಾಣಸಿಗುವುದು . ಈ ಮೂರು 
ಕಥೆಗಳನ್ನು ಸಂಗ್ರಹರೂಪ ಪವಾಗಿ ಈ ಕೆಳಗೆ ಕೊಡಲಾಗಿದೆ. 


(1) ನೇಪಾಳದಲ್ಲಿ ಪ್ರ ಚಲಿತವಿರುವ ಬೌದ್ದ ಕತೆ: - ಬೌದ್ಧಕತೆಗಳಲ್ಲಿ ಮತ್ತೇಂದ್ರ 
ನಾಥನನ್ನು ಅನಲೋಕೇಶ್ವರನೆಂದು ಕರೆಯಲಾಗಿದೆ. ಮತ್ತೇಂದ್ರನಾಥನು ಒಂದು 
ಪರ್ವತದ ಮೇಲೆ ವಾಸಿ ಸಿಸತ್ತಿದ್ದನು. ಆ ಪರ್ವತದ ಎತ್ತರಕ್ಕೆ ಹೋಗುವ ಮಾರ್ಗ 
ಬಹಳೇ ದುರ್ಗಮವರತು, ಗೋರಕ್ಷನಾಥನು ಒಮ್ಮೆ ಅವನ ದರ್ಶನಕ್ಕೆ 
ಹೋದಾಗ ಆ ಪರ್ವತವನ್ನು ಏರುವುದು ಬಹುಕಷ ವೆಂದು ತಿಳಿದು ಬಂಡು 
ಚಮತ್ಕಾರವನ್ನು ಮಾಡಿದನು. 9 ಸರ್ಪಗಳನ್ನು ಸುತ್ತಿಕೊಂಡು ಅವನು ಅಲ್ಲಿಯೇ 
ಕುಳಿತಿದ್ದನಾದ್ದರಿಂದ ನೇಪಾಳದಲ್ಲಿ 12 ವರ್ಷಗಳವರೆಗೆ ಮಳೆಯಾಗಲಿಲ್ಲ. 
ರಾಜನಾದ ನರೇಂದ್ರದೇವನ ಗುರುವಾದ ಬುದ್ಧದತನು ಇದಕ್ಕೆ ಕಾರಣವನ್ನು 
ತಿಳಿದವನಾಗಿ ಅವಲೋಕಿತೇಶ್ವರನನ್ನು ಕರೆತರುವ ಸಂಕಲ್ಪತೊಟ್ಟು ಕಪೋಲಕ 
ಪರ್ವತದ ಬಳಿ ನಡೆದನು. ಇವನೆ ಸೇವೆಯಿಂದ ಪ್ರಸನ್ನನಾದ 'ಅವಲೋಕಿ 
ತೇಶ್ವರನು ಅವನಿಗೆ ಒಂದು ಮಂತ್ರವನ್ನು ಹೇಳಿಕೊಡುತ್ತ ಇದನ್ನು 
ಜಪಿಸುವುದರಿಂದ ಆಕರ್ಷಿತನಾಗಿ ನಾನು ಜಪಕರ್ತನೆಡೆಗೆ ಬರುವೆನು ಎಂದು 
ಹೇಳಿದನು. ಮನೆಗೆ ಹಿಂತಿರುಗಿ ಬುದ್ಧದತ್ತನು ಮಂತ್ರವನ್ನು ಜಪಿಸತೊಡಗಿದನು. 
ಮಂತ್ರಶಕಿಯಿಂದ ಆಕರ್ಷಿತನಾಗಿ ಅವಲೋಕೇಶ್ವರನು ಮೃಗವಾಗಿ 
ಕೆಮಂಡಲುವಿನಲ್ಲಿ ಪ ಪ್ರವೇಶಿಸಿದನು. ಆ ಸಮಯದಲ್ಲಿ ರಾಜನಾದ ನರೇಂದ್ರನು 
ಮಲಗಿದ್ದನು. ಈ. ಬುದ್ದದತನು ಅವನನ್ನು ಎಚ್ಚರಿಸಿ ಕಮಂಡಲುವಿನ ದ್ವಾರ 
ವನ್ನು ಮುಚ್ಚುವಂತೆ ಸೂಚಿಸಿದನು. ಹೀಗೆ ಮಾಡಿದ್ದರಿಂದ ಅವಲೋಕಿತೇಶ್ವರನು 
ನೇಪಾಳದಲ್ಲಿ, ಬಂಧಿತನಾದನು. ಇದರಿಂದ ಮಾಜ ಸಾಕಷ್ಟು "ಮಳೆ 
ಯಾಯಿತು. ಅಲ್ಲಿಂದ ಮುಂದೆ ಬುಗಮ ಎಂಬ ಹೆಸರಿ ನ ಸ್ಥಳದಲ್ಲಿ ಇಂದಿಗೂ 
ಕೂಡಾ ಮತ್ತೇಂದ್ರನಾಥನ ಜಾತ್ರೆ ನಡೆಯುತ್ತಿದೆ. 


ಮತ್ತ ೦ದ್ರ ನಾಥನ ಕುರಿತಾದ ಕಥಾಸಕಗಳು 15 


(11) "ಬುದ್ಧಪುರಾಣ ಗ್ರಂಥದಲ್ಲಿ ಬ್ರಾಹ್ಮಣದಲ್ಲಿ ಪ್ರಚಲಿತವಿರುವ ಕಥೆ' 
ಶಿವನು ಒಂದು ಸಲ ಪುತ್ರಾಭಿಲಾಷಿಯಾದ ಸ್ತ್ರೀಯೊಬ್ಬಳಿಗೆ ವಿಭೂತಿಯನ್ನು 
ಸೇವಿಸುವಂತೆ ಕೊಟ್ಟನು. ಸಂಶಯಗೊಂಡ ಆ ಸ್ತ್ರೀಯು ಆ ಭಸ್ಮವನ್ನು ಸೇವಿಸದೇ 
ಬೂದಿಯಲ್ಲಿ ಗೊಬ್ಬರದಲ್ಲಿ ಎಸೆದಳು. 12 ವರ್ಷಗಳ ತರುವಾಯ ಶಿವನು 
ಆ ಸ್ಮಳೆಕ್ಕೆ ಹಿಂತಿರುಗಿದಾಗ ವಿಭೂತಿಯ ಫಲ ಮತ್ತು ಪುತ್ರಸಂತಾನದ 
ವಿಷಯವಾಗಿ ಆ ಸ್ತ್ರೀಯಲ್ಲಿ ಕೇಳಿದನು. ಆಗ ಸ್ತ್ರೀಯು ತಾನು ಆ ವಿಭೂತಿಯನ್ನು 
ಎಸೆದಿರುವುದಾಗಿ ಹೇಳಿದಳು. ನಂತರ ಆ ವಿಭೂತಿಯನ್ನು ಎಸೆದ ಸ್ಥಳಕ್ಕೆ 
ಹೋಗಿ ನೋಡಲಾಗಿ 12 ವರ್ಷ ಸುಂದರ ಬಾಲಕನು ಆಟವಾಡುತಿರುವುದು 
ದೃಶ್ಯ ಗೋಚರವಾಯಿತು. ಶಿವನೇ ಮತ್ತೇಂದ್ರನಾಗಿದ್ದು ಆ ಬಾಲಕನು 
ಗೋರಕ್ಷನಾಥನಾಗಿದ್ದನು. ಮತ್ತೇಂದ್ರನು ಅವನನ್ನು ಶಿಷ್ಯನನ್ನಾಗಿ ಜೊತೆ 
ಯಲ್ಲಿಯೇ ಇಟ್ಟುಕೊಂಡನು. ಒಮ್ಮೆ ಗೋರಕ್ಷನಾಥನು ನೇಪಾಳಕ್ಕೆ ಹೋದಾಗ 
ಅಲ್ಲಿಯ ಜನರು ಅವನಿಗೆ ಸರಿಯಾದ ಗೌರವವನ್ನು ಕೊಡದ ಕಾರಣ 
ಗೋರಕ್ಷನಾಥನು ಸಿಟ್ಟಿಗೆದ್ದು ಮೋಡಗಳನ್ನೆಲ್ಲ ಬಂಧಿಸಿ ಕುಳಿತುಕೊಂಡನು. 
ಇದರಿಂದಾಗಿ ನೇಪಾಳದಲ್ಲಿ 12 ವರ್ಷಗಳ ಭೀಕರ ಬರಗಾಲ ಬಿದ್ದಿತು. ಇಂಥ 
ಸಮಯದಲ್ಲಿ ನೇಪಾಳದ ಸೌಭಾಗ್ಯವೇನೋ ಎಂಬಂತೆ ಮತ್ತೇಂದ್ರನಾಥನು 
ಅಲ್ಲಿಗೆ ಆಗಮಿಸಿದಾಗ ಸಂತೋಷಗೊಂಡ ಗೋರಕ್ಷನಾಥನು ಮೇಲೇಳುತ್ತಲೇ 
ಮೋಡ ಸರಿದು ಮಳೆ ಸುರಿಯುತ್ತಾ ತತ್‌ಕಾರಣವಾಗಿ, ಮತ್ತೇಂದ್ರನಾಥನ ಈ 
ಉಪಕಾರದ ಸ್ಮರಣೆಗಾಗಿ ಅಲ್ಲಿಂದ ಮುಂದೆ ಉತ್ಸವವು ಪ್ರಚಲಿತವಾಯಿತು. 


"ಯೋಗಿ ಸಂಪ್ರದಾಯ ಎಷ್ಟ ತಿ' ಯಲ್ಲಿ ಈ ಕಥೆಯ ಮೊದಲಭಾಗವನ್ನು 
(ಅಧ್ಯಾಯ 3ರಲ್ಲಿ) ಕೆಲವು ಬದಲಾವಣೆಯೊಂದಿಗೆ ಕೊಡಲಾಗಿದೆ . ಗೋದಾವರೀ 
ಮತ್ತು ಗಂಗಾನದಿಯ ಸಮೀಪದಲ್ಲಿರುವ ಚಂದ್ರಗಿರಿಯಲ್ಲಿ ಸುರಾಜ ಎಂಬ ಬ್ರಾಹ್ಮಣನು 
ವಾಸಿಸುತ್ತಿದ್ದನು. ಸುರಾಜನ ಹೆಂಡತಿಯು 'ಸರಸ್ವ ತಿಯು ಮಹಾದೇವನು ಕೂಟ್ಟ 
ವಿಭೂತಿಯನ್ನು ಸೇವಿಸಿದ್ದರಿಂದಾಗಿ ಗೋರಕ್ಷನಾಥನು ಅವಳಲ್ಲಿ ಜನಿಸಿದನು. ಕಥೆಯ 
ಎರಡನೇಯಭಾಗದಲ್ಲಿ ಸ ಸ್ವಲ್ಲ ಪರಿವರ್ತನೆ ಆದದ್ದು ಕಂಡುಬಂದಿತು. (ಅಧ್ಯಾಯ 49) 
ದೂ ಗ್ರಂಥಾನುಸಾರವಾಗಿ ನೇಪಾಳದಲ್ಲಿ ಮತ್ತೇಂದ್ರೀ ಜನಾಂಗವು ನೆಲೆಸಿತ್ತು ಈ 
ಜನಾಂಗವು ಗೋರಕ್ಸನ ಗುರುವಾದ ಮತ್ತೇಂದ್ರನಾಥನ ಆರಾಧಕರಾಗಿದ್ದರು. ಈ 
ಜನಾಂಗಕ್ಕೆ ರಾಜ ಮತ್ತು ರಾಜಪುರುಷರು "ತೊಂದರೆಕೊಟ್ಟರು. ಈ ಕರುಣಾಜನಕ 
ಸ್ಥಿತಿಯನ್ನು ಕಂಡ ಗೋರಕ್ಟನಾಥನು ನೇಪಾಳದ ರಾಜನನ್ನು ಶಿಕ್ಷಿಸಲು ಮೂರು 
ವರ್ಷಗಳವರೆಗೆ ಬರಗಾಲವನ್ನು ಸೃಷ್ಟಿಸಿದನು. ರಾಜನು ತನ್ನ "ತಪ ನ್ನ ಒಪ್ಪಿಕೊಂಡಿದ್ದ 
ರಿಂದ ಮತ್ತು ಮತ್ತೇಂದ್ರೀ ಜನಾಂಗದವರಿಗೆ ಯಾವುದೇ ತೆರನಾದ ತೊಂದರೆ 
ಕೊಡುವುದಿಲ್ಲವೆಂದು ಆಶ್ವಾಸನೆ ಕೊಟ್ಟ ನಂತರ ಗುರುವಾದ ಗೋರಕ್ಷನ ಕೃಪೆಯಿಂದ 


16 ಸಾಧನೆ 


ಮಳೆಯಾಯಿತು ನಂತರ ರಾಜನು ಮತ್ತೇಂದ್ರನಾಥನ ಗೌರವಾರ್ಥವಾಗಿ ಜಾತ್ರೆಯನ್ನು 
ಪ್ರಾರಂಭಿಸಿದನು. ಆದರೆ ಅದು ತೋರಿಕೆಯಷ್ಟೇ ಆಗಿತ್ತು ಆ ರಾಜನು ತನ್ನ ಹಿಂದಿನ 
ದುಷೃತ್ಯಗಳನ್ನು ಪುನರಾವರ್ತಿಸುತ್ತಲೇ ಇದ್ದನು. ಇದರಿಂದ ವಿವಶನಾದ ಗೋರಕ್ಷ 
ನಾಥನು ವಸಂತನೆಂಬ ತನ್ನ ಶಿಷ್ಯನಿಗೆ ಮಣ್ಣಿನ ಮೂರ್ತಿ ಯೊಂದನ್ನು ಮಾಡಲು 
ಆದೇಶಿಸಿದನು. ಗುರುಕೃಪೆಯಿಂದಾಗಿ ಆ ಮಣ್ಣಿನ ಮೂರ್ತಿಯು ಜೀವಂತ ಸೈನಿಕನಾಗಿ 
ಪರಿವರ್ತಿತವಾಯಿತು. ಆ ಸೈನಿಕನನ್ನು ಕರೆದುಕೊಂಡು ವಸಂತನು ರಾಜನಾದ 
ಮಹೀಂದ್ರದೇವನ ಮೇಲೆ ಎರಗಿದನು. ಇದರಿಂದ ಪರಾಜಿತನಾದ ಮಹೀಂದ್ರದೇವನು 
ವಸಂತನನ್ನು ಆ ರಾಜ್ಯದ ಉತ್ತರಾಧಿಕಾರಿಯೆಂದು ಘೋಷಿಸಿದನು. ಈ ರೀತಿಯಾಗಿ 
ಸಂವತ್ಸರ 420ರಲ್ಲಿ ಗೋರಖಾ ಎಂಬ ರಾಜ್ಯವು ಸ್ಥಾಪಿತವಾಯಿತು. 


4.  ಯೋಗಿಸಂಪ್ರದಾಯಾ ವಿಷ್ಯತಿಯಲ್ಲಿ ಮತ್ತೇಂದ್ರನಾಥನ ಕುರಿತಾದ ಕಥೆಗಳು:- 
ನಾರದನಿಂದ ಪಾರ್ವತಿಗೆ ಶಿವನಿಗೆ ಅಮರತ್ವದ ರಹಸ್ಯವು ತಿಳಿದಿದೆ ಎಂಬ 
ವಿಷಯವು ತಿಳಿಯಿತು. ಶಿವನು ತನ್ನ ಕೊರಳಲ್ಲಿ ಧರಿಸುವ ಮುಂಡಮಾಲೆಯು 
ಅವನ ಪೂರ್ವಜನ್ಮದ ಕಪಾಲವಾಗಿದೆ. ಅಮರತ್ವದ ಕತೆಯನ್ನು ತಿಳಿಯದವರು 
ಜನನ ಮರಣದಲ್ಲಿ ಸಿಲುಕುತ್ತಾರೆ. ಆದರೆ ಅಮರಕಥೆಯನ್ನು ತಿಳಿದ ಶಿವನು 
ಅಮರನಾಗಿದ್ದಾನೆ. ಪಾರ್ವತಿಯ ಆಗ್ರಹದ ಮೇರೆಗೆ ಶಿವನು ಅಮರಕಥೆಯನ್ನು 
ಹೇಳುವುದಕ್ಕಾಗಿ ನಿರ್ಜನಸ್ಥಾನವಾದ ಸಮುದ್ರವನ್ನು ಗೊತ್ತು ಮಾಡಿದನು. ಕವಿ 
ನಾರಾಯಣನು ಮತ್ತೇಂದ್ರನಾಥನ ರೂಪ ದಲ್ಲಿ ) ಒಬ್ಬ ಭ್ರಗುವಂಶೀಯ ಬ್ರಾಹ್ಮಣನ 
ಮನೆಯಲ್ಲಿ ಅವತರಿಸಿದನು. ಆದರೆ ಆತನು ಕೆಟ್ಟಗಳಿಗೆಯಲ್ಲಿ ಹುಟ್ಟಿದ್ದರಿಂದ 
ಸಮುದ್ರದಲ್ಲಿ ಎಸೆಯಲ್ಪಟ್ಟನು. ಸಮುದ್ರದ ಒಂದು ಮೀನು ಆ ಮಗುವನ್ನು 12 
ವರ್ಷಗಳವರೆಗೂ ತನ್ನ ಹೊಟ್ಟೆಯಲ್ಲಿ ುಂಗಿಕೊಂಡಿತ್ತು ಅಲ್ಲಿಯೇ ಆ ಶಿಶುವು 

ವೃದ್ಧಿಯಾಗತೊಡಗಿತು.. ಶಿವನು ಪಾರ್ವತಿಗೆ ಹೇಳುತಿರುವ ಅಮರ ಕಥೆಯನ್ನು 
ಮೀನಿನ ಹೊಟ್ಟೆಯಿಂದಲೇ ಆ ಮಗುವು ಕೇಳಿಸಿಕೊಂಡಿತು. ಆ ಮಗುವೇ 
ಶಿವನಿಂದ ಅನುಗೃಹಿತವಾಗಿ ಮುಂದೊಂದು ದಿನ ಮಹಾಸಿದ್ಧನಾದನು. ಈ 
ಬಾಲಕನಾದ ಮತ್ತೇಂದ್ರನು ತನ್ನ ಅಪೂರ್ವವಾದ ಸಿದ್ದಿಯ ಬಲದಿಂದ 
ಹನುಮಂತ, ವೀರಭದ್ರ , ಭದ್ರ ಕಾಲೀ, ವನೀರಬೇತಾಳ, ಚಾಮುಂಡಾ 


ದೇವಿಯರನ್ನು ಸೋಪಿ ಆದರೆ ಎರಡು ಸಲ ದಾಂಪತ್ಯ ಜೀವನದಲ್ಲಿ 
ಸಿಲುಕಿಕೊಂಡವನಾದನು. K 


ಪ್ರಯಾಗ ರಾಜ್ಯದ ರಾಜನ ಮರಣದಿಂದಾಗಿ ಆತನ ಜನರೆಲ್ಲರೂ 
ದುಃಖಸುತಿದ್ದರು. ಇದನ್ನು ಕಂಡ ಗೋರಕ್ಷನಾಥನು, ರಾಜನ ಮೃತಶರೀರದಲ್ಲಿ 
ಪ್ರವೇಶಿಸಿ 'ಜನರನ್ನು ಸಂತುಷ ಗೊಳಿಸುವಂತೆ. ಮತ್ತೇಂದ್ರೇನನ್ನು ಪೆ ಪ್ರೇರೇಪಿಸಿದನು. 


ಮತ್ತ ೦ದ್ರ ಸಾಥಸ ಕುರಿತಾದ ಕಥಾನಕಗಳು 3 


ಮತ್ತೇಂದ್ರನು ತನ್ನ ಶರೀರವನ್ನು 12 ವರ್ಷಗಳವರೆಗೆ ರಕ್ಷಿಸಿಡುವಂತೆ ಆಜ್ಞಾಪಿಸಿ, 
ರಾಜನ ಶರೀರದಲ್ಲಿ ಪ್ರವೇಶಿಸಿದನು. ಹನ್ನೆರಡು ವರ್ಷ ರಾಜನ ಶರೀರದಲ್ಲಿದ್ದು 
ಆನಂದದಿಂದ ಗೃಹಸ್ಥ ಜೀವನದಲ್ಲಿ ಕಾಲಕಳೆಯತೊಡಗಿದನು. ಆದರೆ ಹೇಗೋ 
ರಾಣಿಯರಿಗೆ ಈ ರಹಸ್ಯದ ಅರಿವಾಯಿತು. ಆಗ ರಾಣಿಯರು ಮತ್ತೇಂದ್ರನ ಮೃತ 
ಶರೀರವನ್ನು ನಾಶಗೊಳಿಸಲು ಇಚ್ಛೆಪಟ್ಟರು. ಪರಂತು ವೀರಭದ್ರನು ಆತನ ಶರೀರ 
ವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಿರುವುದರಿಂದಾಗಿ ಮೃತ 
ಶರೀರದ ರಕ್ಷಣೆಯಾಯಿತು. ಆದರೆ ತನ್ನ ಹಿಂದಿನ ವೈರತ್ವದ ಕಾರಣದಿಂದಾಗಿ 
ವೀರಭದ್ರನು ಆ ಶರೀರವನ್ನು ಹಿಂತಿರುಗಿಸಲು ಬಯಸಲಿಲ್ಲ ಕೊನೆಗೂ ಗೋರಕ್ಷ 
ನಾಥನ ಅದ್ಭುತ ಶಕ್ತಿಯ ಮುಂದೆ ಅವನು ತಲೆ ತಗ್ಗಿಸಬೇಕಾಯಿತು. ಇದರಿಂದಾಗಿ 
ಮತ್ತೇಂದ್ರನಾಥನಿಗೆ ತನ್ನ ಶರೀರ ಪ್ರಾಪ್ತಿಯಾಯಿತು. ಅದೇ ಸಮಯಯದಲ್ಲಿ 
ಮತ್ತೇಂದ್ರನಾಥನಿಗೆ ಮಣಿಕನಾಥನೆಂಬ ಪುತ್ರನು ಜನಿಸಿದನು. ಈತನು ಮುಂದೆ 
ದೊಡ್ಡ ಯೋಗಿಯಾದನು. 


ಇನ್ನೊಂದು ಸಲ ಸಿಂಹಲದೇಶದ ರಾಣಿಯು ತನ್ನ ರೋಗಗ್ರಸ್ಥ ಪತಿಯಿಂದ 
ಅಸಂತುಷ್ಠಳಾಗಿ ಬೇರೊಬ್ಬ ಪುರುಷನನ್ನು ಹುಡುಕುತ್ತಾ ಹನುಮಂತನ ಬಳಿಗೆ ಬಂದಳು. 
ಆದರೆ ಹನುಮಂತನು ಗೃಹಸ್ಥ ಜೀವನದ ಬಂಧನದಲ್ಲಿ ಸಿಲುಕಲು ಹಿಂಜರಿದು, ಆಕೆಗೆ 
ಮತ್ತೇಂದ್ರನ ಬಳಿಗೆ ಹೋಗಲು ತಿಳಿಸಿದನು. ಆ ರಾಜ್ಯದ ರಾಣಿಯರು ತಮ್ಮ ರಾಜ್ಯದಲ್ಲಿ 
ಯೋಗಿಗಳ ಪ್ರವೇಶವನ್ನು ನಿಷೇಧಿಸಿದ್ದರು. ಗೋರಕ್ಷನಾಥನು ಗುರುವಿನ ಉದ್ದಾರ 
ಮಾಡಲು ಬಂದಾಗ ಹನುಮಾನನು ಅಡ್ಡಿಮಾಡಲಾರಂಭಿಸಿದನು. ಆಗ 
ಗೋರಕ್ಷನಾಥನು ವ್ಯರ್ಥವಾಗಿ ಜಗಳದಲ್ಲಿ ಕಾಲಕಳೆಯದೇ ಬಾಲವೇಷಧಾರಿಯಾಗಿ 
ರಾಜ್ಯವನ್ನು ಪ್ರವೇಶಿಸಿದನು. ಅದೇ ಸಮಯದಲ್ಲಿ ಕಲಿಂಗಾ ಎಂಬ ಹೆಸರಿನ ಸುಂದರ 
ವೇಶ್ಯಾನರ್ತಕಿಯು ನರ್ತನಕ್ಕಾಗಿ ಮತ್ತೇಂದ್ರನಾಥನ ಅಂತಃಪುರದತ್ತ ತೆರಳುತ್ತಿದ್ದಳು. 
ಗೋರಕ್ಷನಾಥನು ಅವಳೊಂದಿಗೆ ಹೋಗಲಿಚ್ಛಿಸಿದನು. ಸ್ಲೀವೇಷಧಾರಿಯಾಗುವ ತನ್ನ 
ತಲೆಯನ್ನು ಮತ್ತು ತಬಲಾವಾದನ ಕಲೆಯಲ್ಲಿ ತನ್ನ ನಿಪುಣತೆಯನ್ನು ವ್ಯಕ್ತಪಡಿಸಿ 
ಆಕೆಯೊಂದಿಗೆ ತೆರಳಲು ರಾಜಿಮಾಡಿಕೊಂಡನು. ಇಡೀ ರಾತ್ರಿ ಅಂತಃಪುರದಲ್ಲಿ 
ಕಲಿಂಗಾಳ ಸುಂದರ ನೃತ್ಯವೈಭವ ನಡೆಯಿತು. ಮತ್ತೇಂದ್ರನಾಥನು ಅವಳ ನೃತ್ಯಕ್ಕೆ 
ಮರುಳಾದನು. ಅಷ್ಟರಲ್ಲಿಯೇ, ಗೋರಕ್ಷನಾಥನು ತನ್ನ ಮಂತ್ರಶಕ್ತಿಯಿಂದ ತಬಲಾ 
ವಾದಕನ ಉದರದಲ್ಲಿ ತೊಂದರೆಯನ್ನುಂಟು ಮಾಡಿದನು. ಇದರಿಂದ ಬೇರೆದಾರಿ 
ಕಾಣದ ಕಳಿಂಗಾಳು ಗೋರಕ್ಟನಾಥನನ್ನೇ ತಬಲ ಬಾರಿಸುವಂತೆ ಕೇಳಿಕೊಂಡಳು. ಈ 
ಸದವಕಾಶವನ್ನು ಉಪಯೋಗಿಸಿಕೊಂಡ ಗೋರಕ್ಷನಾಥನು ""ಎಚ್ಚರಾಗಿರಿ, ಬಂದಿಹನು 
ಗೋರಖನು'' (ಜಾಗೋ ಗೋರಖನಾಥ 3೫೫೫ ) ಎಂದು ತಬಲಾದಿಂದಲೇ ದ್ವನಿ 
ಯನ್ನು ಹೊರಡಿಸಿದನು ಮತ್ತು ತನ್ನ ಗುರುವಿಗೆ ಚೈತನ್ಯವನ್ನು ತುಂಬಿದನು. ರಾಣಿಯು 


18 | | ಸಾಧನೆ 


ಅನೇಕ ತೆರನಾಗಿ ಗೋರಕ್ಷನಾಥನನ್ನು ವಶಪಡಿಸಕೊಳ್ಳಲು ಪ್ರಯತ್ನಿಸಿದಳು. ಇತ್ತ 
ಮತ್ತೇಂದ್ರನೂ ಸಹ ಅಲ್ಲಿಯ ಸುಖೋಪಭೋಗಗಳನ್ನು ಬಿಟ್ಟು ಟ್‌ ಕಡೆ ಹೋಗಲು 
ಬಹಳ ಪ್ರಯಾಸತೊಡಗಿದನು. ಆದರೂ ಕೊನೆಗೂ ಗೋರಕ್ಷನಾಥನು ಕ್ಷಣಭಂಗುವ 
ವಾದ ವಿಷಯ ಸುಖದಿಂದ ಅವನನ್ನು ಮುಕ್ತ ಗೊಳಿಸುವಲ್ಲಿ ಸಫಲನಾದನು. ಇದೇ 
ಸಮಯದಲ್ಲೇ ಮತ್ತೇಂದ ದ್ರನಾಥನಿಗೆ ಪಾಶುರಾಮ ಮತ್ತು ಮನೀರಾಮ ಎಂಬ ಇಬ್ಬರು 
ಪತ್ರಶ್ಧ ಜನನನಾಯಿತು. ಇವರಿಬ್ಬರೂ ಮುಂದೆ ದೊಡ್ಡ "ಸಿದ್ದರಾದರು. ಈ ಕಥೆಯನ್ನೇ 

ಸುಧಾಕರ ಚಂದ್ರಿಕಾ' ದಲ್ಲಿ ಸಂಕ್ಷಿಪ್ತರೂಪದಲ್ಲಿ ಕೊಡಲಾಗಿದೆ. ಸುಧಾಕರ ಚಂದ್ರಿ 
ಕಾದಲ್ಲಿ ಉಕವಾದಂತೆ ಗೋರಕ್ಕನಾಥನು ""ಎಚ್ಚರಾಗು ಮಛೇಂದರ, ಗೋರಖನು 
ಬಂದಿಹನು. (ಜಾಗೋ ಮಛಂದರ ಗೋರಖ ಆಗಯಾ)'' ಎಂದು ತಬಲೆಯ ಧ್ವನಿ 
ಮಾಡಿದ್ದನು. 


5. ನಾಥಚರಿತ್ರೆಯ ಕಥೆ :-ಪಂಡಿತ ವಿಶ್ವೇಶ್ವರನಾಥರು ಸರದರ್‌ ಮ್ಯೂಜಿಯಂ, 
ಜ್ಯೋಧಪುರದಲ್ಲಿ 1937ರಲ್ಲಿ ನಾಥಚರಿತ್ರೆ, "ನಾಥಪುರಾಣ' ಮತ್ತು “ಮೇಘ 
ಮಾಲಾ' ಎಂಬ ಹೆಸರಿನ ಪುಸಕಗಳನ್ನು ಆಧಾರವಾಗಿಟ್ಟುಕೊಂಡು ತೆಗೆದ ಚಿತ್ರ 
ಗಳಿಂದ ನಾಥ ಸಂಪ್ರದಾಯದ "ಕಲವೊಂದು ಕಥೆಗಳನ್ನು ಸಂಗ್ರಹಿಸಿದ್ದಾರೆ. ರ್ಜ 
ಚರಿತ್ರೆ ಎಂಬ ಹೆಸರಿನ ಗ್ರಂಥವನ್ನು ಇಂದಿನ ಸುಮಾರು 100-125 ವರ್ಷಗಳ 
ಸತ ಮಾನಸಿಂಹ ಮಹಾರಾಜನ ಸಮಯದಲ್ಲಿ ಸಂಗ್ರಹಿಸಲಾಗಿತ್ತು ಈ 
ಗ್ರಂಥದ ಮೇಲೆ ಮಹಾರಾಜ ಮಾನಸಿಂಗನ ಒಂದು ಸಂಸ್ಕೃತಿ ಟೀಕೆಯು ಉಪ 
ಲಬ್ಧವಾಗಿತ್ತು ಮೊದಲ ಎರಡೂ ಗ್ರಂಥಗಳು ಮಾರವಾಡೀ ಭಾಷೆಯಲ್ಲೂ 
ಮತ್ತು ಕೊನೆಯದು ಸಂಸ್ಕೃತದಲ್ಲೂ ಇವೆ. ಈ ಸಂಗ್ರಹದ ಮೇಲಿಂದ ಮತ್ತೇಂದ್ರ 
ನಾಥನ ಕುರಿತಾದ ಎರಡು ಕಥೆಗಳನ್ನು ಉಲ್ಲೇಖಿಸಲಾಗುತ್ತಿದೆ. 

1. ಒಮ್ಮೆ ಮತ್ತೇಂದ್ರನು ಪರ್ಯಟನೆಗಾಗಿ ಹೊರಟು ಮಾರ್ಗಮಧ್ಯದಲ್ಲಿ 
ಎದುರಾದ ಒಂದು ನಗರವನ್ನು ಪ್ರವೇಶಿಸಿದನು. ಅದೇ ಸಮಯದಲ್ಲಿ ಅಲ್ಲಿಯ 
ರಾಜನು ಮರಣಹೊಂದಿದನು ಮತ್ತು ಅವನ ಸೇವಕರು ಆ ರಾಜನ ಮೃತ 
ಶರೀರವನ್ನು ಅಗ್ನಿ ಸಂಸ್ಕಾರಮಾಡಲು `ಸ್ಥಶಾನಕ್ಕೆ ಕೊಂಡೊಯ್ಯುತ್ತಿದ್ದರು. ಆ 
ಮತ್ತೇಂದ್ರನು ತನ್ನ ಶರೀರ ರಕ್ಷಣೆಯ ಜವಾಬ್ದಾರಿಯನ್ನು ತನ | ಶಿಷ್ಟರಿಗೆ ಒಪ್ಪಿಸಿ, 
ಟ್‌ ಪ್ರವೇಶ' ವಿದ್ಯೆಯ ಬಲದಿಂದ ಮೃತ ರಾಜನ ಶರೀರದಲ್ಲಿ 
ಪ್ರವೇಶಿಸಿದನು. ಇದರಿಂದ ಯು ಜೀವಂತನಾದನು. ಇದರಿಂದ ಅವನ 
ಸೇವಕರೆಲ್ಲರೂ ಹರ್ಷಿತರಾದರು. ಈ ರೀತಿಯಾಗಿ ರಾಜನ ಶರೀರದಲ್ಲಿ ವಾಸ 
ಮಾಡಿ ಮತ್ತೇಂದ್ರನಾಥನು ಬಹಳ ಕಾಲದವರೆಗೆ ಭೋಗವಿಲಾಸಡ ಆನಂದವನ್ನು 
ಪಡೆದನು. ಏತ್ನಧ್ಯೆ ಯಾವುದೋ ವಿಶೇಷದಿನದ ಕಾರಣದಿಂದಾಗಿ ಹರಿದ್ದಾರ 
ದಲ್ಲಿ ಯೋಗಿಗಳು ಜಮಾಯಿಸಿದರು. ಅಲ್ಲಿ ಮತ್ತೇಂದ್ರನಾಥನ ಶಿಷ್ಯ ಗೋರಕ್ಷ 


ಮತ್ತ ೦ದ್ರ ಸಾಥನ ಕುರಿತಾದ ಕಥಾನಕಗಳು 19 


ನಾಥ ಮತ್ತು ಕನಿಪಾವರವರ ನಡುವೆ ವಿವಾದವೇರ್ಪಟ್ಟಿತು. ಆಗ ಕನಿಪಾವನು 
ಗೋರಕ್ಷನಿಗೆ ಆತನ ಗುರು ಮತ್ತೇಂದ್ರನಾಥನು ಭೋಗವಿಲಾಸದಲ್ಲಿ ಸಿಲುಕಿದ್ದನ್ನು 
ಸೂಚಿಸಿದನು. ಇದನ್ನು ತಿಳಿದ ಗೋರಕ್ಷನಾಥನು ರಾಜನ ಶರೀರದಲ್ಲಿ ನೆಲೆಸಿದ 
ಮತ್ತೇಂದ್ರನ ಹತ್ತಿರ ಹೋಗಿ ಆ ರಾಜನ ಶರೀರದಿಂದ ಹೊರಬರಲು ಒಪ್ಪಿ 
ಸಿದನು. ಈ ಬೆಳವಣಿಗೆಯನ್ನು ಕಂಡ ವಿಮಲಾದೇವಿಯ ಅವತಾರವಾಗಿದ್ದ 
ರಾಣಿ ಪರಿಮಳಾದೇವಿಯು ಚಿಂತೆಗೊಳಪಟ್ಟಳು. ಆಗ ಮತ್ತೇಂದ್ರನು ರಾಣಿಗೆ 
ತಾನು ಪುನಃ ಭೇಟಿ ಯಾಗುವುದಾಗಿ ಮಾತುಕೊಟ್ಟನು. ಮತ್ತೇಂದ್ರ ಮತ್ತು 
ಗೋರಕ್ಷರ ನಿರ್ಗಮನದ ನಂತರ ರಾಣಿಯು ಅಗ್ನಿ ಪ್ರವೇಶಿಸಿ ತನ್ನ ಶರೀರ ತ್ಯಾಗ 
ಮಾಡಿಕೊಂಡಳು ಮತ್ತು ಅಲ್ಲಕಾಲದಲ್ಲಿಯೇ ಒಬ್ಬ ರಾಜನ ಮಗಳಾಗಿ ಜಯಂತೀ 
ಎಂಬ ಹೆಸರಿನಿಂದ ಹುಟ್ಟಿದಳು. ಇವಳು ದೊಡ್ಡವಳಾಗುತ್ತಲೇ ಪೂರ್ವಪ್ರತಿ 
ಜ್ಞಾನುಸಾರ ಮತ್ತೇಂದ್ರನು ಅವಳೊಂದಿಗೆ ವಿವಾಹವಾಗಿ ಕದಲೀ ವನದಲ್ಲಿ 
ಭೋಗವಿಲಾಸದಲ್ಲಿ ತೊಡಗಿದನು. ದೇವತೆಗಳು ಮತ್ತು ಸಿದ್ಧರುಗಳು ಅಲ್ಲಿಗೆ 
ತೆರಳಿ ಅವನನ್ನು ಸ್ತುತಿಸಿದರು. ಗೋರಕ್ಷನು ಪ್ರತ್ಯಕ್ಷವಾಗಿ ಮತ್ಸೇಂದ್ರ ಮತ್ತು 
ಜಯಂತಿಯರಿಗೆ ಆಶೀರ್ವದಿಸಿದನು. 


2. ಒಮ್ಮೆ ಮತ್ತೇಂದ್ರನಾಥನು ಕಾಮರೂಪವೆಂಬ ದೇಶಕ್ಕೆ ತೆರಳಿ ತಪಸ್ಸು ಮಾಡ 
ತೊಡಗಿದನು. ಆದರೆ ಅಲ್ಲಿಯ ರಾಜನ ಮರಣಾನಂತರ ಆ ರಾಜನ ಶರೀರ 
ವನ್ನು ಪ್ರವೇಶಿಸಿ ರಾಜನ ಹೆಂಡತಿಯಾಗಿದ್ದ ಮಂಗಳಾ ಎಂಬ ರಾಣಿಯೊಂದಿಗೆ 
ವಿಹರಿಸಿದನು. ಇಷ್ಟೇ ಅಲ್ಲದೆ ರಾಜನ ಇನ್ನಿತರ ರಾಣಿಯರೊಂದಿಗೆ ವಿಹರಿಸ 
ತೊಡಗಿದನು. ಕಾಲಕ್ರಮದಲ್ಲಿ ಆತನಿಗೆ ಇಬ್ಬರು ಮಕ್ಕಳಾದರು. ಸಮಯ 
ಕಳೆದಂತೆ ಮಂಗಳಾ ಇತ್ಯಾದಿ ರಾಣಿಯರು ಮತ್ತೇಂದ್ರನಾಥನ ನಿಜಸ್ವರೂಪವನ್ನು 
ತಿಳಿದರು. ಅಂತ್ಯದಲ್ಲಿ ಗೋರಕ್ಷನಾಥನು ಅಲ್ಲಿಗೆ ತಲುಪಿ ತನ್ನ ಗುರುವಾದ 
ಮತ್ತೇಂದ್ರನನ್ನು ಮತ್ತು ಆತನ ಇಬ್ಬರು ಪುತ್ರರನ್ನು ಅಲ್ಲಿಂದ ಕರೆದುಕೊಂಡು 
ಹೊರಟನು. ಆದರೆ ಬಹಳ ದಿವಸಗಳವರೆಗೆ ಭೋಗಾಸಕನಾಗಿದ್ದ 
ಮತ್ತೇಂದ್ರನಿಗೆ ಸುವರ್ಣ ಮತ್ತು ರತ್ನಾದಿಗಳ ಮೇಲಿನ ಆಸೆ ಕಡಿಮೆ 
ಯಾಗಿರಲಿಲ್ಲ. ಇದನ್ನರಿತ ಗೋರಕ್ಷನು ಮಾರ್ಗಮಧ್ಯದಲ್ಲಿರುವ ಒಂದು 
ಪರ್ವತದ ಶರೀರವನ್ನು ತನ್ನ ಮಂತ್ರ ಜಲದ ಒಂದು ದನಿಯಿಂದ ಬಂಗಾರ 
ವನ್ನಾಗಿಸಿದನು. ತನ್ನ ಶಿಷ್ಯನ ಈ ಸಿದ್ಧಶಕ್ತಿಯನ್ನು ಕಂಡ ಮತೇಂದ್ರನು ತನ್ನ 
ಕೊರಳಿನ ಆಭರಣ ಮುಂತಾದವುಗಳನ್ನು ತೆಗೆದು ಬಿಸುಟನು. ಸುವರ್ಣವನ್ನು 
ಕಲಹದ ಮೂಲವೆಂದು ತಿಳಿದು ಗೋರಕ್ಷನು ಮಂತ್ರಜಲದಿಂದ ಆ ಸುವರ್ಣ 
ಪರ್ವತವನ್ನು. ಸ್ಥಟಿಕವನ್ನಾಗಿಸಿದನು. ಅದರಿಂದಲೂ ಅವನ ಮನಸಿಗೆ 
ಸಂತೋಷವೆನಿಸಲಿಲ್ಲ ಆದ್ದರಿಂದ ಮೂರನೇ ಸಲ ಮಂತ್ರಜಲದಿಂದ ಅವನ್ನು 
ಕಪ್ಪು ಮಣ್ಣಾಗಿಸಿದನು. 


20 ಸಾಧನೆ 


ಕಾಲಕಳೆದಂತೆ ಮತೇಂದ್ರನು ಒಂದು ದಿನ ತನ್ನ ಇಬ್ಬರೂ ಮಕ್ಕಳನ್ನು ಹತಿರದ 
ಒಂದು ಪಟ್ಟಣಕ್ಕೆ ಹೋಗಿ ಭಿಕ್ಷೆ ಬೇಡಿ ಬರುವಂತೆ ಕಳುಹಿಸಿದನು. ಅವರಲ್ಲಿ. ಒಬ್ಬನಿಗೆ 
ಪವಿತ್ರ We ಭಿಕ್ಷ ದೊರೆಯದ ಕಾರಣ ಬರಿಗೈಯಲ್ಲಿಯೇ ಹಿಂದಿರುಗಿದನು. ಇನ್ನೊಬ್ಬ 
ಚಮ್ಮರಾನ ಮನೆಯಿಂದ ಉತ್ತಮ ಭೋಜ್ಯ ಪದಾರ್ಥಗಳನ್ನು ತಂದನು. ಇದರಿಂದ 
ಸಿಟ್ಟಿಗೆದ್ದ ಮತ್ತೇಂದ್ರನು ಮೊದಲನೆಯವನಿಗೆ ಪಾಶ್ವ ೯ನಾಥನಾಗುವಂತೆ ಮತ್ತು 
ಇನ್ನೊಬ್ಬನಿಗೆ ಶೇತಾಂಬರಿ ಜೈನನಾಗುವಂತೆಯೂ ಶಪಿಸಿದನು. ಇದಾದನಂತರ 
ಅವರೆಲ್ಲರೂ ಕದಲೀವನಕ್ಕೆ ತೆರಳಿದರು. ಅಲ್ಲಿ ಮತ್ತೇಂದ್ರ ಮತ್ತು ಗೋರಕ್ಷರ ನಡುವೆ 
ಅನೇಕ "ವಿಷಯದ ಮೇಲೆ ಚರ್ಚೆ ನಡೆಯುತಿರುತಿತ್ತು 


ಉಪಸಂಹಾರ 


ಗೋರಕ್ಷನಾಥ ಮತ್ತು ಮತ್ತೇಂದ್ರನಾಥರ ವಿಷಯವಾಗಿ ಈ ಎಲ್ಲಕಥೆಗಳ ಪ 
ಶೀಲನೆಯಿಂದ “ಕೆಲವೊಂದು ಮುಖ್ಯ ವಿಷಯಗಳನ್ನು ನಾವು SSE 
ಮೊಟ್ಟ ಮೊದಲನೆಯವನಾಗಿ ಮತ್ತೇಂದ್ರನಾಥ ಮತ್ತು "ಜಾಲಂಧರನಾಥ ಇಬ್ಬರೂ ಸಮ 
ಕಾಲೀನರಾಗಿದ್ದರು. ಎರಡನೇದಾಗಿ ಮತ್ತೇಂದ್ರನಾಥನು ಗೋರಕ್ಷನ ಗುರುವಾಗಿದ್ದನು 
ಮತ್ತು ಜಾಲಂಧರನಾಥನು ಕಾನಪಾ ಅಥವಾ ಕೃಷ್ಣಪಾದನ ಗುರುವಾಗಿದ್ದನು. ಮೂರನೆ 
ಯದಾಗಿ ಮತೇಂದ್ರನಾಥನು ಯೋಗದ ಪ್ರವರ್ತಕನಾದಾಗ್ಯೂ ಸಂಪರ್ಕ ವಶದಿಂದ 
ಸ್ತ್ರೀಯರ ಸಹವಾಸವನ್ನು ಮಾಡಬೇಕಾಯಿತು ಬಹುಶಃ ಇದೊಂದು ವಾಮಾಚರ 
ಸಾಧನೆಯಾಗಿರಬಹುದು. ನಾಲ್ಕನೆಯದಾಗಿ ಪ್ರಾರಂಭದಿಂದಲೇ ಜಾಲಂಧರನಾಥ 
ಮತ್ತು ಕಾನಪಾರ ಸಾಧನೆಯ ಪದ್ಧತಿಯು ಮತ್ತೇಂದ್ರನಾಥ ಮತ್ತು ಗೋರಕ್ಷನಾಥರ 
ಸಾಧನಾ ಪದ್ಧತಿಗಿಂತ ಭಿನ್ನವಾಗಿತ್ತು ಯಾವುದಾದರೂ ಒಬ್ಬ ಯೋಗಿಯ ಕಾಲದ ಬಗ್ಗೆ 
ತಿಳಿದರೆ ನಮಗೆ ಇನ್ನುಳಿದ ಯೋಗಿಗಳ ಕಾಲಗಣನೆಗೆ ಅನುಕೂಲವಾಗುತ್ತದೆ. ಕಾಲ 
ಗಣನೆಗೆ ಅನೇಕ ತರ್ಕ ಮಾಡಬಹುದು. ಅವುಗಳನ್ನು ಈ ಕೆಳಗಿನಂತೆ ಒಂದೊದಾಗಿ 
ಚರ್ಚಿಸೋಣ. 


1... ಮೊಟ್ಟಮೊದಲನೆಯದಾಗಿ ಮತ್ತೇಂದ್ರನಾಥನಿಂದ ಬರೆಯಲ್ಪಟ್ಟ ಕಾಲಜ್ಞಾನ 
ನಿರ್ಮಯ ಗ್ರಂಥದ ಲಿಪಿಕಾಲವನ್ನು ಕಂಡುಕೊಂಡಿದ್ದರಿಂದ ಮತ್ತೇಂದ್ರನಾಥನು 
11ನೇ ಶತಮಾನಕ್ಕಿಂತಲೂ ಪೂರ್ವದವನು ಎಂಬುದು ಸಷವಾಗುತದೆ. 


2. ಈಗಾಗಲೇ ಮೇಲೆ ನಾವು ನೋಡಿದಂತೆ ಸುಪ್ರಸಿದ್ಧ ಕಾಶ್ಮೀರೀ ಆಚಾರ್ಯನಾದ 
ಅಭಿನವಗುಪ್ಪನು ತನ್ನ ಗ್ರಂಥವಾದ " ತಂತ್ರ ಲೋಕ ದಲ್ಲಿ " ಮಚ್ಚಂದ ವಿಭು' ವಿಗೆ 
ನಮಸ್ಕರಿಸಿದನು. ಈ ಮಚ್ಛರದ ವಿಭುವು ಮತ್ತೇಂದ್ರನಾಥನೇ ಎಂಬುದು 
ನಿಶ್ಚಿತ ಅಭಿನವಗುಪನ ಸಮಯವನ್ನು ನಾವು ನಿಶ್ಚಿತವಾಗಿ ಹೇಳಬಹುದು. 


ಮತ್ತೇ 595 ಸಾಧನ ಕುರಿತಾದ ಕಥಾಸಕಗಳು 21 


ಅವನು "ಈಶ್ವರ ಪ್ರತ್ಯಭಿಜ್ಞಾ ಕೀ ಬೃಹತೀ ವೃತಿ'' ಎಂಬ ಗ್ರಂಥವನ್ನು ಕ್ರಿ.ಶ. 
1015 ರಲ್ಲಿಯೂ ಮತ್ತು “"ಕ್ರಮಸ್ರೋತ್ರ' ಎಂಬ ಗ್ರಂಥವನ್ನು ಕ್ರಿ.ಶ. 991 
ರಲ್ಲಿಯೂ ರಚಿಸಿದ್ದನು. ಇದರಿಂದ ಅಭಿನವಗುಪನು ಕ್ರಿ.ಶ. 10ನೇ ಶತಮಾನದ 
ಕೊನೆಯಲ್ಲಿ ಮತ್ತು 11ನೇ ಶತಮಾನದ ಆದಿಯಲ್ಲಿ ಜೀವಿಸಿದ್ದನು ಎನ್ನುವುದು 
ತಿಳಿದುಬರುತ್ತದೆ. ಇದರಲ್ಲಿ ಮತೇಂದ್ರನ ಹೆಸರು ಉಲ್ಲೇಖಿತವಾದ್ದರಿಂದ 
ಮತೇಂದ್ರನು ಇದಕ್ಕೂ ಮೊದಲೇ ಜೀವಿಸಿದ್ದನು ಎಂದು ಅನುಮಾನಿಸಬಹುದು. 


3. . ಪಂಡಿತ ರಾಹುಲ ಸಾಂಕೃತ್ಯಾಯನನು "ಗಂಗಾ ಕೇ ಪುರಾತತ್ವಾಂಕ' ದಲ್ಲಿ 84 ವಜ್ರ 
ಯಾನಿ ಸಿದ್ಧರ ಪಟ್ಟಿಯನ್ನು ಪ್ರಕಾಶಗೊಳಿಸಿರುವನು. ಈ ಪಟ್ಟಿಯ 
ಪರಿಶೀಲನೆಯಿಂದ ತಿಳಿದುಬರುವ ಅಂಶವೇನೆಂದರೆ ಮೀನಪಾ ಎಂಬ ಹೆಸರಿನ 
ಸಿದ್ದನನ್ನು ಟಿಬೇಟಿ ಪರಂಪರೆಯಲ್ಲಿ ಮತ್ತೇಂದ್ರನ ತಂದೆಯೆಂದು ಕರೆಯ 
ಲಾಗಿದೆ. ಆದರೆ ವಾಸ್ತವಿಕವಾಗಿ ನೋಡಿದಾಗ ಅವನು ಮತ್ತೇಂದ್ರನಾಥನಿಂದ 
ಭಿನ್ನನಾಗಿದ್ದಾನೆ ಮತ್ತು ದೇವಪಾಲ ಎಂಬ ರಾಜನ ಕಾಲದಲ್ಲಿಯೇ ಆಗಿ 
ಹೋಗಿದ್ದಾನೆ. ದೇವಪಾಲನೆಯ ರಾಜನು ಕ್ರಿ.ಶ. 809-849 ರ ಅವಧಿಯಲ್ಲಿ 
ರಾಜ್ಯವನ್ನಾಳುತ್ತಿದ್ದವು. ಇದರಿಂದ ಮತ್ತೇಂದ್ರನಾಥನು 9ನೇ ಶತಮಾನದ ಮಧ್ಯ 
ಭಾಗದಲ್ಲಿ ಮತ್ತು ಹೆಚ್ಚೆಂದರೆ 9ನೇ ಶತಮಾನದ ಅಂತ್ಯ ಭಾಗದವರೆಗೆ 
ಜೀವಿಸಿದ್ದನು ಎಂಬುದು ವಿಧಿತವಾಗುವುದು. 


4, ಗೋವಿಂದ್ರಚಂದ್ರ ಅಥವಾ ಗೋಪಿಚಂದ್ರನು ಜಾಲಂಧರಪಾದನೊಂದಿಗೆ 
ಸಂಬಂಧ ಹೊಂದಿದ್ದನೆಂದು ಹೇಳಲಾಗುತ್ತದೆ. ಅವನು ಕಾಲಪಾನ ಶಿಷ್ಯ 
ನಾದ್ದರಿಂದ ಜಾಲಂಧರಪಾದನ ಮೂರನೇ ಪೀಳಿಗೆಯಲ್ಲಿ ಬರುತ್ತಾನೆ. ಇತ್ತ 
ತಿರುಮಲಯನ ಶೈಲಿಲಿಪಿಯಿಂದ ತಿಳಿದುಬರುವ ಅಂಶವೇನೆಂದರೆ ದಕ್ಷಿಣದ 
ರಾಜನಾದ ರಾಜೇಂದ್ರಚೋಳನು ಮಾಣಿಕ ಚಂದ್ರನ ಪುತ್ರ ಗೋವಿಂದ 
ಚಂದ್ರನನ್ನು ಸೋಲಿಸಿದ್ದನು. ಬಂಗಾಳದಲ್ಲಿ ದೊರೆತ "ಗೋವಿಂದಚಂದೇರ 
ಗಾನ 'ಎಂಬ ಹೆಸರಿನ ಗ್ರಂಥಾನುಸಾರವೂ ಸಹ ಗೋವಿಂದ್ರಚಂದ್ರನು 
ಯಾವುದೋ ದಕ್ಷಿಣದ ರಾಜನೊಂದಿಗೆ ಯುದ್ಧ ಮಾಡಿದ ವರ್ಣನೆಯನ್ನು 
ಹೇಳುತ್ತದೆ. ರಾಜೇಂದ್ರ ಚೋಳನ ಸಮಯ ಕ್ರಿ.ಶ. 1063 - 1112 ಆಗಿದೆ. 
ಇದರಿಂದ ಗೋವಿಂದ್ರಚಂದ್ರನು 11ನೇ ಶತಮಾನದ ಮಧ್ಯಭಾಗದಲ್ಲಿ 
ಜೀವಿಸಿದ್ದದು ಎಂದು ಊಹಿಸಬಹುದು. ಬಹುಶಃ ಒಂದು ವೇಳೆ ಜಾಲಂಧರ 
ಪಾದನು ಅವನಿಗಿಂತ ನೂರು ವರ್ಷ ಪೂರ್ವದವನಾಗಿದ್ದರೂ ಸಹ ಅವನ 
ಸಮಯ 10ನೇ ಶತಮಾನದ ಮಧ್ಯಭಾಗವೆಂದು ನಿರ್ಣಯಿಸಬಹುದು. 
ಮತ್ತೇಂದ್ರನಾಥನ ಸಮಯ ಇನ್ನೂ ಮುಂಚೆ ಎಂದು ನಿರ್ಣಯಿಸಲಾಗಿದೆ. 


24 


ಸಾಧನೆ 


ಜಾಲಂಧರಪಾದನು ಅವನ ಸಮಕಾಲೀನನಾಗಿದ್ದನು. ಈ ತೆರನಾಗಿ ಅವನ 
ಕುರಿತಾಗಿ ಎಷ್ಟೇ ಕಲ್ಪನೆ ಮಾಡದರೂ ಸಹ ನಿಜಸಂಗತಿಯನ್ನು ನಿರ್ಣಯಿಸುವುದು 
ಅಸಂಭವವಾಗಿದೆ. 


ವಜ್ರಯಾನಿ ಸಿದ್ದ ಕಣ್ಣಪಾನು ಸ್ವಯಂರಚಿತ ಗೀತೆಯೊಂದರಲ್ಲಿ . ಜಾಲಂಧರ 
ಪಾದನ ಹೆಸರನ್ನು ಉಲ್ಲೇಖಿಸಿದ್ದಾನೆ. ಟಿಬೇಟಿಯನ್‌ ಪರಂಪರೆಯ ಅನುಸಾರ 
ಇವನು ದೇವಪಾಲ ರಾಜನ (809-849) ಸಮಕಾಲೀನನಾಗಿದ್ದನು. ಇದರಿಂದ 
ಜಾಲಂಧರಪಾದನ ಸಮಯ ಇವನಿಗಿಂತ ಸ್ವಲ್ಪ ಪೂರ್ಣಕಾಲ ಎನ್ನಬಹುದು. 


ಕಂಥಡೀ ಎಂಬ ಹೆಸರಿನ ಒಬ್ಬ ಸಿದ್ಧನೊಂದಿಗೆ ಗೋರಕ್ಷನಾಥನ ಸಂಬಂಧ 
ವಿರುವುದನ್ನು ಹೇಳಲಾಗುತ್ತದೆ. "ಪ್ರಬಂಧ ಚಿಂತಾಮಣಿ' ಯಲ್ಲಿ ಬರುವ ಒಂದು 
ಕಥೆಯ ಪ್ರಕಾರ ಚಾಲುಕ್ಕರಾಜನಾದ ಮೂಲದೇವನು ಮೂಲೇಶ್ವರ ಎಂಬ 
ಹೆಸರಿನ ಶಿವಮಂದಿರವನ್ನು ಕಟ್ಟಿಸಿದ್ದು. ಸೋಮನಾಥನು ರಾಜನ ನಿತ್ಯ - 
ನಿಯಮಿತ ಪೂಜೆಯಿಂದ ಸಂತುಷ್ಠನಾಗಿ ಅಣಿಹಿಲ್ಲಪುರದಲ್ಲಿ ಅವತರಿಸುವ ತನ್ನ 
ಇಚ್ಛೆಯನ್ನು ವ್ಯಕ್ತಪಡಿಸಿದನು. ಇದರ ಫಲವಾಗಿ ರಾಜನು ಅಲ್ಲಿ ತ್ರಿಪುರುಷ 
ಪ್ರಸಾದ ಎಂಬ ಹೆಸರಿನ ಮಂದಿರವನ್ನು ಕಟ್ಟಿಸಿದನು. ಆ ವ್ಯವಸ್ಥೆಗಾಗಿ ರಾಜನು 
ಕಂಥಡಿ ಎಂಬ ಹೆಸಿರನ ಶೈವಸಿದ್ದನಲ್ಲಿ ಪ್ರಾರ್ಥನೆ ಮಾಡಿದನು. ಆ ಸಿದ್ದನನ್ನು 
ಭೆಟ್ಟಿಯಾಗಲು ಹೋದಾಗ ಆ ಸಿದ್ಧನಿಗೆ ಜ್ವರ ತಗುಲಿತ್ತು ಆದರೆ ಅವನು 
ಆ ಜ್ವರವನ್ನು ಬಟ್ಟೆಯಲ್ಲಿ ಸಂಗ್ರಹಿಸಿದ್ದವು. ಬಟ್ಟೆಯು ಅಲ್ಲಾಡಲಾರಂಭಿಸಿತು. 
ರಾಜನು ಕಾರಣಕೇಳಲಾಗಿ ಅವನು ಆ ಚಿಂದಿಬಟ್ಟೆಯಲ್ಲಿ ಆ ಜ್ವರವನ್ನು 
ಸಂಗ್ರಹಿಸಿರುವುದಾಗಿ ಹೇಳಿದನು. ನಂತರ ರಾಜನು ಆ ನಿರ್ಲೋಭಿ ತಪಸಿಗೆ 
ಬಹಳ ಪ್ರಯಾಸಪಟ್ಟು ಮಂದಿರದ ವ್ಯವಸ್ಥೆ ಮಾಡಿದನು. ಈ ಕಥೆಯಲ್ಲಿ ಬರುವ 
ಈ ಸಿದ್ದನ ಎಲ್ಲ ಲಕ್ಷಣಗಳೂ ನಾಥಪಂಥದ ಯೋಗಿಯದೇ ಆಗಿದೆ. ಆದ 
ರಿಂದ ಈ ಕಂಥಡಿ ಎಂಬ ಸಿದ್ಧನು ಗೋರಖನಾಥನ ಶಿಷ್ಕನೆಂದು ನಿಶ್ಚಿತ 
ವಾಗುತ್ತದೆ. “ಪ್ರಬಂಧ ಚಿಂತಾಮಣಿ'ಯ ಎಲ್ಲ ಗ್ರಂಥ ಸಂಸ್ಕರಣಗಳಲ್ಲಿ ಮೂಲ 
ರಾಜನು ಸಂ.993ರ ಆಷಾಢ ಪೂರ್ಣಿಮೆಯಂದು ಸಿಂಹಾಸೇನವನೇರಿದನು 
ಎಂಬ ಉಲ್ಲೇಖವು ಸಿಗುತ್ತದೆ. ಈ ಗ್ರಂಥದ ಮೇಲಿಂದ ನಾವು ಊಹಿಸುವ 
ಕಾಲವು ಪೂರ್ವವರ್ತಿ ಪ್ರಮಾಣಗಳಿಂದ ನಿರ್ಧರಿಸಲ್ಪಟ್ಟ ಕಾಲಗಣನೆಗೆ ಪುಷಿ 
ಒದಗಿಸುವುದು. ಗೋರಕ್ಷನಾಥ ಅಥವಾ ಮತ್ತೇಂದ್ರನ ಕಾಲ ನಿರ್ಣಯಿಸುವಲ್ಲಿ 
ಇದೊಂದು ಐತಿಹಾಸಿಕ ಅಥವಾ ಅರ್ಧ ಐತಿಹಾಸಿಕ ಆಧಾರವಾಗಿದೆ. ಆದರೆ. 
ಹೆಚ್ಚಾಗಿ ದಂತಕಥೆಗಳ ಮೇಲಿಂದ ಮತ್ತು ಸಾಂಪ್ರದಾಯಿಕ ಪರಂಪರೆಯ ಮತು 
ಸಾಂಪ್ರದಾಯಿಕ ಪಂರಪರೆಯ ಆಧಾರದ ಮೇಲಿಂದಲೂ ಕಾಲ ನಿರ್ಣಯಿಸುವ 


ಮತ್ತೇ ಂದ್ರ ಸಾಥನ ಕುರಿತಾದ ಕಥಾನಕಗಳು 23 


ಪ್ರಯತ್ನ ಮಾಡಲಾಗುತ್ತದೆ. ಬಹಳಷ್ಟು ಸಲ ಈ ದಂತಕಥೆಗಳಿಗೆ ಸಂಬಂಧಪ 
ಟ್ರ ಐತಿಹಾಸಿಕ ವ್ಯಕ್ತಿಗಳ ಕಾಲ ತಿಳಿದಿರುವುದು ಕಂಡುಬರುತದೆ. ಬಹಳಷ್ಟು 
ಐತಿಹಾಸಿಕ ವ್ಯಕ್ತಿಗಳನ್ನು ಗೋರಕ್ಷನಾಥನ ಶಿಷ್ಯರೆಂದೇ ತಿಳಿಲಾಗುತದೆ. ಇಂಥ 
ಐತಿಹಾಸಿಕ ವ್ಯಕ್ತಿಗಳ ಸಹಾಯದಿಂದ ಗೋರಕ್ಷನಾಥನ ಜೀವಿತದ ಕಾಲವನ್ನು 
ಅಂದಾಜು ಮಾಡಬಹುದಾಗಿದೆ. ಬ್ರಿಗ್ಗ ಎನ್ನುವವನು ಈ ದಂತಕಥೆಗಳ 
ನ್ನಾಧರಿಸಿದ ಕಾಲವನ್ನು 4 ಉಪಭಾಗಗಳಲ್ಲಿ ವಿಂಗಡಿಸಲಾಗಿದೆ. 


(1) ಕಬೀರ, ಗುರುನಾನಕ ಮೊದಲಾದವರೊಂದಿಗೆ ಗೋರಕ್ಷನಾಥನ ಸಂವಾದ ನಡೆ 
ನಡೆದಿತ್ತು ಎಂಬುದರ ಬಗ್ಗೆ ದಂತಕಥೆಗಳೂ ಇವೆ ಮತ್ತು ಅನೇಕ ಗ್ರಂಥಗಳೂ 
ಬರೆಯಲ್ಪಟ್ಟಿವೆ. ಈ ಕಾರಣದಿಂದಾಗಿ ನಾವು ಇವುಗಳ ಆಧಾರದ ಮೇಲಿಂದ 
ಗೋರಕ್ಟನಾಥನ ಕಾಲವನ್ನು ನಿರ್ಣಯಿಸಬಹುದು. ಅನೇಕ ಪಂಡಿತರು ಈ 
ರೀತಿಯಾಗಿಯೇ ಕಾಲ ನಿರ್ಣಯ ಮಾಡಿದ್ದಾರೆ. ಹಾಗಾದಾಗ ಅವನ ಕಾಲವು 
ಕ್ರಿ.ಪೂ. 14ನೇ ಶತಮಾನ ಅಥವಾ ಅದರ ಮಧ್ಯಭಾಗವೆಂದು ನಿರ್ಣಯಿಸ 
ಬಹುದು. 


(11) ಗೂಂಗಾದೇವಿಯ ಕಥೆ, ಪಶ್ಚಿಮದ ಕಡೆಯ ನಾಥರ ಅನುಶೃುತಿ, ಬಂಗಾಲದ 
ಶೈವ ಪರಂಪರೆ ಮತ್ತು ಧಾರ್ಮಿಕ ಪೂಜಾ ಸಂಪ್ರದಾಯ , ದಕ್ಷಿಣ ಪುರಾತತ್ತ್ವದ 
ಪ್ರಮಾಣ, ಜ್ಞಾನೇಶ್ವರರ ಪರಂಪರೆ ಇತ್ಯಾದಿಗಳನ್ನು ನಾವು ಪ್ರಮಾಣವೆಂದು 
ಗಣಿಸಿದ್ದಾದರೆ ಈತನ ಕಾಲ 1200 ಇಸ್ವಿಯ ಹತ್ತಿರವೇ ಹೋಗುವುದು. 13ನೇ 
ಶತಮಾನದಲ್ಲಿ ಗೋರಖಪುರದ ಮಠವನ್ನು ನಾಶಗೊಳಿಸಲಾದುದರ ಬಗ್ಗೆ 
ಐತಿಹಾಸಿಕ ಆಧಾರವಿದೆ. ಆದ್ದರಿಂದ ಗೋರಖನಾಥನು 1200 ಕ್ಕಿಂತ 
ಮೊದಲೇ ಆಗಿಹೋಗಿದ್ದಾನೆಂದು ನಿಶ್ಚಿತವಾಗಿ ಹೇಳಬಹುದು. ಈ ಘಟನೆ 
ನಡೆದ ಕನಿಷ್ಠ ಒಂದು ನೂರು ವರ್ಷ ಮೊದಲೇ ಈತನ ಕಾಲವನ್ನು ಊಹಿಸ 
ಬಹುದು. 


(111) ನೇಪಾಳದ ಶೈವ, ಬೌದ್ದ ಪರಂಪರೆಯ ನರೇಂದ್ರದೇವ, ಉದಯಪುರದ ಬಾಪ್ಪಾ 
ರಾವಲ, ಉತ್ತರ ಪಶ್ಚಿಮದ ರಾಸಾಲೂ ಮತ್ತು ಹೋದೀ, ನೇಪಾಳದಲ್ಲಿ 
ಪೂರ್ವದಲ್ಲಿ ಶಂಕರಾಚಾರ್ಯರೊಂದಿಗೆ ಭೇಟಿಯಾದ ವಿಷಯವನ್ನು 
ಆಧರಿಸಿದ ಮೇಲೆ 8ನೇ ಶತಮಾನದಿಂದ ಹಿಡಿದು 9ನೇ ಶತಮಾನದವರೆಗೆ 
ಅವನ ಕಾಲವೆಂದು ಹೇಳಬಹುದು. 


(iv) ಇನ್ನು ಕೆಲವೊಂದು ಪರಂಪರೆಗಳು ಇದಕ್ಕಿಂತಲೂ ಪೂರ್ವವರ್ತಿ ದಿನಾಂಕದ 
ಕಡೆಗೆ ತೋರಿಸುವುವು. ಬ್ರಿಗನು 2ನೇ ಉಪಭಾಗದಲ್ಲಿ ಪ್ರಮಾಣವನ್ನಾಧರಿಸಿದ 


24 ಸಾಧನೆ 


ಕಾಲವನ್ನು ಒಪ್ಪುವವನಾದರೂ ಅದರ ಜೊತೆಗೆ ಅದೇ ಅಂತಿಮ ನಿರ್ಣಯ 
ವಲ್ಲ ಎಂಬ ಮಾತನ್ನು ಉಸುರುತಾನೆ. ಎಲ್ಲಿಯವರೆಗೆ ಅವನ ವಿಷಯವಾಗಿ 
ಮತ್ಯಾವ ಸ (| ಪ್ರಮಾಣ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಗೋರಕ್ಷನ 
' ಸಯನಾಗಿ ಆತನು 1200 ಕೈಂತ ಮೊದಲು ಬಹುಶಃ 11ನೇ ಶತಮಾನದ 
ಆರಂಭದಲ್ಲಿ .. ಗಾಲದನ್ಲಿ ಜನಿಸಿದ್ದನು ಎಂದಿಷ್ಟೇ ಅವರು ಹೇಳುತಾರೆ. 
ಮತ್ತು ತಾವು ಸೂಚಿಸಿದ ಕಾಲವು ಅನ್ಯಪ್ರಮಾಣಗಳಿಗೆ “ಹೋಲಿಸಿದಾಗ ಹೇಗೆ 
ಯುಕ್ತಿಗತವಾದದ್ದು ಎಂಬುದನ್ನು ಸಹ ರು ತಿಳಿಸುವುದಿಲ್ಲ 


ನಮಗೆ ಈ ಮೇಲಿನ ಪ್ರಮಾಣಗಳ ಆಧಾರದಿಂದ ನಾಥಪಂಥದ ಆದಿ 
ಪ್ರವರ್ತಕನ ಸಮಯ 9ನೇಯ ಶತಮಾನದ ಮಧ್ಯಭಾಗವೇ ಸರಿಯಾದುದು 
ಎಂದೆನಿಸುತದೆ. ಈ ಪಂಥದಲ್ಲಿ ಈತನ ಪೂರ್ವವರ್ತಿ ಸಿದ್ದರು ಕೂಡಿಕೊಂಡಿದ್ದರಿಂದ 
ಗೋರಕ್ಷನ ವಿಷಯವಾಗಿ ವಿಭಿನ್ನ ದಂತಕಥೆಗಳು ಹುಟ್ಟಿಕೊಂಡನು. ಇವೆಲ್ಲವುಗಳನ್ನು 
ಐತಿಹಾಸಿಕ ಸತ್ಯವೆಂದು ತಿಳಿದಿದ್ದಾದರೆ ಕಾಲದ ವಿಷಯವಾಗಿ ವಿವಾದ ಹುಟ್ಟಕೊಳ್ಳು 
ತವೆ. 


ಮತ್ತೇಂದ್ರನು ತನ್ನ ಆಚಾರವನ್ನು ಬಿಟ್ಟು ಬೇರೆ ಆಚಾರದಲ್ಲಿ ಸಿಲುಕಿಕೊಂಡು 
ಕದಲೀದೇಶ ಅಥವಾ ಸ್ತ್ರಿ ದೇಶವೆಂಬುದು ಎಲ್ಲಿದೆ? "ಮೀನಚೇತನ' ಮತ್ತು "ಗೋರ 
ಕ್ಷವಿಜಯ' ಎಂಬ ಗ್ರಂಥಗಳಲ್ಲಿ ಅದನ್ನು ಕದಲೀ ದೇಶವೆಂದು ಕರೆದಿದೆ. "ಯೋಗಿ 
ಸಂಪ್ರದಾಯಾವಿಷ್ಯಿತಿ'ಯಲ್ಲಿ "ತ್ರಿಯಾದೇಶ' ವೆಂದರೆ ಸಿಂಹಳದ್ವೀಪವೆಂದು 
ಕರೆಯಲಾಗಿದೆ. ಸಿಂಹಳದ್ವೀಪವೆಂಬುದು ಗ್ರಂಥಕರ್ತನ ವ್ಯಾಖ್ಯಾನವಾಗಿದೆ. ಭರತ 
ಖಂಡದಲ್ಲಿ ಸ್ವೀದೇಶವೆಂಬ ಹೆಸರಿನ ಒಂದು ಸ್ತೀ ಪ್ರಧಾನ ದೇಶವು ಬಹಳ ಹಳೆಯ 
ಕಾಲದಲ್ಲಿ ಇದ್ದಿರಬಹುದು. ಇದನ್ನು ಗುರುತಿಸಲು ವಿಭಿನ್ನ ಸ್ಥಾನಗಳೊಂದಿಗೆ ಹೋಲಿಸಿ 
ನೋಡಲಾಗುತ್ತಿದೆ. ಹಿಮಾಲಯ ಪರ್ವತದ ಅಂಚಿನಲ್ಲಿ ಬ್ರಹ್ಮಪು ರದ ಉತ್ತರದಿಕ್ಕಿ 
ನಲ್ಲಿರುವ ಇಂದಿನ ಗಡವಾಲ ಮತು ಕುಮಾಯೂ ಇವ ನಡುವಿನ ಪ್ರದೇಶವೇ 
ಹಿಂದಿನ ಸ್ಪೀರಾಜ್ಯವೆಂದು ಹೇಳಲಾಗುತ್ತದೆ. 7ನೇ ಶತಮಾನದಲ್ಲಿ ಇದನ್ನು 'ಸುಷ 
- ಗೋತ್ರ' ವಿಂಡ್‌ ಕರೆಯಲಾಗುತ್ತಿತ್ತು ಈ ದೇಶದ ರಾಣಿಯಾದ ಪ್ರಮಿಲಾ 
ಎನ್ನುವವಳು ಅರ್ಜುನನೊಂದಿಗೆ ಯುದ್ಧಮಾಡಿದ್ದಳು (ಜೈಮಿನಿ ಭಾರತ, ಅಧ್ಯಾಯ 
22). "ಕೆಲವೊಮ್ಮೆ ಕುಲೂತ ದೇಶವನ್ನು ಸ್ತ್ರೀ ದೇಶವೆಂದು ಹೇಳಲಾಗುತ್ತಿದೆ. ಹುಯೆನ್‌ 
ತ್ಲಾಂಗನು ಸತಲಜ ನದಿಯ ಉಗಮ ಸ್ಥಾನದ ಹತಿರದ ಯಾವುದೋ ಒಂದು ಸ್ತ್ರೀ 
ದೇಶಕ್ಕೆ ಭೇಟಿ ನೀಡಿದ್ದನು. ಆಟ್‌ಕಿನ್ನನು. ಬರೆದು " "ಹಿಮಾಲಯನ್‌ ಡಿಸ್ಟಿಕ್‌' ಎ 
ಗ್ರಂಥದಿಂದಲೂ ಈ ವಿಷಯಕ್ಕೆ ಪುಷ್ಟಿ ಸಿಗುತ್ತದೆ. ಇನ್ನು ಕೆಲವು ಪಂಡಿತರು ಕಾಮ 
ರೂಪ ಪ್ರವೇಶವನ್ನೇ ಸ್ತ್ರೀದೇಶವೆನ್ನುತ್ತಾರೆ. ಕೋರ್‌. ಎನ್ನುವವನು "ವೆಸ್ಟರ್ನ್‌ 


ಮತ್ತ ೦ದ್ರ ಸಾಥನ ಕುರಿತಾದ ಕಥಾನಕಗಳು 5 


ಟಿಬೇಟ್‌' (ಪುಟ. 338) ಎಂಬ ಗ್ರಂಥದಲ್ಲಿ ಟಿಬೇಟಿನ ಪೂರ್ವಗಡಿಯಲ್ಲಿ ಸ್ಥಾಪ ಪನೆ 
ಗೊಂಡ ಸ್ತ್ರೀರಾಜ್ಯವೊಂದನ್ನು ಉಲ್ಲೇಖಿಸಿದ್ದಾನೆ. ಅಲ್ಲಿಯ ಸಮಾಜವು ಸ್ತ್ರೀಯರನ್ನೇ 
ತಮ್ಮ ರಾಜ್ಯದ ಮುಂದಾಳುವನ್ನಾಗಿ ಆರಿಸುತ್ತವೆ. ಗಮನಿಸಬೇಕಾದ ಇನ್ನೊಂದು ಅಂಶ 
ವೇನೆಂದರೆ "ಗೋರಕ್ಟವಿಜಯ' ದಲ್ಲಿ ಸ್ವೀದೇಶದ ಬದಲಾಗಿ ಕದಲೀ ದೇಶವೆಂದು 
ಉಲ್ಲೇಖಿಸಿದೆ. ಮಹಾಭಾರತದಲ್ಲಿ ಒಂದು ಕಡೆ ಕದಲೀವನದ ಉಲ್ಲೇಖವು 
ಬರುವುದು (ವನಪರ್ವ, ಅ. 146) ಈ ಕದಲೀದೇಶದಲ್ಲಿ ಸಪ ರ ಚಿರಂಜೀವಿಗಳೆಂದು 
ಹೆಸರಾದ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್‌, ವಿಭೀಷಣ , "ಕೃಪಾಚಾರ್ಯ ಮತ್ತು 
ಪರಶುರಾಮ ಇವರುಗಳು ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಕದಲೀ ದೇಶದ 
ನಂತರ "ದುರಾರೋಹ' ಎಂಬ ಪರ್ವತವಿದ್ದು ಅಲ್ಲಿಗೆ ಸಿದ್ದರುಗಳಷ್ಟೇ ಹೋಗಲು 
ಸಾಧ್ಯ ಎಂಬ ವಿಷಯವು ಹನುಮಾನ್‌ ಮತ್ತು ಭೀಮಸೇನರ ಸಂವಾದದಿಂದ ತಿಳಿದು 
ಬರುತ್ತದೆ. (ವನಪರ್ವ 146, 92-93). ಪಂಡಿತ ಸುಧಾಕರ ದ್ವಿವೇದಿಯವರು ಬರೆದ 
ಪ್ರಕಾರ ಡೆಹರಾಡೂನದಿಂದ ಹೃಷಿಕೇಶ ಬದರೀಕಾಶ್ರಮ ಮತ್ತು ಅದರ ಉತ್ತರದ ಹಿಮಾ 
ಲಯ ಪ್ರಾಂತ ಇವೆಲ್ಲವೂ Ke (ಕದಲೀವನ) ಎಂದು ಕರೆಯಲ್ಪಡುತ್ತದೆ. 
Bocas ಯೋಗಿಯಾಗಿ ಕದಲೀವನಕ್ಕೆ ಹೋದ ವಿಷಯ "ಪದಮಾವತ' 
ಎಂಬ ಗ್ರಂಥದಲ್ಲಿ ಹೇಳಲಾಗಿದೆ. 


ಈ ಎಲ್ಲ ಹೇಳಿಕೆಗಳಿಂದ ಸಿದ್ಧವಾಗುವ ಅಂಶವೇನೆಂದರೆ ಇದು ಹಿಮಾಲಯದ 
ತಟವರ್ತಿ ಪ್ರದೇಶದಲ್ಲಿರುವ ಕುಮಾಯೂ - ಗಢವಾಲ ಇವುಗಳ ನಡುವೆ ಬರುವ 
ಪ್ರದೇಶವಾಗಿದೆ. “ಯೋಗಿ ಸಂಪ್ರದಾಯ ಎಷ್ಯೃತಿ' ಎಂಬ ಗ್ರಂಥದಲ್ಲಿ ಬರುವ ಸಿದ್ಧ 
ಸಂಪ್ರದಾಯದಲ್ಲಿಯೂ ಸಹ ತಮಮ ಹೆಸರು ಉಲ್ಲೇಖಿತವಾಗಿದೆ. ಹನುಮಾ 
ಜನು: ಕದಲೀ ವನದಲ್ಲಿಯೇ ವಾಸಿಸುವವನಾಗಿದ್ದಾನೆ. ಆದ್ದರಿಂದ ಈ ಕದಲೀ ವನ 
ವನ್ನು ಅಲ್ಲಿ ತಪ್ಪಾಗಿ ಸಿಂಹಲದ್ವೀಪ ಎಂದು ತಿಳಿಯಲಾಗಿದೆ. ಆದರೆ ತ್ರಿಯಾದೇಶ 
ಎಂದು ಹೇಳಿರುವುದರಿಂದ ಅಲ್ಲಿ ಸಂದೇಹಕ್ಕೆ ಹೆಚ್ಚಿನ ಅವಕಾಶವಿಲ್ಲ ಇನ್ನೊಂದು 
ವಿಷಯವೇನೆಂದರೆ ಸ್ತೀದೇಶವೆನ್ನುವುದು "ಕಾಮರೂಪ' ಆಗಿದೆ. "ಕಾಮಸೂತ್ರದ 
ಜಯಮಂಗಲಾ ಟೀಕೆಯಲ್ಲ' ವಜ್ರಾಪತಂಸ ದೇಶದ ಪಶ್ಚಿಮದಲ್ಲಿ ಸ್ತ್ರೀರಾಜ್ಯವಿದೆ 
ಎಂದು ಉಲ್ಲೇಖಿಸಲಾಗಿದೆ. ಪಂಡಿತ "ತನಸುಖರಾಮತು "ನಗರಸರ್ವಸ್ಥ' ಎನ್ನುವ 
ಬೌದ್ದ ಕಾಮಶಾಸ್ತ್ರಿಯ ಗ್ರಂಥದ ಟಿಪ್ಪಣಿಯಲ್ಲಿ ಈ ಪ್ರದೇಶವು ಭೂತಸ್ಥಾನ ಅಂದರೆ 
ಭೂತಾನ್‌ದ ಸಮೀಪದಲ್ಲಿ ಇರುವುದಾಗಿ ಉಲ್ಲೇಖಿಸಿದ್ದಾನೆ. ಇದರ ಮೇಲಿಂದಲೂ 
ಕದಲೀ ದೇಶವು ಆಸ್ಪಾಮಿನ ಉತ್ತರದಲ್ಲಿದೆ ಎಂಬ ನಮ್ಮ ಸಂಶಯಕ್ಕೆ ಪುಷ್ಟಿ ಸಿಗುವುದು. 
ಮತ್ತೇಂದ್ರನಾಥನು ಕಾಮರೂಪದಲ್ಲಿಯೇ ಕೌಲ ಸಾಧನೆ ಮಾಡಿದ್ದಾನೆಂಬುದು ತಂತ್ರಾ 
ಲೋಕದ ಟೀಕೆ ಮತ್ತು ಕಾಲಜ್ಞಾನ ನಿರ್ಣಯದಿಂದ ಸ್ಪಷ್ಟವಾಗುತ್ತದೆ. ಆದ್ದರಿಂದ 
ಕದಲೀವನ ಅಥವಾ ಸ್ತ್ರೀದೇಶವೆನ್ನುವುದು ಕಾಮರೂಪವೇ ಆಗಿದೆ. ಬಹಳಷ್ಟು ಗ್ರಂಥ 


26 ಸಾಧನೆ 


ಕಾರರು ಕುಲೂತ, ಸುವರ್ಣ, ಗೋತ್ರ, ಭೂತಸ್ಥಾನ, ಕಾಮರೂಪ ಪ್ರದೇಶಗಳನ್ನು ಸ್ತ್ರ 
ರಾಜ್ಯವಿರಬಹುದೆಂದು ಸವ ಬಂದೊಂದು ಇಂದಲ್ಲ ಬಮಾಲಹುರ 
ಪಶ್ಚಿಮದಿಂದ ಪೂರ್ವದವರೆಗಿನ ತಪ್ಪಲು ಪ್ರದೇಶದಲ್ಲಿ ಸ್ತ್ರೀಪ್ರಾಧಾನ್ಯ ವಿರುವ ಒಂದು 
ವಿಶಾಲವಾದ ಪ್ರದೇಶವಿತೆಂಬ ಅಂಶ ಸಾಬೀತಾಗುತದೆ. “ಇಂದಿಗೂ ಕೂಡ ಉತ್ತರ 
ಭಾರತದೊಂದಿಗೆ ತುಲನೆ 'ಮಾಡಿದರೆ ಈ ಮಾತು ಸತ್ವ ವೆನಿಸುತದೆ. 


ಈ ಎಲ್ಲ ಚರ್ಚೆಯ ಸಾರಾಂಶವೇನೆಂದರೆ ಮತ್ತೇಂದ್ರನು ಕಾಮರೂಪಕ್ಕೆ 
ಸಮೀಪವರ್ತಿಯಾದ ಚಂದ್ರಗಿರಿ ಎಂಬ ಪ್ರದೇಶದಲ್ಲಿ ಜನಿಸಿದ್ದು ಅದು ಬಂಗಾಲ 
ಸಾಗರದ ತಟವರ್ತಿ ಪ್ರದೇಶವಾಗಿದ್ದು ಟಿಬೇಟಿಯನ್‌ ಪರಂಪರಾಗತ ಹೇಳಿಕೆಯಂತೆ 
ಅದೊಂದು ಬ್ರಹ್ಮಪು ತ್ರ ನಂಜ ಹೊರಬಿದ್ದು ಉಂಟಾದ ದ್ವೀಪಾಕಾರದ 
ಪ್ರವೇಶವಾಗಿತ್ತು. ಈ ಪ್ರದೇಶವು ಪೂರ್ವಕಾಲದ “ಭರತಖಂಡದ pS 555 
ಪ್ರದೇಶದ ಹತ್ತಿರದಲ್ಲಿ ಇರಬೇಕು ಎಂದು ನಿಶ್ಚಯವಾಗಿ ಹೇಳಬಹುದು. ಈತನು 9ನೇ 
ಶತಮಾನದಲ್ಲಿ ಜನಿಸಿದ್ದನು. ಪ್ರಾರಂಭದ ಹಂತದಲ್ಲಿ ಈತನು ಒಂದು ರೀತಿಯ 
ಸಾಧನಾ ವ್ರತವನ್ನು ಆಚರಿಸುತ್ತಿದ್ದವು, ಆದರೆ ನಂತರ ಅಧಿಕ ಸ್ತ್ರೀ ಸಾಹಚರ್ಯವಿರುವ 
ಆಚಾರದಲ್ಲಿ ಸಲ ಕೊಂಡನು. ಮತ್ತು ಇದು ಬ್ರಹ್ಮಚರ್ಯದ ಒಂದು ಪರಿ 
ಪಂಥಿಯಾಗಿತ್ತು ಅವನು ಈ ಆಚಾರದಲ್ಲಿ ವ್ರತಸ್ಥ ನಾದ ಪ್ರದೇಶವು ಸ್ತ್ರ ದೇಶ 
ಅಥವಾ ಕದಲೇ ದೇಶವೆಂಬುದು ಕಾಮರೂಪ ಪ್ರದೇಶವಾಗಿರಬಹುದು. ಈತನ 
ಶಿಷ್ಯನಾದ ಗೋರಕ್ಷನು ಈತನನ್ನು ಆ ಹಾಮ್‌ ಮೇಲೆತಿದನು. ಇದ 


ರಿಂದಾಗಿ, ಮತ್ತೇಂದ್ರನು ನಂತರ ಪುನಃ ತನ್ನ ಮೊದಲ ಸಾಧನಾ ಮಾರ್ಗಕ್ಕೆ 
ಹಿಂತಿರುಗಿದವನಾದನು. 


ಆಕರ ಗ್ರಂಥಗಳು 
1. ನಾಥ ಸಂಪ್ರದಾಯ 
2. ನಾಥ ಸಂಪ್ರದಾಯ - ಉದಯ ಮತ್ತು ವಿಸ್ತಾರ 
3. ಸಿದ್ದ ಸಾಹಿತ್ಯ 
4. ತಂತ್ರಾಲೋಕ 


ಬೀದಿ ನಾಟಕಗಳು 


ಡಾ. ವಿಜಯಶ್ರೀಸಬರದ 


ರಂಗಭೂಮಿಯ ಹಿನ್ನೆಲೆ 


ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. 
ಕನ್ನಡದಲ್ಲಿ ಆಧುನಿಕ ಸಾಹಿತ್ಯ ಚಳುವಳಿಗಳೊಂದಿಗೆ ಆಧುನಿಕ ರಂಗಭೂಮಿಯ 
ಚಳುವಳಿಗಳು ಪ್ರಾರಂಭವಾದವು. ವಿದ್ವಾಂಸರು ಆಧುನಿಕ ಕನ್ನಡ ನಾಟಕದ ಬೆಳವಣಿ 
ಗೆಯನ್ನು ಹಾಗೂ ಆಧುನಿಕ ಕನ್ನಡ ರಂಗಭೂಮಿಯ ವಿಕಾಸವನ್ನು ಮೂರು ಹಂತಗಳಲ್ಲಿ 
ಗುರುತಿಸಿದ್ದಾರೆ. ನವೋದಯ ರಂಗಭೂಮಿ, ನವ್ಯ ರಂಗಭೂಮಿ, ಸಾಮಾಜಿಕ ರಂಗ 
ಭೂಮಿ ಎಂದು ಮೂರು ಹಂತಗಳಲ್ಲಿ ಗುರುತಿಸಲ್ಪಟ್ಟ ಆಧುನಿಕ ಕನ್ನಡ ರಂಗಭೂಮಿ 
ಚಳವಳಿಗಳು ಚರಿತ್ರೆ ದೃಷ್ಟಿಯಿಂದ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದ ಗಮನಾರ್ಹ 
ವಾಗಿವೆ. 


ನವೋದಯ ರಂಗಭೂಮಿ ವೃತ್ತಿರಂಗಭೂಮಿಗೆ ಪ್ರತಿಕ್ರಿಯೆಯಾಗಿ ಅದರ ಪರಿ 
ಕರಗಳನ್ನು ವಿರೋಧಿಸುತ್ತಾ ಭಿನ್ನವಾದ ನೆಲೆಯಲ್ಲಿ ಸರಳವಾದ ರೀತಿಯಲ್ಲಿ ಹುಟ್ಟಿ 
ಕೊಂಡಿತು. ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ರಚನೆಗೊಂಡ ನಾಟಕಗಳು 
ಸಾಮಾಜಿಕ ವಸುವಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದವು. ಸಾಮಾಜಿಕ ಮತ್ತು ರಾಜಕೀಯ 
ನೆಲೆಯಿಂದ ಬದುಕನ್ನು ವಿಶ್ಲೇಷಿಸುವ ದೃಷ್ಟಿಯನ್ನು ಶೋಕ- ಚಕ್ರ, ಕೇಳು ಜನಮೇಜಯ, 
ತುಘಲಕ್‌ದಂತಹ ನಾಟಕಗಳಲ್ಲಿ ಕಾಣಬಹುದು. ಕೈಲಾಸಂ, ಶ್ರೀರಂಗರು, ಸಂಸ, ಶಿವ 
ರಾಮಕಾರಂತ, ಕುವೆಂಪು, ಮಾಸ್ಕಿ ಪು.ತಿ.ನ ಈ ಮೊದಲಾದ ಲೇಖಕರು ನವೋದಯ 
ರಂಗಭೂಮಿಯ ಪ್ರಮುಖ ನಾಟಕಕಾರರು. ಸಾಮಾಜಿಕ ವಾಸ್ತವತೆಯನ್ನು 
ಯಥಾವತ್ತಾದ ರೀತಿಯಲ್ಲಿ ಪ್ರತಿಬಿಂಬಿಸಿದರೆ ಸಾಲದು ನಾಟಕಗಳಲ್ಲಿ ಕಲಾತ್ಮಕತೆ, 
ಪ್ರಯೋಗಾತ್ಮಕತೆ ಇರಬೇಕೆಂಬ ಉದ್ದೇಶದಿಂದ ನವ್ಯರಂಗಭೂಮಿಯು ನವೋದಯ 
ರಂಗಭೂಮಿಗೆ ಪ್ರತಿಕ್ರಿಯೆಯಾಗಿ ಹುಟ್ಟಿಕೊಂಡಿತು. ಅಸಿತ್ವವಾದದ ತಾತ್ವಿಕ ವಿಚಾರಗಳ 
ನೆಲೆಯಲ್ಲಿ ಹಾಗೂ ಜಾನಪದ ರಂಗಭೂಮಿಯ ತಂತ್ರಗಳನ್ನು ಬಳಸಿ ವ್ಯಕ್ತಿಕೇಂದ್ರಿತ 
ನೆಲೆಯಲ್ಲಿ ನವ್ಯ ನಾಟಕಗಳು ರಚನೆಗೊಂಡವು. ಈ ನಿಟ್ಟಿನಲ್ಲಿ ಶ್ರೀರಂಗ, ಗಿರೀಶ 
ಕಾರ್ನಾಡ, ಲಂಕೇಶ, ಜಿ.ಬಿ. ಜೋಷಿ, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ 


28 ಸಾಧನೆ 


ಪಾಟೀಲ ಮೊದಲಾದವರು ಪ್ರಮುಖ ನಾಟಕಕಾರರು ನಾಟಕಗಳನ್ನು ರಚಿಸಿದರು. 
ಇಂಗ್ಲಿಷಿನ ಅಬರ್ಡ್‌ಡ್ರಾಮದ ಪ ್ರಬಾವ ಪ್ರೇರಣೆಯಿಂದಾಗಿ ನವ್ಯ ಸಾಹಿತ್ಯ 
ಸಂದರ್ಭದಲ್ಲಿ ಅಸಂಗತ ಗ ರಚನಗ ವ. ಚಂದ್ರಶೇಖರ. ವಾಟ 
ನಾ. ರತ್ನ ಚಂದ್ರಕಾಂತ ಕುಸನೂರು, ಬಸವರಾಜ ಸಬರದ ಮೊಡ ಲೇಖಕರು 
A ನಾಟಕಗಳನ್ನು ಬರೆದಿದ್ದಾರೆ. ನವ್ಯ ನಾಟಕಗಳು ಮತ್ತು ಅಸಂಗತ ನಾಟಕಗಳು 
ಹವ್ಯಾಸ ಗಭೂಮಿಯ ಮೇಲೆ ಪ್ರದರ್ಶನಗೊಳ್ಳುತಿದವು. ಬೌದ್ಧಿಕತೆ, ವೈಚಾರಿಕೆ 
ಮತು ಪ್ರಯೋಸತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ, ಜನಸಾಮಾನ್ಯ ಎಡ ಸ 
ಮಧ್ಯಮವರ್ಗದ ಬುದ್ದಿವಂತರಿಗೆ ಸಮೀಪ ಪದ ನವ್ಯ ತಂಗಭೂವಿಗೆ | ಪ್ರತಿಕ್ರಿಯೆಯಾಗಿ 
ಸಾಜ MAGNE ಹುಟ್ಟಿಕೊಂಡಿತು. ಈ RES ಜನಸಾಮಾನ್ಯರ 
ಸಂವೇದನೆಗಳಿಗೆ ಸ್ಪಂದಿಸುವ, ಪ್ರಗತಿಪರವಾಗಿ ಆಲೋಚಿಸುವ, ಎಡಪಂಥೀಯ 
ಧೋರಣೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡುವ ಉದ್ದೇಶವನ್ನು ಹೊಂದಿತು. 


ಬೀದಿನಾಟಕ ಪರಂಪರೆ 


ದಲಿತ - ಬಂಡಾಯ ಸಾಹಿತ್ಯ ಸಂದರ್ಭದಲ್ಲಿ ಅಸಮಾನತೆಯ ವ್ಯವಸ್ಥೆ ಗೆ ಕನ್ನಡಿ 
ಟೆ ತ ಸಜ ರಚನೆಗೊಂಡ" ಸಮುದಾಯ ಎಡ 
ಪಂಥೀಯ ರಂಗಚಳುವಳಿಗಳು ಪ್ರಾರಂಭವಾದವು. ಅನೇಕ ನಾಟಕ ತಂಡಗಳು ಹುಟಿ 
ಕೊಂಡವು. ಉನ್ನತ ಶಿಕ್ಷಣಮಟ್ಟದಲ್ಲಿ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿಯ ಕಲಿಕೆ 


ಪ್ರಾರಂಭವಾಯಿತು. ರಂಗಾಯಾಣ ಮತ್ತು ನಿಷ್‌ ಹ ನಾಟಕ ಶಿಕ್ಷಣ ಸಂಸ್ಥೆಗಳು 
ಕಾಣಿಸಿಕೊಂಡವು. 


ವೃತ್ತಿ ರಂಗಭೂಮಿಯ ನೀತಿಬೋಧನೆಗೆ, ಅದರ ಹಳಕು - ಬೆಳಕಿಗೆ ಮತ್ತು 
ಹವ್ಯಾಸಿ ರಂಗಭೂಮಿಯ ಬೌದ್ದಿಕ - ತಾತ್ವಿಕ ತರ್ಕಗಳಿಗೆ ಜನರು ಬೇಸ ತ್ತು 
ಹೋಗಿದ್ದರು. ನಾಟಕಗಳನ್ನು ನೋಡುವ ಆಸಕ್ತಿಯನ್ನು ಕಳೆದುಕೊಂಡಿದ್ದರು. ಜನರು 
ಚಲನಚಿತ್ರ, ಟಿ.ವಿ.ಗಳಿಗೆ ಆಕರ್ಷಿತವಾಗಿದ್ದರು. "ಇಂತಹ ಸಂದರ್ಭದಲ್ಲಿ ಮತೆ ಜನರಿಗೆ 
ನಾಟಕಗಳತ್ತ ಒಲವುಗಳನ್ನು ಮೂಡಿಸುವ ಪ ಪ್ರಯತ್ನಗಳಲ್ಲಿ ಬೀದಿ ನಾಟಕಗಳ ಪಾತ್ರ 
ಮಹತ್ವ ದ್ದಾಗಿದೆ. ಸಾಮಾಜಕ, ಆರ್ಥಿಕ, ರಾಜಕೀಯ ಜ್ವಲಂತ ಸ ಸಮಸ್ಯೆ ಗಳ ಮೇಲೆ 
ಬೆಳಕು. ಚೆಲ್ಲುವ ಉದ್ದೇಶದಿಂದ ಬೀದಿನಾಟಕಗಳು ರಚನೆಗೊಂಡವು. ಸಾಂಪ್ರದಾಯಿಕ 
ರಂಗಭೂಮಿಯ ಪೊರೆಯನ್ನು ಕಳಚಿಕೊಂಡು ಗ್ರಾಮ - ನಗರ - ಪಟ್ಟಣಗಳ ರಸ್ತೆಗಳಲ್ಲಿ 
ಬೀದಿ ನಾಟಕಗಳು ಕಾಣಿಸಿಕೊಂಡವು. ಬೀದಿಯಲ್ಲಿ ಆಡುವ ನಾಟಕಗಳೇ ಬೀದಿನಾಟಕ 
ಗಳಾದವು. ಈ ನಾಟಕಗಳಿಗೆ ಬೀದಿಯೆ ರಂಗಭೂಮಿ. ಬೀದಿ ನಾಟಕಗಳು ಹೊಸ 
ರಂಗಭೂಮಿಯ ಸಾಧನವಾಗಿ ಪ್ರಯೋಗಗೊಂಡವು. 


ಬೀದಿ ಸಾಟಕಗಳು 29 


ಬೀದಿ ನಾಟಕದ ಪರಂಪರೆಯನ್ನು ಜಾನಪದ ವಾಕ್‌ ಸಂಪ್ರದಾಯದಲ್ಲಿ ಜನಪದ 
ಕಲೆಗಳಲ್ಲಿ ಹಾಗೂ ಪ್ರಾಚೀನ ಕಾಲದ ಪಗರಣ ನಾಟಕಗಳಲ್ಲಿ ಕಾಣಬಹುದು. "ಕನ್ನಡ 
ನಾಡಿನಲ್ಲಿ ಪ್ರಾಚೀನ ಕಾಲದಲ್ಲಿ ಪಗರಣ ನಾಟಕಗಳನ್ನು ಆಡುತ್ತಿದ್ದರು. ಈ "ಪಗರಣ' 
ಗಳೇ ಬೀದಿಯ ನಾಟಕಗಳೆಂದು'' ಡಾ. ಚಂದ್ರಶೇಖರ ಕಂಬಾರರು ಸೂಚಿಸಿದ್ದಾರೆ. 
ಬೀದಿ ನಾಟಕದ ಬೇರು ಜನಪದ ರಂಗಭೂಮಿಯಲ್ಲಿದೆ ಎಂದು ಶ್ರೀ ಬೈರಮಂಗಲ 
ರಾಮೇಗೌಡರು ಗುರುತಿಸಿದ್ದಾರೆ. ಬೀದಿ ನಾಟಕಗಳ ರಚನೆಗೆ ಹಾಗೂ ಪ್ರಯೋಗಕ್ಕೆ 
ಜನಪದ ಕಲೆಗಳು, ಪ್ರಾಚೀನ ಕಾಲದ ಪಗರಣ ನಾಟಕಗಳು ಪ್ರೇರಣೆಯಾದಂತೆ 
ಆಧುನಿಕ ನಾಟಕಕಾರರಾದ ಶ್ರೀರಂಗ, ಗಿರೀಶಕಾರ್ನಾಡ, ಲಂಕೇಶರ ನಾಟಕಗಳು 
ಪ್ರೇರಣೆ ನೀಡಿವೆ. ಅಲ್ಲದೇ ಮಧ್ಯಯುಗದ ಇಂಗ್ಲೆಂಡಿನ ಸಂಚಾರೀ ನಾಟಕಗಳ ಪ್ರಬಾ 
ವವೂ ಆಗಿದೆ. ಇಂಗ್ಲೆಂಡಿನ ಸಂಚಾರೀ ನಾಟಕಗಳಂತೆ ಕನ್ನಡ ಬೀದಿ ನಾಟಕಗಳು ಕೂಡ 
ಜನರಲ್ಲಿದ್ದಲ್ಲಿಗೆ ಹೋಗಿ ನಾಟಕಗಳನ್ನು ಪ್ರದರ್ಶಿಸಬೇಕೆಂಬ ಉದ್ದೇಶವನ್ನು ಹೊಂದಿವೆ. 
ಕನ್ನಡ ನಾಡಿನಲ್ಲಿ ಬೀದಿನಾಟಕಗಳು ಪ್ರದರ್ಶನಗೊಳ್ಳುವ ಮೊದಲು ದೆಹಲಿ, 
ಬಂಗಾಳ, ಆಂಧ್ರಪ್ರದೇಶ ಮೊದಲಾದ ರಾಜ್ಯಗಳಲ್ಲಿ ಬೀದಿ ನಾಟಕಗಳು ಪ್ರದರ್ಶನ 
ಪ್ರಾರಂಭವಾಗಿತ್ತು "ಪ್ರಯೋಗ', "ಜನನಾಟ್ಯಮಂಚೆ', "ಸ್ತ್ರೀ ಸಂಘರ್ಷ' ಮತ್ತು 
ಜಗಸ್‌ ಮೊದಲಾದ ತಂಡಗಳು ಬೀದಿ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದವು. ಕನ್ನಡ 
ನಾಡಿನಲ್ಲಿ ಬೀದಿನಾಟಕಗಳನ್ನು ಪ್ರದರ್ಶಿಸಿದ ಮೊದಲ ತಂಡಗಳೆಂದರೆ “ಚಿತ್ರಾ 
ಗೆಳೆಯರ ಗುಂಪು' ತಂಡ ಮತ್ತು ಸಮುದಾಯ ತಂಡಗಳು. 1973ರ ಆಗಸ್ಟ್‌ 
ತಿಂಗಳಿನಲ್ಲಿ ಶ್ರೀ ಎ.ಎಸ್‌. ಮೂರ್ತಿಯವರ "ಕಟ್ಟು ನಾಟಕವನ್ನು ಚಿತ್ರಕಲಾ 
ತಂಡದವರು ಬೆಂಗಳೂರಿನಲ್ಲಿ ಆಡಿದರು. ಆನಂತರ ಈ ತಂಡದವರು ಡಾ. 
ವಿಜಯಾ ಅವರ “ಬಂದರೋ , ಬಂದರೋ' "ಉಳ್ಳವರ ನೆರಳು' ಕುವೆಂಪು ಅವರ 
"ಧನವಂತರಿ ಚಿಕಿತ್ಸೆ' ಕಥೆಯ ರೂಪಾಂತರ ಧನವಂತರಿ ಚಿಕಿತ್ಸೆ ನಾಟಕವನ್ನು 
ಆಡಿದರು. ಸಮುದಾಯ ತಂಡದವರು ಜಾಥಾಗಳ ಮೂಲಕ ಬೇರೆ ಬೇರೆ ಊರು 
ಗಳಲ್ಲಿ "ಬೆಲ್ಜಿ, "ಪತ್ರ ಸಂಗಪ್ಪನ ಕೊಲೆ' ಮೊದಲಾದ ಬೀದಿನಾಟಕಗಳನ್ನು 
ಪ್ರದರ್ಶಿಸಿದರು. ಚಿತ್ರಾತಂಡದವರು ಆಡುವ ನಾಟಕಗಳನ್ನು ಎ.ಎಸ್‌. ಮೂರ್ತಿಯ 
ವರು ನಿರ್ದೇಶಿಸಿದ್ದಾರೆ. ಸಮುದಾಯ ತಂಡವರು ಆಡಿದ ನಾಟಕಗಳನ್ನು ಪ್ರಸನ್ನ 
ಅವರು ನಿರ್ದೇಶಿಸಿದ್ದಾರೆ. "ರಾಗ್‌' ಕಲಾವಿದರು, ವಿಜ್ಞಾನ ಪರಿಷತಿನವರು ಜಾನಪದ 
ಕಲೆಗಳ ಮೂಲಕ ಜನರ ಮೂಢನಂಬಿಕೆಯನ್ನು ದೂರಮಾಡುವ,ವೈಜ್ಞಾನಿಕ ಭಾವವನ್ನು 
ಬೆಳೆಸುವ ಉದ್ದೇಶದಿಂದ ಬೀದಿನಾಟಕಗಳನ್ನು ಆಡಿದರು. ಹವ್ಯಾಸಿ ಕಲಾವಿದರೇ 
ಬೀದಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಬೀದಿನಾಟಕಗಳು ಒಂದು ಪ್ರಕಾರವಾಗಿ 
ರಂಗಭೂಮಿಯ ಸಾಧನವಾಗಿ ಸಾಮಾಜಿಕ ಸುಧಾರಣೆಯ ಅಂಗವಾಗಿ, ಚಳುವಳಿ 
ಯಾಗಿ ಪ್ರಾರಂಭವಾಯಿತು. 


30 ಸಾಧನೆ 


ನಗರದ, ಗ್ರಾಮದ ಬೀದಿ ಅಂಚಿನಲ್ಲಿ ಅಥವಾ ಆ ಊರಿನ ನಾಲ್ಕು ರಸ್ತೆಗಳು 
ಕೂಡುವ ಬಯಲು ಸ್ಥಳವೇ ಬೀದಿನಾಟಕಗಳಿಗೆ ರಂಗಭೂಮಿ. ಬೀದಿಯಲ್ಲಿ ಆಡುವ 
ನಾಟಕಗಳಿಗೆ ಬೀದಿ ನಾಟಕಗಳೆಂದು ಕರೆಯುತ್ತಾರೆ. ಶೋಷಿತ ವರ್ಗದ ಜನರ 
ಬದುಕಿನ ಸಮಸ್ಯೆಗಳು, ಶೋಷಕರ ಭ್ರಷತೆ, ರಾಜಕೀಯ, ಆರ್ಥಿಕ, ಸಾಮಾಜಿಕ 
ಜ್ವಲಂತ ಸಮಸ್ಯೆಗಳು, ವರದಕ್ಷಿಣೆ, ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರ, 
ಬಾಲಕಾರ್ಮಿಕರ ಸಮಸ್ಯೆ, ರೈತರ ಸಮಸ್ಯೆ, ಬೆಲೆ ಏರಿಕೆಯ ಸಮಸ್ಯೆ, ಕುಟುಂಬ 
ಯೋಜನೆ, ಪರಿಸರ ಮಾಲಿನ್ಯ, ಪರಿಸರ ರಕ್ಷಣೆ, ಏಡ್ಸ್‌ ಸಮಸ್ಯೆ, ಸಾಕ್ಷರತೆ, ಆರೋ 
ಗೃದಂತಹ ಈ ಮೊದಲಾದ ವಿಚಾರಗಳು ಬೀದಿನಾಟಕದ ವಸುಗಳು. ಬೀದಿ ನಾಟಕಗಳ 
ಭಾಷೆ ಸಾಂಕೇತಿಕ ಅಥವಾ ಅಲಂಕಾರಿಕವಾಗಿರದೆ ಸರಳ , ಸುಲಲಿತ, ಸ್ಪಷ್ಟವಾಗಿರುತ್ತದೆ. 
ಬೀದಿ ನಾಟಕವನ್ನು ಆಡುವವರು ಆಯಾ ಬೀದಿಯ ಜನಾಂಗದ ಭಾಷೆಯನ್ನು 
ನಾಟಕಕ್ಕೆ ಬಳಸುತ್ತಾರೆ. ಭಾಷೆಯನ್ನು ಹಿತ-ಮಿತವಾಗಿ ಬಳಸುತ್ತಾರೆ. ನಾಟಕ 
ಆಡುವಾಗ ಪ್ರತ್ಯೇಕವಾದ ವೇಷಭೂಷಣಗಳನ್ನು ಬಳಸಿಕೊಳ್ಳದೆ ಉಟ್ಟಬಟ್ಟೆಯಲ್ಲಿ 
ನಾಟಕವನ್ನು ಆಡುತ್ತಾರೆ. ನಾಟಕದ ಕಥಾವಸ್ತುವಿನ ವಿವರಣೆಗೆ ತಕ್ಕಂತೆ ಹಾವಭಾವದ 
ಅಭಿನಯಕ್ಕೆ ಹೆಚ್ಚಿನ ಪ್ರಾಶಸ್ತವಿದೆ. ಇಲ್ಲಿ ವಾದ್ಯ, ಸಂಗೀತಕ್ಕಿಂತಲೂ ಸಂಭಾಷಣೆ, 
ಹಾಡುಗಳಿಗೆ ಪ್ರಾಧಾನ್ಯತೆ ಹೆಚ್ಚು ನಾಟಕದ ಅವಧಿ ಒಂದು ಗಂಟೆಯಾಗಿರುತ್ತದೆ. 
ನಾಟಕ ಪ್ರಾರಂಭ ಆಗುವ ಪೂರ್ವದಲ್ಲಿ ಧ್ವನಿವರ್ಧಕದ ಮೂಲಕ ಅಥವಾ ತಮಟೆಯ 
ಸದ್ದು ಮಾಡುವುದರ ಮೂಲಕ ಪ್ರೇಕ್ಷಕರನ್ನು ಆಹ್ವಾನಿಸುತ್ತಾರೆ. ಒಮ್ಮೆ ಸಿದ್ದವಾದ ಹಸ್ತ 
ಪ್ರತಿಯನ್ನು ಇಟ್ಟುಕೊಂಡು ನಾಟಕವನ್ನಾಡಿದರೆ ಕೆಲವೊಮ್ಮೆ ಆಗಿಂದಾಗಲೇ ಮಾಡಿ 
ನಾಟಕದ ವಸ್ತು ಆರಿಸಿಕೊಂಡು ತಂಡದ ಸದಸ್ಯರೆಲ್ಲರೂ ಸೇರಿ ಚರ್ಚೆ ನಾಟಕದ ರೂಪ 
ರೇಷೆ ಸಿದ್ದವಾದ ಮೇಲೆ ತಂಡದ ಕೆಲವು ಸದಸ್ಯರು ಸೇರಿ ಹಸ್ತಪ್ರತಿಯನ್ನು ಸಿದ್ಧ 
ಮಾಡಿದಾನಂತರ ನಾಟಕವನ್ನಾಡುತಾರೆ. ಸಮಯ, ಸಂದರ್ಭಕ್ಕೆ ತಕ್ಕಂತೆ ಸಂಭಾಷಣೆ 
ಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಬೀದಿನಾಟಕದ ನಟರಿಗೆ 
ಇರುತ್ತದೆ. ಬೀದಿ ನಾಟಕಗಳಲ್ಲಿ ಸಾಮಾನ್ಯವಾಗಿ ಮೂರು ಅಥವಾ ನಾಲ್ಕು ಪಾತ್ರ 
ಗಳಿರುತ್ತವೆ. ಈ ಮೊದಲಾದ ಲಕ್ಷಣಗಳನ್ನು ಹೊಂದಿದ ಬೀದಿ ನಾಟಕದ ಉದ್ದೇಶ 
ಜನರನ್ನು ಜಾಗೃತಗೊಳಿಸುವುದು ಹಾಗೂ ಪ್ರಸುತ ಸಾಮಾಜಿಕ ಸಮಸ್ಯೆಗಳ ಬಗೆಗೆ 
ತಿಳುವಳಿಕೆಯನ್ನು ಮೂಡಿಸುವುದು ಮತ್ತು ಆ ಸಮಸ್ಯೆಗಳ ಪರಿಹಾರದ ಬಗೆಗೆ ಆಲೋ 
ಚಿಸುವುದಾಗಿದೆ. 


ದಲಿತ - ಬಂಡಾಯ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ಅನೇಕ ಲೇಖಕರು 
ಎಡಪಂಥೀಯ ಧೋರಣೆಗಳನ್ನುಳ್ಳ ನಾಟಕಗಳನ್ನು ಬರೆದಿದ್ದಾರೆ. ಕನಡದ ಅನೇಕ 
¥ Fl ಗ EN 
ತಗ ಜ್‌ ವರದಿಗಳನ್ನು ಕವಿತೆಗಳನ್ನು ಹಾಗೂ ಪ್ರಸುತ ಸಾಮಾಜಿಕ 
ಸಮಸ್ಯೆಗಳನ್ನು , ಘಟನೆಗಳನ್ನು ಆಧರಿಸಿ ನೂರಾರು ಬೀದಿ ನಾಕಗಳು ರಚನೆ 


ಬೀದಿ ನಾಟಕಗಳು 31 


ಗೊಂಡಿವೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕಗಳು ಪ್ರಕಟಗೊಂಡಿಲ್ಲ ಡಾ. 
ವಿಜಯಾ ಅವರ “ಏಳು ನಾಟಕಗಳು', ಕುವೆಂಪು ಅವರ "ಧನವಂತರಿ ಚಿಕಿತ್ಸೆ, ಎ.ಎಸ್‌. 
ಮೂರ್ತಿ ಅವರ "10 ಬೀದಿ ನಾಟಕಗಳು', "ಗಿರೀಶ ಕಾರ್ನಾಡ' ಅವರ ಕಿರು ನಾಟಕ 
“ಮಾನಿಷಾದ', ಕವಿ ಸಿದ್ಧಲಿಂಗಯ್ಯನವರ "ಪಂಚಮ', "ನೆಲಸಮ', ಚಂದ್ರಶೇಖರ 
ಪಾಟೀಲ ಅವರ "ಬುರಡೀ ಬಾಬಾನ ಲಕ್ಷಾಪಹರಣ ಪವಾಡ ; ವಿವಿಧ ಲೇಖಕರ 
ಬೀದಿ ನಾಟಕಗಳನ್ನೊಳಗೊಂಡ ಸಂಕಲನ "ಸೂರಿಲ್ಲದ ರಂಗದಲಿ 12 ನಾಟಕಗಳು, 
ಮತ್ತು "ಸೂರಿಲ್ಲದ ರಂಗದಲಿ 10 ನಾಟಕಗಳು', ಬಸವರಾಜ ಸಬರದ ಅವರ 
“ಮೂರು ಬೀದಿ ನಾಟಕಗಳು' ಮತ್ತು "ನಾಲ್ಕು ಬೀದಿನಾಟಕಗಳು', ಆರ್‌.ಕೆ. ಹುಡುಗಿ 
(ರಾಹು) ಅವರ "ಅಕ್ಷರ - ಒರೆಗಲ್ಲು, - ಮೊದಲಾದ ಲೇಖಕರ ಬೀದಿನಾಟಕಗಳು 
ಪ್ರಕಟಗೊಂಡಿವೆ. 


ಕೆಲವು ಬೀದಿ ನಾಟಕಗಳು 


ಕನ್ನಡ ನಾಡಿನಲ್ಲಿ ಎ.ಎಸ್‌. ಮೂರ್ತಿಯವರಿಂದ ಪ್ರಾರಂಭವಾದ ಬೀದಿ 
ನಾಟಕ ಚಳುವಳಿ ಇಂದು ನಾಡಿನಾದ್ಯಂತ ವ್ಯಾಪಿಸಿರುವುದನ್ನು ಕಾಣುತ್ತೇವೆ. ಅಷ್ಟೆ 
ಅಲ್ಲದೆ, ಈ ಬೀದಿ ನಾಟಕ ಚಳುವಳಿಯು ರಂಗಮಾಧ್ಯಮದ ಒಂದು ಪ್ರಭೇದವಾಗಿ 
ಬೆಳೆದಿರುವುದು ಇದರ ವೈಶಿಷ್ಟ್ಯವಾಗಿದೆ. 1973ರಿಂದ ಇಂದಿನವರೆಗೂ ರಚನೆಗೊಂಡ 
ಬೀದಿನಾಟಕಗಳನ್ನು ಅವಲೋಕಿಸಿದಾಗ ಅವುಗಳ ನಾಡಿಮಿಡಿತ ಒಂದೇ ಎಂದೆನಿಸುತ್ತದೆ; 
ಅದು ಜನಜಾಗೃತಿ ಎಂದು ಹೇಳಬಹುದು. ಜನಪರಧೋರಣೆಯೊಂದಿಗೆ ರಚನೆ 
ಗೊಂಡ ಬೀದಿನಾಟಕಗಳ ವಸ್ತು ಹಾಗೂ ಶೈಲಿಯಲ್ಲಿ ವೈವಿದ್ಯತೆಯನ್ನು ಕಾಣಬಹುದು. 
ಕೆಲವು ನಾಟಕಗಳು ದೇಶದ, ನಾಡಿನ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ 
ಪ್ರಯತ್ನ ಮಾಡಿದರೆ, ಇನ್ನು ಕೆಲವು ನಾಟಕಗಳು ಪ್ರಾದೇಶಿಕ ಭಾಷೆ, ಸಂಸ್ಕೃತಿಯ ನೆಲೆ 
ಯಲ್ಲಿ ಪ್ರಸುತ ಸಮಸ್ಯೆಗಳನ್ನು ಕಲಾತ್ಮಕವಾಗಿ ಅನಾವರಣಗೊಳಿಸಲು ಪ್ರಯತ್ನಿಸಿವೆ. 
ಒಟ್ಟಿನಲ್ಲಿ ಬೀದಿ ನಾಟಕಗಳು ದೇವರು, ಧರ್ಮ, ಅಧಿಕಾರದ ಹೆಸರಿನಲ್ಲಿ ನಡೆಯುವ 
ಶೋಷಣೆಯ ಕುರಿತು ತಿಳುವಳಿಕೆಯನ್ನು ಮೂಡಿಸುವುದರೊಂದಿಗೆ ಆಲೋಚನೆಗೆ 
ಹಚ್ಚುತವೆ. ಬೀದಿ ನಾಟಕಗಳು ಜನವಿರೋಧಿ ವ್ಯವಸ್ಥೆಯ ಬದಲಾಗಿ ಜನಪರವಾದ 
ವ್ಯವಸ್ಥೆಯನ್ನು ಬಯಸುತ್ತವೆ. ಉದಾಹರಣೆಗಾಗಿ ಇಲ್ಲಿ ಕೆಲವು ನಾಟಕಗಳನ್ನು 
ನೋಡಬಹುದು. ಎ.ಎಸ್‌. ಮೂರ್ತಿ ಅವರ “ಕೆಟ್ಟು ಹಂಚಿಕಾಪ್ರಕರಣ, ಬಸ್‌ಸ್ಟಾಪ್‌, 
ಓ ನನ್ನ ಜನರೇ, ನಿಜವ ಹೇಳಬಲ್ಲಿರಾ?, ಹೇಳತೇನ ಕೇಳ, ಸಿದ್ಧ ಕೀಳರಿಮೆ ಏಕೆ?, 
ಬೆಳಗು, ನಾವು ಮನುಜರು, ಒಳ್ಳೇವ್ರಪ್ಪ ಒಳ್ಳೇವ್ರು'' - ಈ ಮೊದಲಾದ ಬೀದಿ 
ನಾಟಕಗಳು ಅನೇಕ ಪ್ರಯೋಗಗಳನ್ನು ಕಂಡು ಜನಪ್ರಿಯತೆಯನ್ನು ಪಡೆದಿವೆ. 
ಬಿ.ಟಿ.ಎಸ್‌. ವ್ಯವಸ್ಥೆಯ ಕುರಿತು, ಜನಸಂಖ್ಯಾಸ್ಫೋಟದ ಕುರಿತು, ಕಲಾವಿದನಿಗೆ ಆಗುವ 


32 ಸಾಧನೆ 
ಅನ್ಯಾಯದ ಕುರಿತು, ಹೆಣ್ಣಿನ ಶೋಷಣೆಯ ಕುರಿತು, ಏಡ್ಸ್‌ ಕುರಿತು, ಸೀಮೆ ಎಣ್ಣೆ 
ಹಂಚಿಕೆಯ ಕುರಿತು - ಹೀಗೆ ಬದುಕಿನ ಹತ್ತು ಹಲವು ವಿಷಯಗಳನ್ನು 
ಎ.ಎಸ್‌. ಮೂರ್ತಿಯವರು ತಮ್ಮ ನಾಟಕಗಳಲ್ಲಿ ಲೀರಾಜಾಲವಾಗಿ ಯಾವ ಬ್ರೇಕ್‌ 
ಇಲ್ಲದೆ ನೈಜ, ಸರಳವಾದ ಶೈಲಿಯಲ್ಲಿ ಪ್ರತಿಪಾದಿಸಿದ್ದಾರೆ. ಜನರ ಮನಸನ್ನು ಮುಟ್ಟುವ, 


ತಟ್ಟುವ, ಬಡಿದೆಬ್ಬಸುವ ವಿಚಾರದಲ್ಲಿ ನಾಟಕಗಳು ಯಶಸ್ವಿ ಯಾಗಿ "ಪ್ರಯೋಗ: 


ಗೊಂಡಿವೆ. 


ಕನ್ನಡದಲ್ಲಿ ಮಹಿಳೆಯರು ನಾಟಕಗಳನ್ನು ಬರೆದಿರುವುದು ಅಪರೂಪ. ಅಂತ 
ಹದರಲ್ಲಿ ಡಾ. ವಿಜಯಾ ಅವರು ಬೀದಿನಾಟಕಗಳನ್ನು ಬರೆದಿರುವುದು ಕನ್ನಡಿಗರು ಹೆಮ್ಮೆ 
ಪಡುವ "ಸಂಗತಿಯಾಗಿದೆ. ಡಾ. ವಿಜಯಾ ಅವರ. “ಬಂದರೋ ಬಂಡರು' ನಾಟಕ 
ರಾಜಕಾರಣಿಗಳ ಬಣ್ಣ ಬಯಲು ಮಾಡುವುದರ ಮೂಲಕ ನಯವಂಚಕರನ್ನು 
ಭ್ರಷ್ಟರನ್ನು ಖದೀಮರನ್ನು ವಿರೋಧಿಸುವ ನಿಲುವು ಅರ್ಥಪೂರ್ಣವಾಗಿದೆ. 
ಜನವಿರೋಧಿ ಪ್ರತಿಗಾಮಿ ಶಕ್ತಿಗಳ ವಿರುದ್ಧ ಸಿಡಿದು ನಿಲ್ಲುವಂತೆ ಪ್ರೇರೇಪಿಸುವ ನಾಟಕ 
"ಮುಖವಿಲ್ಲದವರು' ಗಮನಾರ್ಹವಾಗಿದೆ. "ಕೇಳ್ರಪ್ಪೋ ಕೇಳ್ರಿ' ನಾಟಕದಲ್ಲಿ ಎಂತಹ 
ನಾಯಕನನ್ನು ಆರಿಸಬೇಕೆನ್ನುವ ವಿಚಾರ ಹೇಳಲಾಗಿದೆ. "ಎಲ್ಲಿದ್ದೇವೆ ನಾವು 
ಎಲ್ಲಿದ್ದೇವೆ? ನಾಟಕದಲ್ಲಿ ಮಹಿಳೆ ತನ್ನ ಸ್ಥಾನಮಾನದ ಬಗ್ಗೆ ಆಲೋಚಿಸುತ್ತಲೇ ವರ್ಣ 
- ವರ್ಗ - ಲಿಂಗಭೇದವಿಲ್ಲದೆ ಪರಸರ ಪ್ರೀತಿಯಿಂದ ಗೌರವದಿಂದ ಕಾಣಬೇಕೆನ್ನುವ 
ವಿಚಾರ ಆರೋಗ್ಯಕರವಾಗಿದೆ. ಅಸಮಾನತೆಯ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು 
ಕಾಣುವ ಲೇಖಕಿಯ ಕಾಳಜಿ ಜೀವಪರವಾಗಿದೆ. 


ಲಿಂಗದೇವರು ಹಳೆಮನೆ ಅವರು ತಮ್ಮ "ಚುನಾವಣಾ ವೃತಾಂತ' ನಾಟಕದಲ್ಲಿ 
ಅಕ್ಷರ ಕಲಿಕೆಯ ಮಹತ್ವವನ್ನು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಚುನಾವಣೆಯಲ್ಲಿ 
ಓಟು ಹಾಕಬೇಕಾದರೆ ಅಜಪಃ ಓಟು ಪಡೆಯಬೇಕಾದರೆ ಅಕ್ಷರಸ್ಥ ಸ್ಥರಾಗುವುದು ತುಂಬಾ 
ಅಗತ್ಯವೆಂಬುದನ್ನು ಜನರಿಗೆ ಮನವರಿಕೆಯಾಗುವಂತೆ ಸಿದ್ದಾರೆ. ಸಾಕ್ಟರತಾ 
ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಲೇಖಕರು ಬೀದಿ ನಾಟಕಗಳನ್ನು ಬರೆದಿದ್ದಾರೆ. 
ಚೆನ್ನಣ್ಣವಾಲೀಕಾರ ಅವರು "ಹೆಬ್ಬೆಟ್ಟಿನ ಸಹಿ ಬಾಳಿಗೆ ಕಹಿ' ಎನ್ನುವ ನಾಟಕದಲ್ಲಿ 
"ಅಕ್ಷರವೇ ಸ್ವಾತಂತ್ರ್ಯವು ಅಕ್ಷರವೇ ಸಮತೆ ಅಕ್ಷರವೇ ಸುಖಸಮೃದ್ಧಿಯ ಸಂಪತ್ತು 
ಜನಕೆ' ಆದು. ಹೇಳಿದ್ದಾರೆ. ಬಿ ಆರ್‌. ಪೋಲೀಸ ಪಾಟೀಲ ವರು ತಮ್ಮ ` ಬೇಲಿ 
ದಾಟೋಣ' ನಾಟಕದ ” ಮೂಲಕ " ಅಕ್ಷರವೊಂದೇ ಎಲ್ಲಕೂ ಕೀಲಿ, ಕೂಸ ಕುನ್ನಿಯೆಲ್ಲ 
ಕಲಿಬೇಕ ಸಾಲಿ' ಎಂದು ಜನರಿಗೆ ಕರೆ. ಕೊಡುತಾರೆ. "ಕಲಿಯಿರಿ ಕಲಿಸಿರಿ' ಎನ್ನುವ 
ಬಸವರಾಜು ಕುಕ್ಕರಹಳ್ಳಿಯವರ ನಾಟಕದಲ್ಲಿ ಅಕ್ಬರ ಕಲಿಯುವ ವಿಚಾರದೊಂದಿಗೆ 
ಪರಿಸರ ಮಾಲಿನ್ಯ ಹಾಗೂ ಕಾಡು ಸಂರಕ್ಷಿಸುವ. ವಿಚಾರವು ವ್ಯಕವಾಗಿದೆ. ಎಸ್‌. 


ಬೀದಿ ಸಾಟಕಗಳು 33 


ತುಕಾರಾಮ ಅವರ ಪ್ರಹ್ಲಾದನ ಅಕ್ಬರ ಪ್ರಸಂಗ ನಾಟಕದಲ್ಲಿ ಸಾಕ್ಷರತೆಯ ಮಹತ್ವವನ್ನು 
ಪ್ರಹ್ಲಾದ ಪಾತ್ರದ ಮೂಲಕ ಲೇಖಕರು ತಿಳಿಸುವ ರೀತಿ ಮೆಚ್ಚುವಂತಹದಾಗಿದೆ. ರಾಕೆ 
ಅವರ "ಕೋಶ ಓದು ದೇಶ ಸುತ್ತು' ನಾಟಕದಲ್ಲಿ ಅಕ್ಬರ ಕಲಿಯುವುದರಿಂದ ದೇಶದ 
ಆಗುಹೋಗುಗಳನ್ನು ತಿಳಿದುಕೊಳ್ಳ ಬಹುದು, ಮತ್ತೊಬ್ಬರಿಂದ ತಮಗಾದ 
ಅನ್ಯಾಯವನ್ನು ತಿಳಿದುಕೊಂಡು ಮುಂದಿನ ಕ್ರಮವನ್ನು ಕೈಕೊಳ್ಳಲು ಅನುಕೂಲ 
ವಾಗುವುದೆಂಬುದನ್ನು ತಿಳಿಸಲಾಗಿದೆ. ಮೊಗಳ್ಳಿ ಗಣೇಶ ಅವರು ತಮ್ಮ "ಒತಪ್ಪ 
ನಾಟಕದಲ್ಲಿ ಜನರು ಭಕ್ತಿಯಿಂದ ನಂಬುವ "ದೇವಿ' ಪಾತ್ರದ ಮೂಲಕವೇ ಅಕ್ಬರ 
ಕಲಿಕೆಯ ಮಹತ್ವವನ್ನು ತಿಳಿಸುವ ರೀತಿಯಲ್ಲಿ ಹೊಸತನವಿದೆ. ನಾಟಕದ ಅಂತಿಮ 
ದೃಶ್ಯದಲ್ಲಿ ದೇವಿ ಹೇಳುವ ಮಾತುಗಳಲ್ಲಿ ಸಾಮಾಜಿಕ ಬದಲಾವಣೆಯ ಆಶಯವಿದೆ. 
ಜನರು ತಮ್ಮ ಅಜ್ಞಾನದ ಕೂಪದಿಂದ ಹೊರಬಂದು ಅಕ್ಷರ ಕಲಿತು ಪರಸ್ಪರ 
ಪ್ರೀತಿಯಿಂದ ಗೌರವದಿಂದ ಕಾಣುವ, ಅನ್ಯಾಯದ ವಿರುದ್ದ ಹೋರಾಡುವ ಮನೋ 
ಭಾವವಿದೆ. ಉಮೇಶ ಅವರ “ಪ್ರಹ್ಲಾದ” ಭಕ್ತಿ ನಾಟಕದಲ್ಲಿ ಚಿತ್ರಣಗೊಂಡ, "ಪ್ರಹ್ಲಾದ' 
ಪಾತ್ರವು ಗಮನ ಸೆಳೆಯುವಂತಹುದಾಗಿದೆ . ಆರ್‌.ಕೆ. ಹುಡುಗಿ (ರಾಹು) ಅವರ 
"ಅಕ್ಬರ , ಒರೆಗಲ್ಲು” ಬೀದಿನಾಟಕಗಳು ನೂರಾರು ಪ್ರಯೋಗಗಳನ್ನು ಕಂಡಿವೆ. 
ಲೇಖಕರು "ಅಕ್ಷರ' ನಾಟಕದಲ್ಲಿ ಶತಮಾನಗಳಿಂದ ಅಕ್ಷರಜ್ಞಾನ ಕೆಲವರ ಸೊತ್ತಾಗಿತ್ತೆಂಬ 
ಸತ್ವ ಸಂಗತಿಯನ್ನು ದೃಷ್ಟಾಂತಗಳ ಮೂಲಕ ಮಾರ್ಮಿಕವಾಗಿ ಹೇಳಿದ್ದಾರೆ. ಹೀಗೆ 
ಸಾಕ್ಷರತಾ ವಿಷಯದ ಬಗೆಗೆ ಕಲಾತ್ಮಕವಾಗಿ ರಚನೆಗೊಂಡ ಬೀದಿ ನಾಟಕಗಳು ಸಾಕ್ಷರತಾ 
ಆಂದೋಲನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಮೋಹನ ಎಚ್‌.ಎಲ್‌. ಅವರ 
"ಸೀತಾ' ನಾಟಕದಲ್ಲಿ ಹೆಣ್ಣಿನ ಶೋಷಣೆಯ ಕುರಿತು ವಿವೇಚಿಸಲಾಗಿದೆ. 


ಬಸವರಾಜ ಸಬರದ ಅವರ ಮೂರು ಬೀದಿ ನಾಟಕಗಳು ಕೃತಿಯು ಅಧಿಕಾರ 
ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಅನ್ಯಾಯ, ದೌರ್ಜನ್ಯ, ಭ್ರಷ್ಟತೆಯನ್ನು ಪ್ರತಿಬಿಂಬಿಸುತದೆ. 
ಅಸಮಾನತೆಯ ವ್ಯವಸ್ಥೆಯನ್ನು ಪ್ರತಿಭಟಿಸುವ ವಿಚಾರವಿದೆ. ರಾಜಕೀಯ ವಿಡಂಬನೆ 
ಯಿದೆ. ಜನರಿಗೆ ಹೋರಾಟದ ಹಾಡನ್ನು ಕಲಿಸುತ್ತದೆ. ಮಾನವೀಯತೆ, ಸಮಾನತೆ, 
ಸ್ವತಂತ್ರತೆಯ ಬೀಜವನ್ನು ಬಿತುತದೆ. ಪೋಲಿಯೋ, ಏಡ್‌ ದಂತಹ ರೋಗಗಳ 
ಬಗೆಗೆ ತಿಳಿಸುತ್ತದೆ. ಸಬರದ ಅವರ ಮತ್ತೊಂದು ಕೃತಿ "ನಾಲ್ಕು ಬೀದಿ ನಾಟಕಗಳು, 
ಇವರ ಮೊದಲನೆಯ ಕೃತಿಯಲ್ಲಿರುವ "ರೇಣುಕಾ ಮೇಡಂ' ನಾಟಕವು ಜನರಲ್ಲಿರುವ 
ಮೂಢನಂಬಿಕೆಯನ್ನು ಹೋಗಲಾಡಿಸಿ ವೈಚಾರಿಕತೆಯನ್ನು ಬೆಳೆಸುತ್ತದೆ. ಎರಡನೆಯ 
ಕೃತಿಯಲ್ಲಿರುವ "ಹುಲಿಗೆಮ್ಮ' ನಾಟಕವು ವೈಜ್ಞಾನಿಕ, ಶೈಕ್ಷಣಿಕ ನೆಲೆಯಲ್ಲಿ ಸಾಮಾಜಿಕ 
ಸುಧಾರಣೆಯನ್ನು ಬಯಸುತ್ತದೆ. ಜನರನ್ನು ಅಂಧಶ್ರದ್ಧೆಯಿಂದ, ಮೂಢನಂಬಿಕೆಯಿಂದ 
ಎಚ್ಚರಿಸುತ್ತದೆ. ಬಲಿಕೊಡುವ, ಬಸವಿ ಬಿಡುವಂತಹ ಮೊದಲಾದ ಅಮಾನುಷ ಪದ್ಧ 
ತಿಗಳನ್ನು ವಿರೋಧಿಸುವ ವಿಚಾರ ಪ್ರಗತಿಪರವಾಗಿದೆ. ಹುಲಿಗೆಮ್ಮ ಕಾಣುವ ಕನಸಿನ 


34 ಸಾಧನೆ 


ಲ್ಲಿ "ಹುಲಿಗೆಮ್ಮ ನಾಟಕದ ವೈಶಿಷ್ಠತೆಯಿದೆ. ಸಬರದವರ ನಾಟಕಗಳಲ್ಲಿ ರೇಣುಕಾ 
ಅಥವಾ ಹುಲಿಗೆಮ್ಮದಂತಹ ಕ ಪಾತ್ರಗಳು ಸಾಂಪ್ರದಾಯಿಕ ಸ್ವರೂಪ ವನ್ನು 
ಕಳಚಿಕೊಂಡು ವೈಜ್ಞಾನಿಕ ಮನೋಧರ್ಮದ, ವೈಚಾರಿಕ ಕವಚವನ್ನು ತೊಟ್ಟುಕೊಂಡು 
ನಳನಳಿಸುತವೆ. ಆಧುನಿಕ ವಾತಾವರಣದಲ್ಲಿ ಆ ೫೪೮ ಬಯಸುತವೆ. ಪ್ರ “ರೀತಿಯ 
ಪಾತ್ರ ಚಿತ್ರ ಣದಲ್ಲಿ ಲೇಖಕರ ಸೃಜನಶೀಲತೆಗೆ ಗರಿಮೂಡಿದೆ. “ಸಾಲದ ಹೆಣ' 
ನಾಟಕದಲ್ಲಿ ಪ್ರಸುತ ಚ ಜಿಕ ಬದುಕಿನ ವಾಸುವ ಚಿತ್ರಣವಿದೆ. ಈ ನಾಟಕವು 
ಬಡವರ, ರೈತರ. ಹಾಗೂ ಜಾಗತೀಕರಣದ ಸಮಸ್ಯೆ ಗಳನ್ನು ಪ್ರಸಾಪಿಸುವುದರ 
ಮೂಲಕ ಪ್ರೇಕಕರನ್ನು ಚಿಂತನೆಗೆಡೆ ಮಾಡಿಕೊಡುತದೆ. "ಎಲೆ. ಮರೆಯ ಹೂಗಳು' 
ನಾಟಕವು ದಿನ ಸಮಾಜಕ್ಕೆ ಅಗತ್ಯವಿರುವ ಹೊಸ ಶಿಕ್ಷಣ ಪದ್ಧತಿಯ ಅಗತ್ಯವನ್ನು 
ಹೇಳುತ್ತದೆ. ಸಬರದವರ ಸಸ ಟಕ ಕೇವಲ ಅಕ್ಷರಕಲಿಕೆಯ ಮಹತ್ತ ವನ್ನು 
ಸಾರಿ ಹೇಳಲಾರದೆ ಪರಿಸರ ಮಾಲಿನ್ಯ, ಪರಿಸರ ರಕ್ಷಣೆ, ಆರೋಗ್ಯದಂತಹ ಷಯ. 
_ ಗಳ ಬಗೆಗೆ ಆಲೋಚಿಸಲು ಹಚ್ಚುತವೆ. ಪ್ರಸುತ ಸಾಮಾಜಿಕ, ಜಾನಪದ ಕಥಾವಸ್ತುವಿನ 


ಮೂಲಕ ಹಾಗೂ ಆಕರ್ಷಕ ಶೈಲಿಯಿಂದ ಮನಸ್ಸನ್ನು ತಿಳಿಗೊಳಿಸುತ್ತವೆ. ಒಟ್ಟಿನಲ್ಲಿ 


ಸಬರದವರ ಬೀದಿ ನಾಟಕಗಳು ಒಂದಿಲ್ಲೊಂದು ರೀತಿಯಲ್ಲಿ ಜನರ ಮೇಲೆ ಪ್ರಭಾ 
ವವನ್ನು ಬೀರುತವೆ. ವೈಚಾರಿಕತೆಯನ್ನು ಬೆಳೆಸುತ್ತವೆ. ಅರಿವಿನ ಬೆಳಕನ್ನು ನೀಡುತವೆ. 
ಹೋರುಟದ ಬದುಕನ್ನು ಕಲಿಸುತ್ತವೆ. ಲೇಖಕರ 'ಆಶಾವಾದಿಯ ನಿಲುವು, "ಅಸಮಾನತೆ 
- ಅನ್ಯಾಯದ ವಿರುದ್ಧ ಹೋರಾಡುವ, ಮಾನವಿಯತೆಯನ್ನು ಪ್ರತಿಪಾದಿಸುವ, 


ವೈಜ್ಞಾನಿಕವಾಗಿ ಆಲೋಚಿಸುವ, ಈ ಮೊದಲಾದ ವಿಚಾರಗಳು. ನಾಟಕಗಳಲ್ಲಿ ದಟ್ಟ 


ವಾಗಿ ಮೂಡಿವೆ. 


ರಮೇಶ ಎಸ್‌. ಆರ್‌ ಅವರ “ತಾಳಿ, ಸ್ವಲ್ಪ ಯೋಜ್ನೆ ಮಾ ನಾಗಣ್ಣನವರ 
“ಅಕ್ಕ ತಮ್ಮ' , ಮುದ್ದು ಕೃಷ್ಣ ಅವರ "ಅಲ್ಲಾವುದ್ದೀನ ಅಕ್ಬರ. ದೀಪ', ಶಶಿಧರ ಬಾರಿ 
ಘಾಟ ಅವರ "ಗೊರಟೆ "ಹೇಳಿದ ಕಥೆ', ಕುಕ್ಕರ ಹಳ್ಳಿ ಬಸವರಾಜು ಅವರ 
"ದಿಕ್ಕಿಲ್ಲದವರು' - ಈ ಮೊದಲಾದ ನಾಟಕಗಳಲ್ಲಿ ಲೇಖಕರು ಬದುಕಿನ ಅನೇಕ 
ಸಂಗತಿಗಳನ್ನು ಜನರಿಗೆ ತಿಳಿಸಲು ಪ್ರಯತ್ನಿಸಿದ್ದಾರೆ. ಸಮಸ್ಯೆಗಳನ್ನು ಯಥಾವತ್ತಾಗಿ 


ಚಿತ್ರಿಸದೆ ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ. ಎಲ್ಲಾ ಲೇಖಕರು ತಮ್ಮ ಬೀದಿನಾಟಕಗಳಲ್ಲಿ 


ಹಾಡುಗಳನ್ನು ಸಂದರ್ಭೋಚಿತವಾಗಿ ಬಳಸಿದ್ದಾರೆ. ಬೀದಿ ನಾಟಕಗಳ ಜೀವನಾಡಿ 
ಯೆಂದರೆ ಹಾಡುಗಳು, ಸರಳವಾದ ಸಂಭಾಷಣೆಗಳು, ವಾಸವಚಿತ್ರಣ, ಕಲಾತ್ಮಕತೆ 
ಎಂದು ಹೇಳಬಹುದು. ಶೆ ಜ್ಞ 


ಬೀದಿ ನಾಟಕ ಚಳುವಳಿಯ ಆಶಯಕ್ಕನುಗುಣವಾಗಿ ಕೆಲವು ಬೀದಿನಾಟಕಗಳು 
ರಚನೆಗೊಂಡರೆ ಇನ್ನು ಕೆಲವು ಬೀದಿ ನಾಟಕಗಳು ಚಳುವಳಿಯ ಆಶಯವನು ಅರಗಿಸಿ 
ಹ 


ii ಕು 


ಬೀದಿ ನಾಟಕಗಳು 35 


ಕೊಂಡು ಮತೊಂದು ಸಂಸ್ಕೃತಿಯ ಹುಟ್ಟಿಗೆ ಕಾರಣವಾಗುವ ನಿಟ್ಟಿನಲ್ಲಿ ರಚನೆಗೊಂಡಿವೆ. 
ರಂಗಮಾಧ್ಯಮದಲ್ಲಿಯೇ ಸ್ವಲ್ಪ ಸಮಯದಲ್ಲೇ ಜನಮನವನ್ನು ಆಕರ್ಷಿಸಿದ ಬಲವಾದ 
ಮಾಧ್ಯಮವೆಂದರೆ ಬೀದಿ ನಾಟಕಗಳು. ಬೀದಿ ನಾಟಕಗಳು ಒಂದು ರೀತಿಯಲ್ಲಿ ಬೀದಿ 
ಯಲ್ಲಿ ಆ ಕ್ಷಣಕ್ಕೆ ಹುಟ್ಟಿದ ಪಾಠಶಾಲೆಗಳು ಎಂದು ಹೇಳಬಹುದು. ಬೀದಿನಾಟಕಗಳು 
ಭೂತ - ಭವಿಷ್ಯತ್‌ ಬದುಕಿನ ಬಗೆಗೆ ಆಲೋಚಿಸದೆ ವರ್ತಮಾನದ ಬದುಕಿನ ಬಗೆಗೆ 
ಆಲೋಚಿಸುತವೆ. ರಂಗಮಾಧ್ಯಮದ ಪ್ರಭಾವ, ಪರಿಣಾಮದ ದೃಷಿಯಿಂದ ಬೀದಿ 
ನಾಟಕಗಳ ಸಾಧನೆ ಗಮನಾರ್ಹವಾಗಿದೆ. ಬೀದಿ ನಾಟಕದ BP ಸಾದ್ಯತೆಗಳ 
ನಡುವೆಯೂ ಅದರ ಮಿತಿಗಳನ್ನು ಮರೆಯುವಂತಿಲ್ಲ ಬೀದಿನಾಟಕ ರಂಗಮಾಧ್ಯ ಮದ 
ಪ್ರಭೇದವಾಗಿ ಬೆಳೆದರೂ ಒಂದು ಸಾಹಿತ್ಯ ಚಳುವಳಿಯ ಪ್ರಕಾರವಾಗಿ ಬೆಳೆಯಿ 
ತೆಂಬುದನ್ನು ಅಲ್ಲಗಳೆಯುವಂತಿಲ್ಲ ಒಂದು ಉದ್ದೇಶಕ್ಕಾಗಿ ಹುಟ್ಟಿಕೊಳ್ಳುವ ಕಲೆ 
ಯಾಗಿರಲಿ ಅಥವಾ ಪ್ರಕಾರವಾಗಿರಲಿ ಬಹಳ ಕಾಲದವರೆಗೆ ನಿಲ್ಲುವುದಿಲ್ಲ ಈ 
ವಿಚಾರವು ಬೀದಿ ನಾಟಕಗಳಿಗೆ ಅನ್ವಯಿಸಿ ನೋಡಿದರೆ ಬೀದಿರಂಗಭೂಮಿಯ 
ವಿಫಲತೆ ಕಂಡುಬರುತ್ತದೆ. ಇಂದು ಸಾಹಿತ್ಯ ಚಳುವಳಿ ನಿಷ್ಕಿಯೆಗೊಂಡಂತಹ 
ಸಂದರ್ಭದಲ್ಲಿ ಬೀದಿ ನಾಟಕಗಳ ರಚನೆಯ ಪ್ರಮಾಣವೂ ಕಡಿಮೆಯಾಗಿದೆ. ಆದರೂ 
ಬೀದಿ ರಂಗಭೂಮಿಯೂ ಕಲೆಯನ್ನು ಅಭಿವ್ಯಕಗೊಳಿಸುವ ಒಂದು ಉತ್ತಮ ವಿಧಾನ 
ಎನ್ನುವ ದೃಷ್ಟಿಯಿಂದ ಬೀದಿನಾಟಕಗಳ ಅಧ್ಯಯನ ನಡೆಯಬೇಕಾಗಿದೆ. 


ರೇಣುಕಾ ಐಲ್ಲಮ್ಮು 


(ಅಂತಸ್ಥಗೊಂಡ ಮಾನವ ಚರಿತೆ) 


MS AS SS SE 144 


೫ ನಾರಾಯಣಸ್ವಾಮಿ ಕೆ.ವೈ. 


ದ್ರ ಸಂಕಲನವನ್ನು ಸಂಗ್ರಹಿಸಿ ಸಿದ್ದ ಪಡಿಸಿದವರು ಡಾ. ಕೃಷ್ಣಮೂರ್ತಿ ಹನೂರು. 
ಈ ಪುಸಕವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬೆಳ್ಳಿ ಬಿಟ್ಟ ಬಳ್ಳಿ 'ಮಾಲಿಕೆಯ ಮೂಲಕ 
ಬೆಳಕು ಕಂಡಿದೆ. ಪುರಾಣ, 'ಜಲಿಧಾಣ। ತ್ಯಾಗ, ಪಾತಿವತ್ಯ, ಮೌಲ್ಯಗಳನ್ನು ಗುರುತ್ವ 
ಕೇಂದ್ರವಾಗಿವುಳ್ಳ ಸ್ತ್ರೀ ಪ್ರಧಾನ ಕಥನಗಳು ಅನನ್ಯ ಸ್‌ ಬಡಗ ಈ 
ಸಂಕಲನದಲ್ಲಿರುವ ಎಲ್ಲಮ್ಮ ರೇಣುಕಾ ಕಥನವು A ಕಾರಣಗಳಿಂದ ಅತ್ಯ ೦ತ 
ಅಚ್ಚರಿಯನ್ನು, ಅಪೂರ್ವ ಒಳನೋಟಗಳನ್ನು ಅಕ್ಬರ ಚರಿತೆಯೂ ದಾಖಲಿಸದ, ಚರಿತ್ರ 
ಯಲ್ಲಿ ನಡೆದ ಅತ್ಯಂತ ಸೂಕ್ಷ್ಮ ಸಂಘ ರ್ಷಗಳನ್ನು ಸಾಂಸ್ಕೃತಿಕವಾಗ್ವಾ ದವನ್ನು ಸಾಮಾಜಿಕ 
ಬದಲಾವಣೆಯ ಪ್ರಕ್ರಿಯೆಯನ್ನು ದಾಖಲಿಸಿದೆ. ಸಮಾಜವೊಂದರಲ್ಲಿ ಆಂಡ 
ಮೌಲ್ಯ ಪಲ್ಲಟಗಳಿಗೆ, ಪ್ರಧಾನ - ಅಧೀನ ಶಕಿಗಳೆ ನಡುವಿನ ಘರ್ಷಣೆಗಳಿಗೆ ಜನಪದ 
ಸಮಷ್ಟಿ ಪ್ರ ಪಜ್ಞೆ ೆ ಪ್ರತಿಕ್ರಿ ಯಿಸಿರುವ ಕ್ರಮವನ್ನು “ಈ ಕಥನ ಮಂಡಿಸುತ್ತದೆ. ಭಾರತೀಯ 
ಸಂಸ್ಕೃತಿ ಮತ್ತು ಸಮಾಜದ ಕೆಲ ಸೀರ ಸಮಸ್ಯೆಗಳನ್ನು ಜನಪದ ಸಂಸ್ಕೃ ತಿಯ 
ಸಂದುಕಟ್ಟಿನಲ್ಲಿ ವಿವರಿಸಿಕೊಳ್ಳುವ ಅಗತ್ಯವನ್ನು ಈ ಕಥನದ ಓದು , ಅಧ್ಯ ಯವಗ 
ದೃಢಪಡಿಸುತವೆ. ಇಂದು ಜನಪದದ ಎಲ್ಲ ಕಲೆ, ಜೀವನ, ಮೌಲ್ಯ ರಾ ಪರಿಕರ 
ಗಳನ್ನು ವಿಶ್ಲೇಷಿಸಲು, ವೈಜ್ಞಾನಿಕ ಅಧ್ಯಯನದ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ 
ವಿರುವ ಎಲ್ಲಾ ಜ್ಞಾನಶಾಖೆಗಳಿಂದ ಪಾರಿಭಾಷಿಕಗಳನ್ನು ಎರವಲು ತಂದು ಅಧ್ಯಯನ 
ನಡೆಸುತ್ತಿರುವುದು ನಿಜದ ಸಂಗತಿಯೇ ಆಗಿದೆ. ಆದರೆ ಇಲ್ಲಿ ಉಲ್ಲೇಖಿಸಬೇಕಿರುವ 
ಮುಖ್ಯವಾದ ವಿಷಯವೊಂದಿದೆ. ಜನಪದ ಪರಿಕರಗಳಲ್ಲಿಯೇ ಅಂತಸ್ಥಗೊಂಡಿರುವ 


ಚರಿತ್ರ, ಸಮಾಜ , ಧರ್ಮ, ವಿಜ್ಞಾನದಂಥ ಜ್ಞಾನಮೂಲಗಳಿಂದ ಇಂದು ನಮ್ಮ 
ಸಾಂಸ್ಕೃತಿಕ ಚರಿತ್ರೆಯನ್ನು ಸಾಮಾಜಿಕ ಜೀವನವನ್ನು ಧಾರ್ಮಿಕ ಮೌಲ್ಯಗಳನ್ನು 


ಪುನರ್‌ ರಚಿಸಿಕೊಳ್ಳಬೇಕಿದೆ. ಈ ಬಗೆಯ ಆತ್ಮ ಪರಿವೀಕ್ಷಣೆಯ ಮಾದರಿಯ ಶೋಧ, 
ಇವೊತ್ತಿನ ಜರೂರು, ಅನಿವಾರ್ಯತೆ ಆಗಿದೆ. ಎಲ್ಲಮ್ಮ ರೇಣುಕಾ ಕಥನವನು ಕುರಿತ 
A 
ಟಿಪ್ಪಣಿ ಈ ಬಗೆಯದಾಗಿದೆ. ಜಾನಪದ ಕಥನವೊಂದು ತನ್ನಲ್ಲಿ ಬಚ್ಚಿಟ್ಟುಕೊಂಡಿರುವ 
ಚರಿತ್ರೆಯ ಗುಟ್ಟುಗಳನ್ನು ಹೊರಗೆಳೆಯುವುದು ಈ ಟಿಪ್ಪಣಿಯ ಮುಖ್ಯ ಉದ್ದೇಶವಾಗಿದೆ. 


Se ್ಸ 


ರೇಣುಕಾ ಎಲ್ಲಮ್ಮ 37 
ವೈದಿಕ ಹಿನ್ನೆಲೆ 


ಎಲ್ಲಮ್ಮ ಅಥವಾ ರೇಣುಕಾದೇವಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಅತ್ಯಂತ 
ಪ್ರಬಲ ಮಾತೃದೇವತೆ. ಬೆಳಗಾಂ ಜಿಲ್ಲೆಯ ಸವದತ್ತಿಯಲ್ಲಿ ಈಕೆಯ ಶಕ್ತಿ ಕೇಂದ್ರವಿದೆ. 
ಇಲ್ಲಿ ಪ್ರತಿ ವಷ ೯ ಲಕ್ಷಾಂತರ ಭಕರು ನಾಡಿನ ಎಲ್ಲಾ ಕಡೆಯಿಂದ ಬಂದು ಜಾತ್ರೆ 
Wing, ಪೂಜೆ ಸಲ್ಲಿಸಿ ಹೋಗುತಾರೆ. ಈ ಎಲ್ಲಮ್ಮ. ದೇವತೆಯಾಗಿ ನೆಲೆಗೊಳ್ಳುವ 
ಮೊದಲು ಜಮದಗ್ನಿ ಎಂಬ ಯಷಿಯ ಪತ್ನಿಯಾಗಿದ್ದಳು. ಈಕೆ ಜನಪದ ಮಾತೃದೇವತೆ 
ಯಾಗಿ ರೂಪಾಂತರಗೊಂಡಿದ್ದು ಪ್ರಬಲ ಸ್ತ್ರೀ ದೇವತೆಯಾಗಿ ನೆಲೆಗೊಂಡಿದ್ದರ 
ಹಿನ್ನೆಲೆಯನ್ನು ಶಕ್ತಿಯುತ ದೇವತೆಯಾಗಿ ನೆಲೆಗೊಂಡ ಘಟನೆಗಳನ್ನು ಜನಪದ ಜಗತ್ತು 
ಮಾತೃಪ ಸ್ರಧಾನ ಹಿನ್ನೆಲೆಯಲ್ಲಿ ವಿವರಿಸಿದ್ದರೆ, ಶಿಷ್ಠಪುರಾಣಗಳು PRES: ಏಸು 
ಪತನವನ್ನು ನಿರಾಕರಣೆ ಅಥವಾ ಬಹಿಷ್ಠಾರವನ್ನು ಪಿತೃಪ್ರಧಾನ ಹಿನ್ನೆಲೆಯಲ್ಲಿ 
ನಿರೂಪಿಸಿವೆ. ಶಿಷ ಸ್ಪ ಪುರಾಣಗಳು ಪ್ರಸಾಪಿಸುವ ಜಮದಗ್ಗಿ ee ಕಥೆಯೊಳಗೆ 
ರೇಣುಕಾ ದೇವಿ ಓರ್ವ ಸಾಮಾನ್ಯ ಗೃಹಿಣಿ. ಆಕೆ ತ್ರಿಕರಣ. ಶುದ್ಧಿಯಾಗಿ ಗಂಡನನ್ನು 
ಭೂಲೋಕ ದೇವರೆಂದು ನಂಬಿದವಳು. ಈಕೆ ಎ ಪವಿತ್ರತೆ ಎಂಡಕ್ಕೆ ಪ್ರತಿದಿನವು 
ನದಿಗೆ ಹೋಗಿ ಮಡಿಯಾಗಿ ತನ್ನ ಪಾತಿವ್ರತ್ಯದ ಜರ 4: ಮರಳಲ್ಲಿ ಗಡಿಗೆಯನ್ನು 
ಮಾಡಿಕೊಂಡು, ಸರ್ಪವನ್ನು ಹ ಊಾಗಿಕೊಂಡು ನೀರನ್ನು ತಂದು ಗಂಡನ ಸೇವೆ 
ಮಾಡಿಕೊಂಡು ಇದ್ದವಳು. "ಆದರೆ ಒಂದು ದಿನ ಈಕೆ ನದಿಗೆ ಹೋದಾಗ ಅಲ್ಲಿ ಚಿತ್ರ 
ರಥ ಎಂಬ ಗಂಧರ್ವ ತನ್ನ ಸತಿಯೊಡನೆ ಜಲಕ್ರೀಡೆಯಾಡುತ್ತಿದ್ದನಂತೆ. ಆ ದೃಶ್ಯ ವನ್ನು 
ಕಂಡು ರೇಣುಕೆ ಒಂದರಗಳಿಗೆ ಚಿತ್ರರಥದಲ್ಲಿ ಅನುರಕಳಾದಳಂತೆ. ಹೀಗೆ 
ಮಾನಸಿಕವಾಗಿ ವಿಕಲಳಾದ ರೇಣುಕಾದೇವಿ ಮರಳ ಗಡಿಗೆ ಮಾಡಲಾಗದೆ, ಸರ್ಪವನ್ನು 
ಸೋಕಲಾರದೆ ಆಶ್ರಮಕ್ಕೆ ಹಿಂದುರುಗಿದಳು. ತನ್ನ ತಪೋಬಲದಿಂದ ನಡೆದ ಘಟನೆ 
ಯನ್ನು ಅರಿತ ಜಮದಗ್ನಿ ಆಕೆ ಪಾತಿವ್ರತ್ಯ ನಷ್ಟಗೊಂಡ ಪತಿತಳೆಂದು ತಿರಸ್ಕರಿಸುತಾನೆ. 
ಅಲ್ಲದೆ ತನ್ನ ಐದು ಜನ ಮಕ್ಕಳನ್ನು ಕರೆದು ತಾಯಿಯ ಶಿರ ಕಡಿವಂತೆ ಆಜ್ಞೆ ವಿಧಿಸು 
ತಾನೆ. ಯಾರೂ ಮುಂದು ಬಾರದಿದ್ದಾಗ ಕಿರಿಮಗ ಪರಶುರಾಮ ತಂದೆ ಆಜ್ಞೆಯಂತೆ 
ತಾಯಿಯ.ತಲೆ ಕಡಿಯುತಾನೆ. ಇದರಿಂದ ಸಂತೋಷಗೊಂಡ ಜಮದಗ್ನಿ ಪರಶು 
ರಾಮನಿಗೆ ವರ ಬೇಡುವಂತೆ ಕೇಳುತ್ತಾನೆ. ಆಗ ಪರಶುರಾಮ ತನ್ನ ತಾಯ ಬದುಕಿಸು 
ಎಂದು ವರ ಪಡೆದು ರೇಣುಕೆಗೆ ಜೀವದಾನ ಮಾಡುತಾನೆ. ಆದರೆ ಇದರಿಂದ ಪರ 
ಶುರಾಮನಿಗೆ ತಾಯಿ ಸಿಕ್ಕಳ ಹೊರತು ರೇಣುಕೆಗೆ ಜಮದಗ್ನಿಯ ಪತ್ನಿತ್ವ ಮರಳಿ ಸಿಕ್ಕಲಿಲ್ಲ 
ಆಕೆಯ ಮೇಲಿನ ಪಾತಿವ್ರತ್ಯ ಭಂಗದ ಆಪಾದನೆಯ ಅಪವಾದವು ಅಳಿಸಲಿಲ್ಲ ಈ 
ಕಥೆಯಲ್ಲಿ ಹೆಣ್ಣು ಮಾನಸಿಕವಾಗಿಯೂ ಪರಪುರುಷನನ್ನು ಕಲ್ಪಿಸಿಕೊಳ್ಳುವುದು 
ಪತಿವ್ರತಾ ಧರ್ಮಕ್ಕೆ ವಿರುದ್ಧವೆಂದು ಲೋಕಕ್ಕೆ ಸಾರಿ ಹೇಳುವ ಪುರುಷ ಹಿತಾಸಕ್ತಿಯನ್ನು 
ಕೊಂಡಾಡುವ ವಿವರಗಳೇ ತುಂಬಿ ಹೋಗಿವೆ. ಇದೇ ಬಗೆಯ ಸೀತೆ, ಅಹಲ್ಯೆ, 


38 ಸಾಧನೆ 


ದ್ರೌಪದಿ ಮುಂತಾದ ನೂರಾರು ಉದಾಹರಣೆಗಳು ವೈದಿಕ ಸ ಸಾಹಿತ್ಯದ ತುಂಬಾ 
ರ್‌ 


ಜನಪದ (ಕಥನ) ಹಿನ್ನೆಲೆ 


ಎಲ್ಲಮ್ಮ ರೇಣುಕಾ ಕಥನದಲ್ಲಿ ಎಲ್ಲಮ್ಮ ಆದಿಶಕ್ತಿ ಪಡೆದ ಸಂಪನ್ನೆ ಈಕೆ ಕಾರ್ತಿಕ 
ಕಾಜರಾದ' ಏಳು ಜನ ಅಣ್ಣಂದಿರಿಗೆ ತಂಗಿ. ಈಕೆಗೆ ಮದುವೆಯ ವಯಸ್ಸು ಪ್ರಾಪ್ತ 
ವಾಗಲು ಎಲ್ಲಕಡೆಗಳಿಂದ ವರರ ಭಾವಚಿತ್ರಗಳನ್ನು ತರಿಸುತಾರೆ. ಮುರಿದ. ಕೇ 
ತೊಡಲಾರೆ. ಸಾಯುವ ಗಂಡನ ವರಸಲಾರೆ ಎಂದು ಆ ಎಲ್ಲಾ ವರರನ್ನು ಎಲ್ಲಮ್ಮ 
ತಿರಸ್ಕರಿಸುತ್ತಾಳೆ. ತನಗೆ ತಕ್ಕ ವರನನ್ನು ಆಯ್ಕೆ ಮಾಡಿಕೊಳ್ಳಲು ಮನೆ ಬಿಟ್ಟು 
ಹೊರಡುತಾಳೆ. ಹಾದಿಯಲ್ಲಿ ಭೇಟಿಯಾದ ಕೊರವಂಜಿಯ ಸಲಹೆಯಂತೆ ಗೋಕರ್ಣದ 
ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದ ಜಮದಗ್ನಿಯನ್ನು ವಿವಾಹವಾಗುವಂತೆ ಕೇಳುತಾಳೆ. ಆತ 
ಮದುವೆಗೆ ಕೆಲ ಷರತ್ತುಗಳನ್ನು ಒಡ್ಡುತಾನೆ. ಆ ಷರತ್ತುಗಳನ್ನು ಒಪ್ಪಿ ಎಲ್ಲಮ್ಮ ಆತನನ್ನು 
ವಿವಾಹವಾಗುತಾಳೆ. ಆದರೆ ಈ ದಾಂಪತ್ಯವು ಫಲಿಸದೆ ರೇಣುಕಾ ಗರ್ಭವತಿಯಾಗದೆ 
ಬಂಜೆ ಎಂಬ ಸಮಾಜದ ನಿಂದನೆಗೆ ಗುರಿಯಾಗುತಾಳೆ. ಆದರೆ ರೇಣುಕಾ ತಾನು 
ಬಂಜೆ ಎನ್ನುವುದನ್ನು ನಂಬಲು ಸಿದ್ಧಳಿಲ್ಲ ಗಂಡನ ಮನೆ ಬಿಟ್ಟು ಹೊರ ನಡೆಯು 
ತಾಳೆ. ಕಾಡಿನಲ್ಲಿ ಘೋರ ಶೋಕವ ಮಾಡಿ ತ್ರಿಮೂರ್ತಿಗಳನ್ನು ಪ್ರಸನ್ನಗೊಳಿಸಿಕೊಂಡು 
ಅವರಿಂದ ಗಜನಿಂಬೆ ಹಣ್ಣು ಪಡೆದು ಬಸಿರಾಗುತಾಳೆ. ಈಕೆಗೆ ಬಯಕೆಗಳು ಶುರ 
ವಾಗಿ, ಅವುಗಳನ್ನು ತೀರಿಸಿಕೊಳ್ಳುವ ಸಲುವಾಗಿ ಊರಿಂದ ಊರಿಗೆ ಸಂಚರಣೆ ಕ್ಸ 
ಕೊಂಡು ನೆಲ, ಜಲಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡು, ಆಸ್ತಿಯಾಗಿಸಿಕೊಂಡಿದ್ದ 
ಪುರುಷರ ಗರ್ವಭಂಗ ಮಾಡಿ ಭೂಮಿ ಮತ್ತು ಜಲಗಳ ಸೆರೆ ಬಿಡಿಸುತಾಳೆ. ಅದೇ 
ಸಮಯಕ್ಕೆ ತಿಂಗಳು ತುಂಬಿ ಹೆರಿಗೆಯ ಬೇನೆ ಶುರುವಾಗಿ ಚಂದ್ರ ಗುತ್ತಿಯಲ್ಲಿ ತಂಗು 
ತಾಳೆ. ಘೊದಲ ಸೂಲು ಆದ್ದರಿಂದ ತವರು ಮನೆಗೆ ಕರೆ ಹೋಗುತದೆ. ಅಣ್ಣಂದಿರಿಗೆ 
ಅದೇ 7 ಸಮಯಕ್ಕೆ ತಂಗಿಗೆ ಮಗ ಹುಟ್ಟಿ ತಮ್ಮನ್ನು ಕೊಂದು ರಾಜ್ಯ. ಕಿತ್ತುಕೊಂಡಂತೆ ಕನ 
ಸಾಗುತ್ತದೆ. ಆಗ ಅಣ್ಣಂದಿರು ತಂತ್ರ ಹೂಡಿ" ಹೆಣ್ಣು ವೇಷದ ಗಂಡ್ನು ಜ್ಹಣ್ಣ 
ಎಂಬುವವನ್ನು ಸೂಲಗಿತಿಯಾಗಿ ಕಳುಹಿಸಿಕೊಡುತಾರೆ. "ಹೆಣ್ಣು ಹುಟ್ಟಿದರೆ ತ. 
ಬಾ, ಗಂಡು 'ಹುಟ್ಟಿದರೆ "ಶಿರಕೊಯ್ದು ಬಾ ಎಂದು. ಆದೇಶಿಸಿ ಕಳುಹಿಸುತ್ತಾರೆ. ಅದರೆ 
ಈ ವೇಷಧಾರಿ ಸೊಲಗಿತ್ರಿಯ ಮೋಸವನ್ನು ಅರಿತ ಎಲ್ಲಮ್ಮ ಅವನನ್ನು ಷಂಡನಾಗು 
ವಂತೆ ಶಪಿಸುತಾಳೆ. ಪರಶುರಾಮ ಅವನನ್ನು ಕೊಲ್ಲುತಾನೆ. 


ಹುಟ್ಟಿನಿಂದಲೇ ತಂದೆಯ ಗುರುತಿಲ್ಲದ ಬಾಲಕ ಪರಶುರಾಮ ಸಮಾಜದಲ್ಲಿ 
ಅಕ್ರಮ ಶಿಶುವೆಂಬ ಅಪವಾದಕ್ಕೆ, ಅವಮಾನಕ್ಕೆ ಗುರಿಯಾಗಬೇಕಾಗುತದೆ. ಸಮಾಜದ. 
ನಿಂದೆ ಬಲವಾದಂತೆ ಪರಶುರಾಮ ತನ್ನ ತಂದೆ ಯಾರೆಂದು ತಿಳಿಯಲು ಕಾತರ 


ರೇಣುಕಾ ಎಲ್ಲವ್ವ 39 


ನಾಗುತಾನೆ. ತಾಯಿ ಅನೇಕ ಸಬೂಬುಗಳನ್ನು ಹೇಳಿ ತಪ್ಪಿಸಿಕೊಳ್ಳುತಾಳೆ. ಆದರೆ 
ಮುಂದೆ ಮಗ ಪರಶುರಾಮ ತಾಯಿಯ ಶೀಲವನ್ನು ಶಂಕಿಸಿ ಆಕೆಯ ಪಾವಿತ್ರ್ಯವನ್ನು 
ಅನುಮಾನಿಸುತಾನೆ. ಅನೇಕ ಪರೀಕ್ಷೆಗಳಿಗೆ ತಾಯಿಯನ್ನು ಗುರಿಪಡಿಸುತಾನೆ. ಆಕೆ 
ಎಲ್ಲಾ ಪರೀಕ್ಷೆಗಳಲ್ಲಿ ಜಯಿಸಿದರೂ ಪರಶುರಾಮ ತಾಯಿಯ ನಿಜಾಯಿತಿಯನ್ನು 
ಒಪ್ಪುವುದಿಲ್ಲ ಕೊನೆಗೆ ಮಗನ ಹಿಂಸೆ ತಡೆಯಲಾರದೆ ಎಲ್ಲಮ್ಮ ಗಂಡ ಜಮದಗ್ನಿ 
ಎಂದು ಹೆಸರು ಹೇಳುತಾಳೆ. ತಂದೆಯನ್ನು ಹುಡುಕಿಹೋದ ಪರಶುರಾಮನಿಗೆ 
ಜಮದಗ್ನಿ ಕಾರ್ತೀಕ ರಾಜರ ಬೇಟೆಯಲ್ಲಿ ಕೊಲ್ಲಲ್ಪಟ್ಟ ಸಂಗತಿ ತಿಳಿದು ಮಾವಂದಿರ 
ಮ್ಯಾಲೆ ವ್ಯಾಗ್ರಗೊಂಡು ಕಾರ್ತೀಕ ರಾಜರ ರಾಜ್ಯಕ್ಕೆ ಹೋಗಿ ಅವರನ್ನು ಕೊಂದು 
ರಾಜ್ಯವನ್ನು ವಶಪಡಿಸಿಕೊಂಡು ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತಾನೆ. 


ಕಥನದ ಕೊನೆಯಲ್ಲಿ ರೇಣುಕಾ ತನ್ನ ಕಣ್ಣ ಮುಂದೆಯೇ ತನ್ನ ತವರು ಸರ್ವ 
ನಾಶವಾದುದ್ದನ್ನು ತನ್ನ ಮಗನು ಮಾಡಿದ್ದು ಮಹಾಪಾಪ ಕಾರ್ಯವೆಂದು ಬಗೆದು ಇಂಥ 
ಪಾಪಿಷ್ಠನ ತಾಯಿಯಾಗಿ ಬದುಕಿರಬಾರದೆಂದು ತನ್ನನ್ನೇ ಶಪಿಸಿಕೊಂಡು ಭೂಮಿಗಿಳಿದು 
ಹೋಗುತಾಳೆ. 


ಇಡೀ ಕಥನವು ಮಾತೃಪ್ರಧಾನ ಸಮಾಜವು ಆರ್ಯರಿಂದ ಪಿತೃಪ್ರಧಾನಕ್ಕೆ 
ಪರಿವರ್ತನೆಯಾದ ನಂತರ ಪುರುಷ ಮೌಲ್ಯಗಳನ್ನು ಜನಪದ ಕ್ರಮಗಳು ಒಪ್ಪಿಕೊಂ 
ಡಿಲ್ಲದ, ನೆಲೆಯನ್ನು ಕಟ್ಟಿಕೊಡುತ್ತದೆ. ಜನಪದರ ಜೀವನ ಮೌಲ್ಯಗಳು, ಸ್ಟೃತಿಗಳು 
ಇನ್ನೂ ಮಾತೃ ಪರಂಪರೆಯಲ್ಲಿಯೇ ತಮ್ಮ ಗುರುತುಗಳನ್ನು ಉಳಿಸಿಕೊಂಡಿರುವುದರ 
ಸಾಕ್ಷಿಯಾಗಿ ನೋಡಬಹುದು. 


ಓದಿನ ಗ್ರಹಿಕೆಗಳು 

ಎಲ್ಲಮ್ಮ ರೇಣುಕಾ ಕಥನವನ್ನು ಓದುವಾಗಿನ ನನ್ನ ಗ್ರಹಿಕೆಗಳನ್ನು ಪ್ರೊ. ಎ.ಕೆ. 
ರಾಮಾನುಜನ್‌ ಅವರ ಮಾತೊಂದನ್ನು ಉಲ್ಲೇಖಿಸುವುದರ ಮೂಲಕ ಆರಂಭಿಸ 
ಬಹುದು. “ಕಥೆಗಳು ಭಾರತದ ಘೋಷಿತ ಮೌಲ್ಯಗಳಿಗಿಂತ ಭಿನ್ನವಾದ ಸತ್ಯವನ್ನು 
ಅನಾವರಣಗೊಳಿಸುತ್ತವೆ''. ಈ ಮಾತು ಎಲ್ಲಮ್ಮ ರೇಣುಕಾ ಕಥನದಲ್ಲಿ ಅಂತಸ್ಥಗೊಳಿಸಿ 
ಕೊಂಡಿರುವ ಸಂಗತಿಗಳನ್ನು ಹೆಕ್ಕಿ ತೋರಲು ಸೂಕ್ತ ಮನೋಭೂಮಿಕೆಯನ್ನು 
ಒದಗಿಸುತದೆ. 


ಎಲ್ಲಮ್ಮ ರೇಣುಕಾಕಥನವನ್ನು ವೈದಿಕ ಪರಂಪರೆ ಹಾಗೂ ಜನಪದ ಪರಂಪರೆ 
ಗಳೆರಡೂ ದಾಖಲಿಸಿವೆ. ಈ ಎರಡೂ ಪರಂಪರೆಗಳು ಈ ಕಥನವನ್ನು ಮಂಡಿಸಿರುವ 
ಸೃಷಿಸಿರುವ ಕ್ರಮಗಳು ಭಾರತೀಯ ಸಂಸ್ಕೃತಿಯ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು 


1 ೫೫ 


ಚೆಲ್ಲುತವೆ. ವೈದಿಕ ಪರಂಪರೆಯ ರೇಣುಕಾ ಕಥನ ಪಿತೃಕುಟುಂಬದ ಶ್ರೇಷ್ಠತೆಯನ್ನು 
ಪ್ರತಿಪಾದಿಸುವ "ನೆಲೆಯದಾಗಿದ್ದರೆ, ಜನಪದ ಕಥನವು ಮಾತ್ರವಂಶ ವಿಚಾರಧಾರೆಯ 
ಪರವಾಗಿದೆ ಹಾಗೂ ಪಿತೃಕುಟುಂಬ ವ್ಯವಸ್ಥೆಯ ಎರುದ್ಧ ನಡೆಸಿರುವ ಹೋರಾಟ 


ವನ್ನು ಪ್ರತಿರೋಧವನ್ನು 'ದಾಖಲಿಸಿವೆ. 


ಮೇಲುನೋಟಕ್ಕೆ ಎರಡು ಪರಂಪರೆಗಳ ಕಥನಗಳಲ್ಲಿ ನಡೆವ ಪ್ರಧಾನ ಘಟನೆ 
ರೇಣುಕಾ ಹತ್ಯೆ ವೈದಿಕ RES ರೇಣುಕಾ ಹತ್ಯೆಯನ್ನು ಸಮರ್ಥಿಸುವಂತೆ ಚಿತ್ರಿತ 
ವಾಗಿವೆ. ಅಲ್ಲಿ ಕ ಒಂದರವಪಳಿಗೆ : ಪರಪುರುಷನಲ್ಲಿ ಅನುರಕಳಾಗಿ ಸತಿಧರ್ಮ 
ವನ್ನು ನಷ್ಟಗೊಳಿಸಿಕೊಂಡಿದ್ದರಿಂದ ಶಿರಶ್ಚೇಧನಕ್ಕೆ ಗುರಿಯಾಗುತ್ತಾಳೆ. ಜನಪದ 
ಕಥನದಲ್ಲಿ ಸ್ರ ಗಂಡನ ಗುರುತನ್ನು ಹೇಳದ ಕಾರಣಕ್ಕಾಗಿ ಕೊಲ್ಲಲಹುತಾಳೆ. ಮತ್ತು 
ಹೆತ್ತ ಮಗನ ಮುಂದೆ ಪಾತಿವ್ರತ್ಯವನ್ನು ಸಾಭೀತು ಜನ ಪರೀಕ್ಷೆಗೆ ಒಳಗಾಗುತ್ತಾಳೆ. 
ತಾಯನಕ್ಕೆ ಆದ ಎಸ ಬಗೆ ಆಕೆ ಸಾಯುತಾಳೆ. ಈ ಘಟನೆಯನ್ನು ಕಥನದ 
ಧಾಟಿ "ಖಂಡಿಸುತ್ತದೆ. ಎಲ್ಲಮ್ಮನ ಅವಸಾನವು ಭಾರತದಲ್ಲಿ ಮಾತೃಕುಟುಂಬ ಪದ್ಧತಿ ನಾಶ 
ಗೊಂಡಿದ್ದರ ದಾಖಲೆಯಾಗಿ ಕಂಡುಬರುತದೆ. 


ಎಲ್ಲಮ್ಮ ರೇಣುಕಾ ಕಥನವು ಭಾರತೀಯ ಸಮಾಜದ ಸಂಕ್ರಮಣಕಾಲದ 
ದಾಖಲೆಯಾಗಿದೆ. ಇಲ್ಲಿ ಒಂದೆಡೆ ಪುರುಷ ವ್ಯವಸ್ಥೆಯ ಮಾೌಲ್ಯಗಳು ಬಲ 
ಪ್ರಯೋಗದಿಂದ, ಆಕ್ರಮಣದಿಂದ ಸಮಾಜವನ್ನು ತನ್ನ ಅದೀನತೆಗೆ ತೆಗೆದುಕೊಳ್ಳಲು 
ನಡೆಸುತ್ತಿರುವ ವಿವರಗಳು ಸಿಗುವಂತೆಯೇ ಸ್ತೀ ಪ್ರಧಾನ ವ್ಯವಸ್ಥೆಯ ಮಾತ್ತಿ 
ಮೌಲ್ಯಗಳು ಪುರುಷ ವ್ಯವಸ್ಥೆಯಿಂದ ತಮ್ಮ ಅಸ್ಥಿತ್ವ ಉಳಿಸಿಕೊಳ್ಳಲು, ತಮ್ಮ ಅನ 
ಯನ್ನು ಕಾಪಾಡಿಕೊಳ್ಳಲು "ನಡೆಸಿರುವ ಸಂಘ En: ವಿವರಗಳನ್ನು ಒದಗಿಸುತ್ತದೆ. 
ಚರಿತ್ರೆ. ಮ್‌ೌನ ಜಹಸುವ ಇಂಥ ಅನೇಕ ಘಟನೆಗಳ ಬಗ್ಗೆ ಈ ಕಥನವು ಸೊಲ್ತೆತ್ತಿ 
ನುಡಿಯುವುದನ್ನು ಗಮನಿಸಬಹುದು. 


ಎಲ್ಲಮ್ಮ ರೇಣುಕಾ ಕಥನ ಅಂತಸ್ಥಗೊಳಿಸಿಕೊಂಡಿರುವ ಮುಖ್ಯ ವಾದ ವಲಯ 
ಗಳನ್ನು ಈ ಕೆಳಗಿನಂತೆ ಗುರುತಿಸಬಹುದು. 


|. ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಶಿಥಿಲವಾಗುತಿರುವ ಪ್ರಕ್ರಿಯೆಯ ದಾಖಲೆ 


೯. ಪಿತೃಪ್ರಧಾನ ವ್ಯವಸ್ಥೆಯ ಆಕ್ರಮಣಕ್ಕೆ ತೋರಿರುವ ಪ್ರತಿಭಟನೆಯ ವಿವರಗಳು 
ಹ ಕ್ಷೇತ್ರ ಅಧಿಕೃತ ಪ್ರತಿಪಾದನೆ 


ಪ್ರಭುತ್ವ ಪರವಾದ ವೈದಿಕ ಚರಿತ್ರೆ ಮತ್ತು ಸಂಸ್ಕೃತಿ ಮರೆಮಾಚಿದ ಈ ಸಂಗತಿ 


ರೇಣುಕಾ ಎಲ್ಲಮ್ದ 41 


ಗಳಿಗೆ ಜನಪದರ ಸಮಷ್ಟಿ ಪ್ರಜ್ಞೆಯು ಎಲ್ಲಮ್ಮ ರೇಣುಕಾ ಕಥನದ ಮೂಲಕ 
ಪ್ರತಿಕ್ರಿಯಿಸಿದೆ. ಪ್ರತಿಯೊಂದು ಸಮಾಜದಲ್ಲಿ ಅಧಿಕೃತವಾದ ಪಠ್ಯಗಳಿಗೆ ವಿರುದ್ಧವಾಗಿ 
ಅಲಿಖತವಾದ ಅನಧಿಕೃತ ಪಠ್ಯಗಳು ಲಭ್ಯವಿದ್ದು ,ಅವು ಅಧಿಕೃತ ಪಠ್ಯಗಳು 
ನಿರ್ದೇಶಿಸುವ ಮೌಲ್ಯಗಳನ್ನು ಒಡೆದುಹಾಕುತ್ತಿರುತವೆ. ಅಂತಹ ಒಂದು ಉದಾಹರಣೆ 
ಯನ್ನು ಎಲ್ಲಮ್ಮ ರೇಣುಕಾ ಕಥನ ಒಳಗೊಂಡಿದೆ. ಕೆಲ ಘಟನೆಗಳ ನೆರವಿನಿಂದ ಕಥನ 
ಮಂಡಿಸುವ ಚಾರಿತ್ರಿಕ ಆಯಾಮಗಳನ್ನು ಗಮನಿಸೋಣ. 


1. ಮಾತೃ ಪ್ರಧಾನ ಕುಟುಂಬ ವ್ಯಷಸ್ಥೆಶಿಧಿಲವಾಗುತ್ತಿರುವ ಪ್ರಕ್ರಿ ಯೆಯ ದಾಖಲೆ 


ಎಲ್ಲಾ ಪ್ರಾಚೀನ ಸಂಸ್ಕ ತಿಗಳು ತಮ್ಮ ಆರಂಭಿಕ ಕಾಲಗಳಲ್ಲಿ ಮಾತೃಪ್ರಧಾನ ಸ 
ಜಗಳಾಗಿದ್ದ ನೀತ ನಿಂದೂ ತಿಳಿದಿರುವುದೇ ಆಗಿದೆ. ಮನುಷ್ಯ ಭೇಟೆ, fg 
ಸಂಗ್ರಹಣೆ, ಕೃಷಿ ತಂತ್ರಜ್ಞಾನದ ಯುಗಗಳನ್ನು ದ ಆರ 0) 
ನಿಸರ್ಗ ಮತ್ತು ಸ್ತ್ರ ನಡುವಿನ ಸಾಮ್ಯ ತೆಗಳ. ಫಲವಾಗಿ ಸ್ತೀ ಸಮಾಜದಲ್ಲಿ ನಿರ್ಣಯಕ 
ಬಾಗ ಸ್ವೀಕರವಾಗಿದ್ದಳು ಮತ್ತು ಕೃ ಕೃಷಿ ಸ್ತ್ರೀಯ ಶೋಧನೆ ಎಂಬುದನ್ನು ನಾವು 
ಬಲ್ಲೆವು. ಭಾರತಕ್ಕೆ ಆರ್ಯರು ಆಗಮಿಸಿದ “ನಂತರ ಕೃಷಿಯ ಸಂಪತ್ತು ಮತ್ತು ಆಸ್ತಿ 
ಹಕ್ಕು ಪುರುಷರ ಕೈವಶವಾಗುವ ಪ್ರಕ್ರಿಯೆ ಆರಂಭಗೊಂಡಿರುವುದನ್ನು ಕಾಣಬಹುದು. 
ಪುರುಷನ ಪರಮಾಧಿಕಾರವನ್ನು “ಎತ್ತಿ ಹಿಡಿದಿರುವ ವೈದಿಕ ಗ್ರಂಥಗಳು ಗೋತ್ರಗಳ 
ಮೂಲಕ ಪಿತೃವಂಶದ ಗುರುತನ್ನು ದಾಖಲಿಸಿದವೂ ಕೂಡ. ದೇವತೆಗಳ ಮಾಲದ 
ಗುರುತುಗಳನ್ನು ಮಾತೃ ಮೂಲದಲ್ಲಿ ಹುಡುಕಿಕೊಂಡಿರುವುದು ಆರ್ಯ ಪೂರ್ವದಲ್ಲಿ 
ಇಲ್ಲಿ ಇದ್ದ ಸಮಾಜವು ಮಾತೃ ಪ್ರಧಾನ ಸಮಾಜವೇ ಆಗಿತ್ತು ಎಂಬುದಕ್ಕೆ ಸಾಕ್ಷಿ 
ಯಾಗಿದೆ. ಆರ್ಯೀಕರಣದ ಪ್ರಕ್ರಿಯೆಯಲ್ಲಿ ಆಸ್ತಿಯ ಹಕ್ಕು ಒಡೆತನ ಸ್ವೀಯಿಂದೆ ಪುರು 
ಷನಿಗೆ ಹಸ್ತಾಂತರಗೊಂಡಿರುವುದು ಅತ್ಯ ತೆ ಮುಖ್ಯ "ಘಟ್ಟವಾಗಿದೆ. “ಆದರೆ ಈ ಆಸ್ತಿ 
ಹಸ್ತಾಂತರ, ಹಕ್ಕುದಾರಿಕೆಗಳು ಜಿಲಭವಾಗಿ ಪುರುಷನ ಕೈವಶವಾಗಿರುವ ಸಾಧ್ಯತೆ ಇಲ್ಲ 
ಆಗ “ಅನೇಕ ಬಗೆಯ ಹಿಂಸೆ, ಒತ್ತಾಯ ಸಂಘರ್ಷಗಳು ನಡೆದಿರುವ ಸಾಧ್ಯತೆ ಇಲ್ಲ 
ದಿಲ್ಲ ಪುರುಷ ವ್ಯವಸ್ಥೆ ನಿಧಾನವಾಗಿ ಮಾತೃ ಸಮಾಜವನ್ನು ಹತಿಕ್ಟಲು ಪ್ರಾರಂಭಿಸಿ 
ದ್ದಂತೆ ಆಸ್ತಿಯ ವಾರಸುದಾರಿಕೆ ಹುಯಿಯಿಂದ ಮಗಳಿಗೆ ಬದಲಾಗಿ ಮಾವನಿಂದ 
ಸೋದರಳಿಯನಿಗೆ ಹಸಾಂತರವಾಗುವ ಪ್ರಕ್ರಿಯೆ ನಡೆದಿದೆ ಎಂದು ಬಾರತದ ಶ್ರೇಷ್ಠ 
ತತ್ತ ಚಿಂತಕರಾದ ದೇವಿ ಪ್ರಸಾದ್‌ ಚಟ್ಟೋಪಾಧ್ಯಾಯ ಅವರು ತಮ್ಮ ಸಂಶೋಧನೆ 
ಯಲ್ಲಿ ಹೀಗೆ ಗುರುತಿಸಿದ್ದಾರೆ. 

""ಮಾತೃ ಪ್ರಧಾನ ಕುಟುಂಬದಲ್ಲಿ ಮಾವ ಮತ್ತುತಾಯಿ ಒಂದೇ ವಂಶದವರು. 
ಆದರೆ ಮಾವನ ಮಕ್ಕಳು ಆ ವಂಶದವರಲ್ಲ, ಏಕೆಂದರೆ ಮಾವ ಬೇರೆ ವಂಶದ 
ಹೆಣ್ಣನ್ನು ಮದುವೆಯಾಗಿದ್ದಾನೆ. ಮಾತೃಪ್ರಧಾನ ಸಮಾಜದಲ್ಲಿ ಮಕ್ಕಳು ತಾಯಿ ವಂಶಕ್ಕೆ 
ಸೇರಿದವರಾಗಿರುತಾರೆ. ಮಾವನ ಮಕ್ಕಳು ಅತ್ತೆ ವಂಶದವರಾಗಿರುತಾರೆ. ಹೀಗಿ 


42 ಸಾಧನೆ ' 


ಮಾತೃ ಪ್ರಧಾನ ಸಮಾಜದ ಕಟ್ಟಳೆಯಂತೆ ಮಾವನ ಸಂಪತ್ತು ಅವನ ಮಕ್ಕಳು ಪಡೆಯು ' 


ವುದು ಸಾಧ್ಯವಿಲ್ಲ ಹಾಗಾದರೆ ಈ ಸಂಪತನ್ನು ಯಾರು ಪಡೆಯುತ್ತಾರೆ? ತ ಸೋದ 
ರಳಿಯ ಏಕೆ?) "ಏಕೆಂದರೆ ಮಾತೃಪ ಸ್ರಧಾನ ಸಮಾಜದಲ್ಲಿ ಸೋದರಳಿಯನ ವಂಶ ' 


| 
j 
| 
| 
p 
| 
| 


ತಾಯಿಯ ಮನೆಯ ವಂಶ, ಭವ ಸೋದರಳಿಯ ಸಂಪತ್ತು ಪಡೆಯುವ ಈ ' 


ಪದ್ಧತಿಯು ಒಂದು ರೀತಿಯಲ್ಲಿ ಮಾತೃಪ್ರಧಾನ ಸಮಾಜ ಶಿಥಿಲಗೊಳ್ಳುತ್ತಿರುವುದರ 


ಲಕ್ಷಣ. (ಮಾತೆಯರು ಮಾನ ರಾಗಿದಾಗ, ಪು 42) ಎಂದು ವಿವರಿಸಿದ್ದಾರೆ. 

ಮಾನವ ಚರಿತ್ರೆಯನ್ನು ಗಮನಿಸಿದರೆ ಸಮಾಜದ ಆಸಕ್ತಿಯನ್ನು ಯಾವಾಗಲೂ 
ಆಸ್ತಿ ಅಥವಾ ಸಂಪತ್ತಿನ ಒಡೆತನ ಮತ್ತು ಅಧಿಕಾರವನ್ನು ತನ್ನ ಸ್ವಾಮ್ಯದಲ್ಲಿ ಉಳಿಸಿ 
ಕೊಳ್ಳುವ ಸಲುವಾಗಿ ಅಥವಾ ಕಸಿದುಕೊಳ್ಳುವ ಸಲುವಾಗಿ ನಡೆಸುವ ನಿರಂತರ 
ಕ್ರಿಯಾತ್ಮಕ ಸಂಘರ್ಷವೊಂದರ ಹಾಜರಿಯಂತು ಇದ್ದೇ ಇರುತದೆ. 

ಎಲ್ಲಮ್ಮನ ಕಥೆಯಲ್ಲಿ ಮಾತೃಪ್ರಧಾನ ವಿಚಾರಧಾರೆಗಳು ಮತ್ತು ಪಿತೃಪ್ರದಾನ 
ವಿಚಾರಧಾರೆಗಳು ನಿರಂತರವಾಗಿ ಸಂಘ ರ್ಷಕ್ಕೆ ತೊಡಗಿರುವುದು ಗೋಚರವಾಗುತ್ತದೆ. 
ಕಥನದ ಆರಂಭದಲ್ಲೇ ಸ್ತ್ರೀ ಶಕ್ತಿ ವಿಜ್ಯ '೦ಭಿಸುವುದನ್ನು ಪುರುಷ ಅಧಿಕಾರವು ಅದಕ್ಕೆ ತಲೆ 
ಬಾಗುವುದನು ಹುದು. ಆದರೆ ಪರಶುರಾಮನ ಹುಟ್ಟಿನೊಂದಿಗೆ ಸ್ತ್ರೀಯು 
ತಾಯಿಯ ಸ್ಥಾನಕ್ಕೆ ರೂಪಾಂತರಳಾದ ಮೇಲೆ ಪುರುಷ ಅಧಿಕಾರಗಳು ಸ್ತ್ರೀ ಶಕ್ತಿಯನ್ನು 
ನಿಗ್ರಹಿಸುವ, ಅಧೀನಕ್ಕೆ ಒಳಪಡಿಸಿಕೊಳ್ಳುವ ಮೂಲಕ, ಸಮಾಜ ಪ್ರವಾಹದಲ್ಲಿ ಮುಖ್ಯ 
ಪಲ್ಲಟವೊಂದು ಜರುಗುತ್ತದೆ. ಮಾತೃಮುಖಿಯಾಗಿದ್ದ ಸಮಾಜ ಪಿತೃಮುಖಿಯಾಗುವ 
ನಡುವಿನ ಸಂಕರದ ಲಕ್ಷಣವನ್ನೇ ಶ್ರೀದೇವಿ ಪ್ರಸಾದ್‌ ಚಟೋಪಾದ್ಯಾಯ ಅವರು ಆಸ್ತಿ 
(ಸಂಪತ್ರುಗೆ ತೋಡೆರಳಿಯನು. ವಾಕಸುದುರನಹತೆ ಪ್ರಕ್ರಿಯೆಯನ್ನು ವ ಮಾತೃ 
ಪ್ರಧಾನ ಕುಟುಂಬ ವ್ಯವಸ್ಥೆಯ ಶಿಥಿಲಗೊಳ್ಳುವುದರ ಲಕ್ಷಣ ಎಂದು ವ್ಯಾಖ್ಯಾನಿಸಿದ್ದಾರೆ. 
ಎಲ್ಲಮ್ಮ ರೇಣುಕಾ ಕಥನದಲ್ಲಿ ಈ ಶಿಥಿಲತೆ ಮತ್ತಷ್ಟು ಉಲ ಣಗೊಂಡಿರುವುದರ, 


ಪಿತ್ರ ಪ್ರಧಾನ ಕುಟುಂಬ ವ್ಯವಸ್ಥೆ ವೇಗವಾಗಿ ಸಮಾಜವನ್ನು ಆಕ್ರಮಿಸುತ್ತಿರುವುದರ 
ಅಪೂರ್ವ ಎವರಗಳನ್ನು ಕಟ್ಟಿಕೊಡಲಾಗಿದೆ. 


ಎಲ್ಲಮ್ಮನ ಅಡವಣಿಗೆ ಭಾಗ ಈ ಪರಿವರ್ತನೆಯ ರೂಪವನು ಸಶಕನಾಗಿ ಅಭಿ 
ನಯಿಸಿ ತೋರಿಸಿದೆ. ಇಂದಿಗೂ ಜನಪದರ ನಂಬಿಕೆಯಾಗಿ ಉಳಿದುಹೋಗಿರುವ 
“ಸೋದರಳಿಯ ಹುಟ್ಟಿದರೆ ಮಾವನಿಗೆ ಮಗುವಿನ ಮುಖ ನೇರವಾಗಿ ತೋರಿಸ 
ಬಾರದು, ನೀರಿನಲ್ಲೋ- ಎಣ್ಣೆಯಲ್ಲೋ ಪ್ರತಿಬಿಂಬ ತೋರಿಸಬೇಕು ಎನ್ನುವ 
ನಂಬಿಕೆ ಪ್ರಕಟಸುವ ಅನುಮಾನ. ಹಾಗೂ ಪುರಾಣಗಳಲ್ಲಿ ವಿನಾ ಕಾರಣ ಕಾಣಿಸಿ 
ಕೊಳ್ಳುವ ಕಂಸ ಮತ್ತು ಕೃಷ್ಣ ಷ್ಲನ ತರಹದ ಮಾವ - ಸೋದರಳಿಯ ನಡುವಿನ ಶತ್ರುತ್ವದ 
ಕಲ್ಪನೆಯ ಹಿಂದೆ ಬಲವಾದ ಸಾಮಾಜಿಕ ತಿಕ್ಕಾಟವೊಂದು ಕ್ರಿಯಾಶಾಲಿಯಾಗಿದ ಬಗೆ 


ಎಲ್ಲಮ್ಮ ರೇಣುಕಾ ಕಥನವು ಮೊದಲ ಬಾರಿಗೆ ಕಾರಣವನ್ನು ಗುರುತಿಸಿದೆ. ಪುರಾಣ. 


ರೇಣುಕಾ ಎಲ್ಲವು 43 


ಗಳಲ್ಲಿ ದಾಖಲುಗೊಂಡಿರುವಂತೆ ಅಶರೀರವಾಣಿಯೋ, ಕನಸೋ ಸೋದರಮಾವನಿಗೆ 
ತಂಗಿ ಗರ್ಭದಿಂದ ಹುಟ್ಟಲಿರುವ ಅಳಿಯನಿಂದ ಸಾವು ಎಂಬ ಎಚ್ಚರಿಕೆ ಅವರ ನಡುವಿನ 
ದ್ವೇಷಕ್ಕೆ ಕಾರಣವಾಗುವುದೆಂದು ಈವರೆಗೆ ತಿಳಿಲಯಲಾಗಿತ್ತು ಆದರೆ ಸಾವಿನ ಭಯ 
ಕ್ಕಿಂತ ಸಂಪತ್ತಿನ ಒಡೆತನದ್ದೆ ಈ ದ್ವೇಷಕ್ಕೆ ಪ್ರಮುಖ ಕಾರಣ ಎನ್ನುವುದನ್ನು ಎಲ್ಲಮ್ಮ 
ರೇಣುಕಾ ಕಥನದ ಭಾಗ ಬಯಲುಗೊಳಿಸಿದೆ. ಪುರಾಣಗಳಲ್ಲಿ ಆದಂತೆ ಈ 
ಕಥನದಲ್ಲೂ ಎಲ್ಲಮ್ಮನ ಅಣ್ಣಂದಿರಲ್ಲಿ ಹಿರಿಯ ಕಾರ್ತೀಕ ರಾಜನಿಗೆ ಕನಸು ಬಿತ್ತು 
ತಂಗಿಯ ಮಗ ತನ್ನನ್ನು ಕೊಂದು ಪಟ್ಟವೇರಿದಂತೆ ಕನಸಾಯಿತು. (ಕನಸು ಕೂಡ 
ಆಸ್ತಿಯ ಒಡೆಯನಾದ ಹಿರಿಯ ಅಣ್ಣನಿಗೆ ಬಿದ್ದಿದೆ.) ಕಾರ್ತೀಕ ರಾಜನಿಗೆ ಬಿದ್ದ 
ಕನಸನ್ನು ಕಾಕತಾಳೀಯವಾಗಿ ಪಂಚಾಂಗದ ನೆರವಿನಿಂದ ನಿರ್ವಚಿಸಿದವರು 
ಪುರೋಹಿತರು. “ ರೇಣುಕಾದೇವಿ ಪುತ್ರರಿಂದ ಕ್ವಾಟೆಪ್ಯಾಟೆ ನಾಸವಾಗಿ ಕಾರ್ತೀಕರಾಜರ 
ರುಂಡವು ಚಂಡಾಯವೆ''. ಎಂದು ನಿರ್ಣಯ ಹೇಳುತಾರೆ. ಇಲ್ಲಿ ಗಮನಿಸಬೇಕಾದ 
ಸಂಗತಿಯೆಂದರೆ ಪಿತೃ ಪ್ರಧಾನ ವ್ಯವಸ್ಥೆಯ ಪೋಷಕರಾದ ಪುರೋಹಿತರು, ಪಂಚಾಂಗ 
ಮುಂತಾದವು ಕಾರ್ತೀಕರಾಜರೊಂದಿಗೆ ಶಾಮೀಲಾಗಿ ಮಾತೃವಂಶದ ನಾಶಕ್ಕೆ 
ಪ್ರಯತ್ನಿಸುತ್ತಿರುವುದು ಉಲ್ಲೇಖಾರ್ಹ. ಮುಂದೆ ಈ ಕುತ್ತು ನಿವಾರಿಸಿಕೊಳ್ಳಲು 
ರೇಣುಕೆಯ ಅಣ್ಣಂದಿರು ಸೂಲಗಿತ್ತಿಯನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತಾರೆ. ಪಟ್ಟಣ 
ದಲ್ಲಿ ಡಂಗೂರ ಸಾರಿ ಸಮರ್ಥ ಸೂಲಗಿತ್ತಿಯ ತಲಾಶ್‌ ನಡೆಸುತಾರೆ. 

ಕಾರ್ತಿಕ ರಾಜರು ಏನೆಂದು ಮಾತಾಡಿ ಸ 

ನಮ್ಮ ತಂಗಿ ಯಲ್ಲಮ್ಮನಿಗೆ ಅಡವಣಿಗೆ 

ನಮ್ಮ ತಂಗಿ ಯಲ್ಲಮ್ಮನಿಗೆ ಅಡವಣಿಗೆ 

ವೋದಾರೆ ಅರ್ಧರಾಜ್ಯವ ಕೊಡುತೀವಿ 

ಅನೆಮಟೆಗಳು ಕೊಡುತೀವಿ 

ಮುತುರತ್ತವ ಕೊಡುತೀವಿ ॥ 

ಅಂದಿನ್ನ ಗಂಡೂರ ವಯಿಸ್ಯಾನು ॥ 

ಗಂಡುಮಗುವಾದರೆ ಕೊಂದು ಒರಿಗೆ ಮಾಡಿಸಬೇಕಾದ ಷರತ್ತಿಗೆ ಒಪ್ಪಿ ಒಬ್ಬ 
ಸೂಲಗಿತ್ತಿಯೂ ಮುಂದೆ ಬಾರದಿರುವುದು ಮಾತೃಪ್ರಧಾನ ವ್ಯವಸ್ಥೆಯ ಮೌಲ್ಯವು 
ಸಮಾಜದಲ್ಲಿ ಪ್ರಭಾವಶಾಲಿಯಾಗಿದ್ದ ನೆಲೆಯನ್ನು ವಿವರಿಸುತ್ತವೆ. ಆಗ ಅಂಥ 
ಕ್ರೌರ್ಯಕ್ಕೆ ಒಬ್ಬ ಗಂಡಸು ಸೂಲಗಿತಿಯಂತೆ ವೇಷ ತೊಟ್ಟು ಸಿದ್ಧವಾಗುವುದು ಚರಿತ್ರೆ 


ಯಲ್ಲಿ ಮಾತೃವಂಶದ ಮೇಲೆ ನಡೆದಿರುವ ಹಿಂಸೆಯ ನಾಟಕೀಯ ಘಟನೆಗಳ ಮೇಲೆ 
ಬೆಳಕು ಚೆಲ್ಲುತದೆ. ಪಟ್ಟ ಉಳಿಸಿಕೊಳ್ಳಲು, ಸಂಪತ್ತಿನ ಒಡೆತನ ಕಾಪಾಡಿಕೊಳ್ಳಲು 
ಅಣ್ಣಂದಿರು ಗಂಡಸನ್ನೇ ಸೂಲಗಿತ್ತಿಯ ರೂಪದಲ್ಲಿ ಹೆರಿಗೆ ಮಾಡಿಸಲು ಕಳುಹಿಸಿದ 
ಈ ಪ್ರಕರಣ ಮನುಷ್ಯರ ನಡುವಿನ ಪಾವಿತ್ರ ;ದ ಕಲ್ಪನೆ, ರಕಸಂಬಂಧದ ಕಲ್ಪನೆಯು 


ಆಸ್ತಿಯ ಒಡೆತನದ ಮುಂದೆ ಎಷ್ಟು ತೆಳುವಾದದ್ದು ಎನ್ನುವುದನ್ನು ನಿರೂಪಿಸುತ್ತವೆ. 


1 ಸಾಧನೆ 


ಅಣ್ಣಂದಿರು ರೂಪಿಸಿದ ಷಡ್ಯಂತ್ರದ ಉದ್ದೇಶವು ಕೇವಲ ಸಾವಿನಿಂದ 
ಪಾರಾಗುವುದಲ್ಲ ಬದಲಾಗಿ ತಂಗಿಯ ವಂಶವನ್ನು ನಾಶಗೊಳಿಸುವುದಾಗಿತ್ತು ಎಂಬುದು 
ಕಾರ್ತೀಕ ರಾಜನ ಮತ್ತು ಬಜ್ಜಣ್ಣನ ನಡುವಿನ ಸಂವಾದದಲ್ಲಿ ಸ್ಪಷ್ಟವಾಗಿಯೇ 
ಪ್ರಕಟವಾಗಿದೆ. 

ಕಾರ್ತೀಕ ರಾಜರು :- ಅಮೃಸುಂದರಿ, ಸೂಲಗಿತ್ತಿ ತಂಗಿ ಯಲ್ಲಮ್ಮನಿಗೆ ಎಣ್ಣು 
ಮಗ ಹುಟ್ಟಿದರೆ ವುರಿಕೊಯ್ದು ಎರಿಗೆ ಮಾಡ್ದಿಬಾ. ಗಂಡುಮಗನೇನನ ವುಟ್ಟಿದ್ರೆ ಸಿರಸನ 
ಕೊಯ್ದು ತಿಪ್ಪೆವಳಗೆ ಬೀಸಾಟಿಬಾ ಎಂದ್ರು. 

ಸೂಲಗಿತ್ತಿ :- ಯಾಕ್ರಪ್ಪು ಗಂಡಗ ಹುಟ್ಟಿದ್ರೆ ಕೊಯ್ದೇಕು, ಎಣ್ಣಗ ವುಟ್ಟಿದ್ರೆ 
ವುರಿಕೊಯ್ದು ವರಿಗೆ ಮಾಡ್ತಿ ತೊಟ್ಟಿಗಾಕಿ ಬಾರಮ್ಮ ಅಂತಿರಲ್ಲ 

ಕಾರ್ತೀಕರಾಜರು :- ಅಮ್ಮ ಗಂಡ್ಮಗ ವುಟ್ಟಿದ್ರೆ ನಮಗೆ ಸೆತ್ರುವಾದನು ಪಟಕ್ಕೆ 
ಬಂದು ರಾಜ್ಯ ನಮದೆಂದಾನು. ಎಣ್ಣಗ ವುಟ್ಟಿದ್ರೆ ರ್ಯಾ ಕೇಳದಿಲ್ಲ ಪಟ್ಟವೆರುವಳಲ್ಲ 
ಇನ್ನೇನು ಮಾವ್‌ದಿರಾಗಿ ನಾವ್‌ವೋದ್ರೆ ಮಾವ ಬಂದಂತೇಳಿ ಒಂದ್‌ ಚರಿಗೆ ನೀರು 
ಕೊಟ್ಟು ಊಟ ಮಾಡೇಳು ಮಾವ ಅಂತಾಳೆ ಅಸ್ವೆ'' (ಪು. 229) ಈ ಪ್ರಕರಣವು 
ಡಾ|। ಡೇವಿ ಪ್ರಸಾದ್‌ ಚಟ್ಟೋಪಾಧ್ಯಾಯ ಅವರು "ಉಲ್ಲೇಖಿಸಿರುವಂತೆ ಸೋದರಳಿಯ 
ಪಟ್ಟಕ್ಕೆ, ಆಸ್ತಿಗೆ ವಾರಸುದಾರನಾಗುವ ವಿಚಾರದಂತೆಯೇ ಇದೆ. ಇಲ್ಲಿ ನಮ್ಮ ತಂಗಿಯ 
ಹೊಟ್ಟೆಯಲ್ಲಿ ಹುಟ್ಟಿದ ಗಂಡು ನಮ್ಮ ರಾಜ್ಯವನ್ನು ತನ್ನದೆಂದು ಹಕ್ಕು ಸಾಧಿಸುತಾನೆ. 
ಎನ್ನುವ ಭಯ ಮುಖ್ಯವಾಗಿ ತಂಗಿಯ ಮಗನನ್ನು ಕೊಲ್ಲಲು ರೇಣುಕೆಯ ಅಣ್ಣಂದಿರನ್ನು 
ಪ್ರಚೋಧಿಸಿದೆ. ಇದರ ಜೊತೆಯಲ್ಲಿಯೇ ಮಾತೃ ಪರಂಪರೆಯ ಕೊನೆಯ ಕೊಂಡಿ 
ಯಾಗಿದ್ದ ಆಸ್ಲಿ ಸೋದರಳಿಯನಿಗೆ ಹಸ್ತಾಂತರಗೊಳ್ಳುವ ನೆಲೆಯೂ ಕೂಡ ಮತ್ತಷ್ಟು 
ದುರ್ಬಲವಾಗಿದೆ. ಅಷ್ಟೇ ಅಲ್ಲದೆ ಮಾತ್ರ ಕುಟುಂಬದ ಶಿಥಿಲವು ಮುಂದುವರೆದು 
ಸಂಪೂರ್ಣವಾಗಿ ಪುರುಷ ಸಂಸ್ಕೃತಿಯ ಕೈ ಕೆವಶವಾಗಿರುವ ಸೂಕ ಗಳನ್ನು ಈ ಕಥನದ 
ವಿವರಗಳು ಧ್ವನಿಸುತವೆ. ಕಥನದ ಕೊನೆಯಲ್ಲಿ ತಂದೆಯ ಗುರುತನ್ನು "ಸಾಧಿಸಿದಂತೆ, 
ಆಂಶುಕಾಮನು ತಾಯಿಯ ಗುರುತಿನಿಂದ ದೂರವಾಗುತಾನೆ. ತಾಯಿಯ 
ಕಣ್ಮುಂದೆಯೇ ಮಾತೃವಂಶ ವನ್ನು ಸಂಪೂರ್ಣವಾಗಿ ನಾಶಪಡಿಸುತಾನೆ. ಈ ಘಟನೆ 
ಸಂಕೇತಿಕವಾಗಿ ಭಾರತದಲ್ಲಿ ಮಾತೃಪ್ರಧಾನ ವ್ಯವಸ್ಥೆಯು ಪಿತೃಪ್ರಧಾನವ್ಯ ವಸ್ಥೆಯಿಂದ 
ಹತಿಕ್ಕಲಟ್ಟ ಸಂಗತಿಗಳನ್ನು ವಿವರಿಸುತದೆ. 


ಕಥನದ ಕೊನೆಯಲ್ಲಿ ಜಮದಗ್ನಿಯ ಮಗನಾಗಿ, ಪುರುಷನಾಗಿ ಮಾತೃಮೂಲ 
ಗಳನ್ನು ನಾಶಪಡಿಸಿ ಬಂದ ಪರಶುರಾಮನನ್ನು Ni ರೇಣುಕಾ “ಇಂತ ಪಾಪಿ ಷನ 
ಮೊಕ. ನೋಡ್ಬಾರ್ಬಂತೇಳಿ ಭೂಮಿ ಎರಡು "ಪಾಲಾಗಲಿ ನಾನು ಸತಿವಂತೆಯಾದರೆ 
ಅಂತೇಳಿ ಕೈಮುಗಿದ್ದು ಭೂಮಿ ಎರಡು ಪಾಲಾಯಿದ್ದಂತೆ ತಾಯಿ ಎಲ್ಲಮ್ಮ ಪಾತಾಳಕ್ಕೆ 


ಇಳಿದು ಬಿಟ್ಲು'' (ಪು. 243) ಮಾತೃಪ್ರಧಾನ ವ್ಯವಸ್ಥೆ ಸಂಪೂರ್ಣವಾಗಿ ಮದು 
ಹೋದ ಕತೆಯನ್ನು ಇದು ಪ ಪ್ರತಿಧ್ವನಿಸುವುದಿಲ್ಲವೇ? 


ರೇಣುಕಾ ಎಲ್ಲಮ್ದ 45 


2. ಪಿತೃಪ್ರಧಾನ ವ್ಯವಸ್ಥೆಯ ಆಕ್ರಮಣಕ್ಕೆ ತೋರಿರುವ ಪ್ರತಿಭಟನೆಯ ದಿದರಗಳು 


ಈ ಕಥನವು ಮಂಡಿಸುವ ಮತೊಂದು ಮುಖ್ಯ ಆಶಯವು ಸಾಂಸ್ಕೃತಿಕ 
ಚರಿತ್ರೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯ ವಾದದ್ದು ಆಗಿದೆ. ಎಲ್ಲಮ್ಮ ರೇಣುಕಾ ಕಥನ 
ದೊಳಗೆ ಪಿತೃಪ್ರಧಾನ ವ್ಯವಸ್ಥೆಯ ಮುಖ್ಯ ಆಶಯಗಳಾದ ಅತಃ ವಿವಾಹ ಮತ್ತು 
ಪುರುಷ ಒಡೆತನದ ನೆಲೆಗಳನ್ನು ನಿರಾಕರಿಸುತಾಳೆ. 


ಪುರುಷಪ್ರಧಾನ ಸಮಾಜದಲ್ಲಿ ಮದುವೆಯಲ್ಲಿ ತನ್ನ ಸಂಗಾತಿಯನ್ನು ಆಯ್ಕೆ 
ಮಾಡುವ ಹಕ್ಕು. ಗಂಡಿಗೆ ಮಾತ್ರ ನೀಡಲಟಿದೆ. ಹೆಣ್ಣು ಇಲ್ಲಿ ಕೇವಲ ಪ್ರದರ್ಶನ 
ದಾನ ತನ್ನನ್ನು ES 'ವ್ಯಕ್ತಿಯ ಉನಿಗಾಗಿ ತನ್ನ ಸರ್ವಸ್ಥವನ್ನು 
ಧಾರೆ ಎರೆದು ಕರುವ ಮೌಲ್ಯ ಗಳನು. ಪ್ರ ವ್ಯವಸ್ಥೆಯ ಸ್ತ್ರೀಯ ನಂದೆ 
ಒಡ್ಡುತವೆ. ಹೆಂಡತಿ ವ್ಯಕ್ತಿ ಎನ್ನುವ ನೆಲೆಗಿತ ಅಸಿಯಂತೆ, ಉತ್ತನ್ನಗೊಳಿಸುವ ಪ ಪದಾರ್ಥ 
ದಂತೆ, ಅನುಭೋಕಕ್ಕೆ ಈಡಾಗುವ ಅಧೀನತೆಯನ್ನು ಜೀವನ ಪರ್ಯಂತ ಪಾಲಿಸ 
ಬೇಕಾಗುತ್ತದೆ. ಆದರೆ ಈ ಚೌಕಟ್ಟುಗಳು ರೇಣುಕಾ ದೇವಿಯ ಕಥನದಲ್ಲಿ ಕುಸಿದು 
ಬೀಳುತದೆ. ಇಲ್ಲಿ ರೇಣುಕಾದೇವಿ ತನ್ನ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸ್ವಾತಂತ್ರ್ಯ 
ವನ್ನು ಉಳಿಸಿಕೊಂಡವಳು - ಮನೆಯವರು ದೇಶ ದೇಶಗಳಿಂದ ತರಿಸಿದ ವರರ ಭಾವ 
ಚಿತ್ರ ಗಳನ್ನು ಸರಾಸಗಟಾಗಿ ತಿರಸ್ಕರಿಸಿ "ಮುರಿಯುವಂತ ಮೂಗುತಿಯ ನಾನು ಇಡಲಾರೆ, 
ಜಾಯ! ಗಂಡನ್ನ ನಾ ಆಗ್‌ (ಪು. 243) ಎಂದು ಕುಟುಂಬದ ಚೌಕಟ್ಟು 
ಮುರಿದು ಗಂಡನ ಅನ್ವೇಷಣೆಗೆ ತಾನೇ ಹೋಗುತಾಳೆ. 


ಕೊರವಂಜಿಯ ಸಲಹೆಯಂತೆ ಗೋಕರ್ಣ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದ ವೈದಿಕ 

ಯಷಿ ಜಮದಗ್ನಿಯನ್ನು ವರನನ್ನಾಗಿ ಆರಿಸುತಾಳೆ. ಆಗ ಜಮದಗ್ನಿ ಎವಾಹಕ್ಕೆ ಸಮೃತಿಸಲು 

ಕೆಲವು ಷರತ್ತುಗಳನ್ನು ವಿಧಿಸುತಾನೆ. ಆ ಷರತ್ತುಗಳು ವೈದಿಕ ಪ ಪುರಾಣಗಳಲ್ಲಿ 

ರೇಣುಕಾದೇವಿಗೆ ವಿಧಿಸಿದ್ದ ಷರತ್ತುಗಳೇ ಆಗಿವೆ ಎನ್ನುವುದು ಅಭ್ಯಾಸಯೋಗ್ಯ ಪಃ 

ಶರತ್ತುಗಳು ಹೆಣ್ಣನ್ನು ಗಂಡನ ಗುಲಾಮಳಾಗಿರಬೇಕು ಎನ್ನುವ ಆಶಯಗಳನ್ನು 
ಪರೋಕ್ಷವಾಗಿ ನಿರ್ದೇಶಿಸುವಂತೆ ತೋರುತವೆ. 


ನಾನು ಏಳೀದಂಗೆ ನೀನು ಕೇಳಬೇಕು. 
ಅಣೆಯಲ್ಲಿ ಈಭೂತಿ ನೀ ಧರಿಸಬೇಕು 
ಮೈಯ್ಯಾಕೆ ಕಾಪು ನೀ ತೊಡಬೇಕು 
ಕೊರಳಲ್ಲಿ ರುದ್ರಾಕ್ಷಿ ಸರವಿರಬೇಕೆಂದ ॥ 
ಅಂತಾ ಇಂತಾ ಮಾತು ನಾ ಕೇಳುವಾನಲ್ಲ 
ವಳಿಯಾ ನೀರಿಗೆ ನೀನೋಗಬೇಕು 
ಮಳುಲಾ ಕೊಡದಿಂದ ನೀರ ತರಬೇಕು 
ತರುವಾಗ ಸರುಪಾನ ಸಿಂಬಿ ಇರಬೇಕು ॥ 


46 ಸಾಧನೆ 

ಈ ಮಾತುಗಳು ಹೆಂಡತಿ ಅಳವಡಿಸಿಕೊಳ್ಳಬೇಕಾದ ವಿನಯ, ವೇಷ ಹಾಗೂ 
ಪಾತಿವ್ರತ್ಯ ನಿಯಮಗಳನ್ನು ಕುರಿತವೇ ಆಗಿವೆ. ಇಲ್ಲಿ ಪ್ರತಿಯೊಂದು ಸಾಲಿನಲ್ಲಿಯೂ ' 
ಹೆಣ್ಣು ಗಂಡಿಗೆ ಅಧೀನಳಾಗಿರಬೇಕಾದ ಒತ್ತಾಯವನ್ನು ವಿವರಿಸಲಾಗಿದೆ. ಸ್ತೀಗೆ 
ಮದುವೆಯ ಮುಖ್ಯ ಉದ್ದೇಶ ತಾಯನದ ಅನುಭವ. ರೇಣುಕಾದೇವಿ ಈ ಭಾಗ್ಯವನ್ನು 
ಜಮದಗ್ನಿಯಿಂದ ಪಡೆಹು ವಿಫಲಳಾದಾಗ, ಆ ವಿವಾಹವನ್ನೇ ಮುರಿದು ದೇವತೆ 
ಗಳನ್ನು ಪ್ರಸನ್ನಗೊಳಸಿಕೊಂಡು ಬಸಿರಾಗುವ ವಿವರಗಳು ಮಾತೃಪ ಪ್ರಧಾನ ಸಂಸ್ಕೃತಿಯ 
ತತ ಗಳನ್ನು ಆಧರಿಸಿ ಪ್ರಕಟಗೊಂಡವೇ ಆಗಿವೆ. 


ಎಲ್ಲಮ್ಮ ತನ್ನ ಬಸಿರ - ಬಯಕೆಗಳನ್ನು ಪೂರೈಸಿಕೊಳ್ಳಲು ಕೈಗೊಳ್ಳುವ ಯಾತ್ರೆಯಲ್ಲಿ 
ಪುರುಷರು ಅಕ್ರಮವಾಗಿ ಜಲ ಮತ್ತು ನೆಲಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಸ್ವಾಧೀನಪಡಿಸಿ 
ಕೊಂಡು ಸ್ತ್ರೀಯನ್ನು ಅವುಗಳಿಂದ "ದೂರ ಜಾಲ ಯತ್ನಿಸುತ್ತಾರೆ. a 
ಹೊಳೆಯ ನೀರಿನಲ್ಲಿ. ಎಲ್ಲಮ್ಮನ ಬಟ್ಟೆಗಳನ್ನು ಒಗೆಯಲು ನಿರಾಕರಿಸುವುದು ಹಾಗೂ 
ಪೊನ್ನಶೆಟ್ಟಿ ಸರ್ಪದ ಕಾವಲಿನಲ್ಲಿ ತೋಟದಲ್ಲಿ ಬೆಲೆ ತೆಗದು ಭೋಗ ಜೀವನ ನಡೆಸು 
ವುದನ್ನು, ಎಲ್ಲಮ್ಮ ಛಿದ್ರಿಸುತಾಳೆ. ಇಲ್ಲಿ ಮುಖ್ಯವಾದ ಕ್ರಿಯೆ ಪ್ರಕೃತಿ ದತ್ತವಾದ 
ನೆಲ ಜಲಗಳ ಒಡೆತನವನ್ನು ವೈಯಕ್ತಿಕ ಆಸ್ತಿಯಾಗಿಸಿಕೊಳ್ಳುವ, ವೈದಿಕ ಪರಂಪರೆಯ 
ಹಕ್ಕನ್ನು ಎಲ್ಲಮ್ಮ ತಿರಸ್ಕರಿಸುವ ನೆಲೆಯನ್ನು ಕಥೆ ಒಳಗೊಂಡಿದೆ. ಇದೇ ಕಥನವು 
ಪುರುಷ ಪ್ರಧಾನ ಮೌಲ್ಯಗಳು ಇಡೀ ಸಮಾಜವನ್ನೂ ಆವರಿಸಿಕೊಂಡು, ಬೇರೆ ಬೇರೆ 
ಸಂಸ್ಥೆಗಳ ಮೂಲಕ ಸ್ತ್ರೀಯನ್ನು ಅಧೀನತೆಗೆ ಒಳಪಡಿಸುವ ಪ್ರಕ್ರಿಯೆಗಳನ್ನು ಈ ಕಥನ 
ಪ್ರತಿಭಟಿಸಿದೆ. ಪುರುಷ ಪ್ರಧಾನ ವ್ಯವಸ್ಥೆಯ ಆಧಾರ ಸ್ಥಂಭಗಳಾದ ವಿವಾಹ, ಕುಟುಂಬ, 
ಪಾತಿವ್ರತ್ಯ, ಆಸ್ತಿಯ ಹಕ್ಕುಗಳ ನೆಲೆಗಳನ್ನು ಕಥನವು ತಿರಸ್ಕರಿಸುವ ವಿವರಗಳನ್ನು 
ಗಮನಿಸಬಹುದು. 


3. ಕ್ಷೇತ್ರದ ಅಧಿಕೃತತೆಯ ಪ್ರತಿಪಾದನೆ 


ಬೀಜ ಮತ್ತು ಕ್ಷೇತ್ರ ಕೃಷಿ ಸಂಬಂಧಿತ ಪದಗಳು. ಇವು ಲೈಂಗಿಕವಾದ ಅರ್ಥ 
ಗಳನ್ನು ಕೂಡ ಹೊರಡಿಸುವ ಸಂಕೇತಗಳಾಗಿವೆ. ಜನಪದ 20 ಯು ಸೃಷ್ಟಿ 
ಕ್ರಿಯೆಯಲ್ಲಿ ಕ್ಷೇತ್ರ ಪರವಾದ ನಿಲುವನ್ನು ತಾಳಿದ್ದರೆ, ಶಿಷ್ಟ ಪರಂಪರೆ ಬೀಜ ಪರೆ 
ವಾದ ನಿಲುವನ್ನು ತಾಳಿದೆ. ಪ; ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 
ನಾಲ್ಕನೇ ಅಧ್ಯಾಯದಲ್ಲಿ ವಿಸಾರವಾದ ಚರ್ಚೆಯನ್ನು ನಡೆಸಲಾಗಿದೆ. ಆದ್ದರಿಂದ ಇಲ್ಲಿ 
ಸಂಕ್ಷಿಪ್ತ ವಾಗಿ ಈ ಕಥನದಲ್ಲಿನ ಆಶಯವನ್ನು ಪ ಪ್ರತಿಪಾದಿಸಲು ಪ್ರಯತ್ನಿಸಲಾಗಿದೆ. 


ಸಮಾಜದಿಂದ ಬಂಜೆ ಎಂಬ ನಿಂದೆಗೆ ವಿನಾಕಾರಣ ಗುರಿಯಾದ ಎಲ್ಲಮ್ಮ 
ವಿವಾಹೇತರ ಸಂಬಂಧದಿಂದ ಬಸಿರಾಗಿ ಪರಶುರಾಮನ ತಾಯಿಯಾಗುತ್ತಾಳೆ. ಆದರೆ' 


ರೇಣುಕಾ ಎಲ್ಲಿವ್ದು 41 


ಆವೇಳೆಗಾಗಲೇ ಬೀಜ ಪ್ರಧಾನತೆಯನ್ನು ಒಪ್ಪಿಕೊಂಡ ಸಮಾಜದಲ್ಲಿ ಬೀಜದ 
ಗುರುತು ಅನಿವಾರ್ಯ ಎನ್ನುವುದು ಸಾಮಾಜೀಕರಣದ ಭಾಗವಾಗಿ ಪರಶುರಾಮನಿಗೆ 
ದತ್ತವಾಗಿರುತ್ತದೆ. ಪರಶುರಾಮ ತನ್ನ ತಂದೆಯ ಅನ್ವೇಷಣೆಯನ್ನು ತಾಯಿಯನ್ನು 
ಹಿಂಸಿಸುವ ಮೂಲಕ ಶೋಧಿಸುತಾನೆ. ಎಲ್ಲಮ್ಮನು ಮಗನಿಗೆ ಜಮದಗ್ನಿಯನ್ನು ತಂದೆ 
ಎಂದು ಹೇಳುವುದು ಸುಳ್ಳೆಂದು ಗೊತಿತು ಹಾಗಾಗಿ ಆತನ ಹೆಸರ ಹೇಳದೆ ಹೆರುವ 
ಹಕ್ಕು, ಮಗುವಿನ ಗುರುತು ತಾಯಿಯಿಂದಲೇ ಎಂದು ಏನೆಲ್ಲಾ ಪವಾಡಗಳಿಂದ ಸಾಧಿ 
ಸಲು ಪ್ರಯತ್ನಿಸುತಾಳೆ. ಆದರೆ ಪರಶುರಾಮ ಅವುಗಳನ್ನು ನಂಬುವುದಿಲ್ಲ ಕೊನೆಗೆ 
ತಾಯಿಯನ್ನು ಕೊಲ್ಲುವ ಮಟ್ಟಕ್ಕೂ ಮಗನು ಪುರುಷನಾಗಿ ಬೆಳೆದಾಗ ಅಸಹಾಯಕಳಾಗಿ 
ಗಂಡನಾದ ಜಮದಗ್ನಿಯ ಹೆಸರನ್ನು ಹೇಳುತಾಳೆ . ರೇಣುಕಾ ಕೊನೆಯಲ್ಲಿ ವಿವಾಹ 
ವಾದ, ಸಮಾಜ ಒಪ್ಪಿತ ಗಂಡನ ಹೆಸರು ಹೇಳುವುದು, ಪರಶುರಾಮ ಜಮದಗ್ನಿಯ 
ಬೀಜದಿಂದ ಗುರುತಿನ ಮೂಲಕ ತನ್ನನ್ನು ಗುರುತಿಸಿಕೊಂಡು ತಾಯಿವಂಶವನ್ನು ನಾಶ 
ಗೊಳಿಸಿದ್ದು ಈ ದೇಶದ ಚರಿತ್ರೆಯಲ್ಲಿ ಬೀಜವು - ಕ್ಷೇತ್ರವನ್ನು ಬಲತ್ಕಾರವಾಗಿ, ವಶ 
ಪಡಿಸಿಕೊಂಡ ಪ್ರಕ್ರಿಯೆಯನ್ನು ವಿವರಿಸುತ್ತವೆ. 

4. ಹೆಣ್ಣುಗಂಡಿನ ತಾರತಮ್ಯ - ವಚನ ಚಳವಳಿಯ ಒಂದು ಒಳನೋಟ 


ಈ ಕಥನವು ಕೇವಲ ಪಿತೃಪರಂಪರೆ ಮತ್ತು ಮಾತೃಪರಂಪರೆಯ ಸಂಘರ್ಷ 
ನೆಲೆಗಳನ್ನು ಮಾತ್ರ ದಾಖಲಿಸಿಕೊಂಡಿಲ್ಲ ಜನಪದರ ಪ್ರಜ್ಞೆಕಾಲ ದೇಶಗಳಿಗೆ ನಿರಂತರ 
ವಾಗಿ ಸ್ಪಂದಿಸುತ್ತದೆ ಎನ್ನುವುದಕ್ಕೆ ಶರಣ ಚಳುವಳಿಯನ್ನು ಕುರಿತಂತೆ ಕಥನದಲ್ಲಿ ನಿರೂಪ 
ಗೊಂಡಿರುವ ಜನಪದರ ಗ್ರಹಿಕೆ ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ 
ಬಸವಣ್ಣ ಆರಂಭಿಸಿದ ಸಾಮಾಜಿಕ ಚಳವಳಿಯ ಬಗ್ಗೆ ಅನೇಕ ಶಿಷ್ಟ ದಾಖಲೆಗಳು ನಮಗೆ 
ದೊರಕಿವೆ. ಜನಪದ ಪರಿಕರಗಳು ದಾಖಲಿಸಿಕೊಂಡಿರುವ ಶರಣ ಚಳುವಳಿಯ ಅನೇಕ 
ಸಂಗತಿಗಳನ್ನು ಇನ್ನೂ ಕ್ರೋಢೀಕರಿಸಿ ಅಧ್ಯಯನ ಮಾಡುವ ಕಡೆ ಈ ಕಥನವು ಆಧಾರ 
ಸಹಿತವಾಗಿ ಒತ್ತಾಯಿಸುತ್ತದೆ. ಎಲ್ಲಮ್ಮ ಕಥನದಲ್ಲಿ ಓರೆಗಲ್ಲು ಪಟ್ಟಣದ ಪ್ರಕರಣ ಶರಣ 
ಚಳುವಳಿಯ ಮುಖ್ಯವಾದ ಸಮಸ್ಯೆಯೊಂದರತ್ತ ನಮ್ಮ ಗಮನ ಸೆಳೆಯುತ್ತದೆ. 


ಶರಣ ಚಳುವಳಿಯು ನಂಬಿದ್ದ ಜಾತಿ, ಲಿಂಗ (5೮%) ತಾರತಮ್ಯವಿಲ್ಲದ ಸಮಾಜ 
ರಚನೆಯನ್ನು ಕುರಿತಂತೆ ಈ ಕಥನವು ಬಲವಾದ ಅನುಮಾನವೊಂದನ್ನು ಪ್ರಕಟಿಸುತ್ತದೆ. 
ಎಲ್ಲಮ್ಮ ತನ್ನ ಸಂಚಾರಣೆ ಕಾಲದಲ್ಲಿ ಓರೆಗಲ್ಲು ಪಟ್ಟಣಕ್ಕೆ ಬಂದು ಹಸಿದು ಊರಿನ 
ಶ್ರೀಮಂತ ಲಿಂಗವಂತನಾದ ಶೆಟ್ಟಿಯ ತೋಟಕ್ಕೆ ಬರುತ್ತಾಳೆ. ಬಂದು ಭಿಕ್ಷೆಯನ್ನು 
ಕೇಳುತ್ತಾಳೆ. ಆಗ ಪೊನ್ನ ಸೆಟ್ಟಿ ಮತ್ತು ಎಲ್ಲಮ್ಮನ ನಡುವೆ ನಡೆದ ಸಂವಾದವನ್ನು 
ಗಮನಿಸಿ. | 


48 ಸಾಧನೆ 


ಪೊನ್ನಸೆಟ್ಟಿ - ಆಹಾ ನೀನು ಯಾವ್‌ ಕುಲದ ಎಂಗ್ಲೋ ಏನೋ. 
ತ್ವಾಟದೊಳಿಕಿ ಬಂದು ಬಿಕ್ಸಾ ಕೇಳಿದಿಯೆ. ನಾವು ನೂರೊಂದು ಲಿಂಗವಂತ್ರು. ನಮ್ಮತ್ರ 
ಬರಬ್ಯಾ ಡ. ವರಿಕೋಗಿ ನಿಂತು ಮಾತಾಡು. 


ರೇಣುಕಾ - ಅಪ್ಪಾ ನನ್ನ ಮಗ ಪರಸುರಾಮ, ಬಿಕವಾದರು ಬ್ಯಾಡ. ಒಂದಿಡಿ 


ಅರಿವೇಸೊಪ್ಪ ಒಂದು ಉಳ್ಳಾ ಗಡ್ಡಿ ಒಂದು 4p, ಕೊಡ್ರಪ್ಪ ವ ನಿಮ್ಮ 


ಬೆಲ್ಫಿ ಬಂಗಾರ ಕೇಳವುವಲ್ಲ ವಟ್ಟಿಲಿರಂತ ಮಗನಿಗೆ ಮೂರೊಸ್ತು "ಬಿಕ್ಷಕೊಡಿರಪ್ಪ 


' 


ಪೊನ್ನಸೆಟ್ಟಿ - ಅಮ್ಮ ಅಜ್ಜಮ್ಮ ನಾವು ಗಂಡು ದೇವರೊಕ್ಣು ನಿನ್ನಂತ ಎಂಗಿರ್ಲೆಲ್ಲಾ 


ಬಿಕ್ಸ ಆಕುವವರಲ್ಲ ಮರ್ಯಾದಿಲಿಂದ ತ್ವಾಟ ಬಿಟ್ಟೊರುಡುವಳಾಗು. ಬೆಕ್ಕಿನ ಕೊಲ್ಲಿಗೆ 


ಬೆಳ್ಳಿಲಿಂಗ, ನಾಯಿಗೆ ನಾಕುಲಿಂಗ, ಎತ್ತಿನ ಕೊಂಬಿಗೆಂಟುಲಿಂಗ, ಕುಂಬಾರ ಗುಂಡಮ್ಲ 


ನಿಗೊಂಬತ್ತು ಲಿಂಗ, ವಡ್ರಪೆದ್ದಣ್ಣನಿಗತ್ತು ಲಿಂಗ, ಕುರುಬರ ಬೀರಣ್ಣನಿಗನ್ನೊಂದು ಲಿಂಗ. 
ಈತರ ನೋರೊಂದು ಲಿಂಗದವುರು ನಾವು. ನಿನ್ಗೆ ಬಿಕ್ಷೆ ನೀಡದುಂಟ. ನಡಿ ವರಿಕೆ 
(ಪು. 223) 


ಇಲ್ಲಿ ಲಿಂಗವಂತರು ಗಂಡುದೇವರ ಒಕ್ಕಲು ಎನ್ನುವ ಅಹಮ್ಮಿನಿಂದ ಎಲ್ಲಮ್ಮನನ್ನು 


ಹೆಂಗಸೆಂದು ನಿಷ್ಕಾರಣವಾಗಿ ನಿಂದಿಸುತಾರೆ. ಈ ಬಾಗವು ಧ್ವನಿಸುವ ಒಳನೋಟವು 


ಶರಣ ಚಳುವಳಿಯಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರು ಎನ್ನುವ ಆಶಯವನ್ನು 


ಛಿದ್ರಿಸುತ್ತದೆ. ಅಲ್ಲದೆ ಎತ್ತು ಎಮ್ಮೆ ಬೆಕ್ಕು ಹೀಗೆ ಜೀವ ಜಾಲದಲ್ಲಿನ ಪ್ರಾಣಿಗಳಿಗೂ 
ಹೆಣ್ಣು ಸಮನಲ್ಲ ಎಂಬ ಧೋರಣೆಯು ವೈದಿಕ ಪರಂಪರೆಯದೇ ಆಗಿದೆ. ಶರಣ 
ಚಳುವಳಿಯು ವೈದಿಕ, ಜೈನ, ಬೌದ್ಧ ಮುಂತಾದ ಧರ್ಮಗಳ ಕಾಠಿಣ್ಯದಿಂದ ತಾತ್ತಿಕವಾಗಿ 
ಚಡಿಸಕೊರಡಲೂ ಶರಣದಲ್ಲಿ ಅಂತರ್‌ಗತವಾಗಿದ್ದ ಸ್ತ್ರೀಪುರುಷ "ಬೇಧ ಕಲನೆ ನಷ್ಟ 
ಗೊಂಡಿರಲಿಲ್ಲ ಎನ್ನುವ ಸೂಕ ಕ್ಸವನ್ನು ಈ ಕಥನ 'ಕಟ್ಟತೊಡುತದೆ . ಲಿಂಗವಂತರ. 
ತೋಟದಲ್ಲಿ ಕಲ್ಲಾಗಿ ಬಿದ್ದಿದ್ದ ಬಸವಣ್ಣನ ವಿವರವು ಶರಣ ಚಳುವಳಿ ಹಿಡಿದ 
ದಾರಿಯನ್ನು ಸಂಕೇತಿಸುವಂತೆ. ಚಿತಿತವಾಗಿದೆ. (ಪು. 224) 


ರೇಣುಕಾ ಎಲ್ಲಮ್ಮ ಕಥನವನ್ನು ಒಂದು ಸಾಂಸ್ಕೃ ತಿಕ ಪಠ್ಯ ವಾಗಿ ಸ್ವೀಕರಿಸಿ 
ಅಧ್ಯಯನಕ್ಕೆ ತೊಡಗಿದರೆ ಇಂಥ ಅನೇಕ ಸಾಂಸ್ಕೃ ತಿಕ ಮಾವನ ಚರಿತ್ರೆ "ಮತ್ತು 


ಭಾರತೀಯ. ಸಮಾಜ ಜೀವನದ ಅನೇಕ ಪಲ್ಲಟಗಳನ್ನು ತೆಗೆದು ತೋರುತ ಸಾಧ್ಯತೆ 
ಯನ್ನು ನಿರಾಕರಿಸುವಂತಿಲ್ಲ 


ಜಾನಪದ ಪಠ್ಯ ಎಂಬುದು ಹೇಗೆ ಚಾರಿತ್ರಿಕವಾಗಿ ನಡೆದ ಮಹತ್ವದ 
ಘಟನೆಗಳನ್ನು ಕಥನ ಶಿಲದೊಳಗೆಯೇ ಕಟ್ಟಿಕೊಂಡಿರುತ್ತದೆ ಎಂಬುದನ್ನು ತೋರಿವೆ 
ಸಲುವಾಗಿ ಈ ಟಿಪ್ಪಣಿಯನ್ನು ಸಿದ್ಧಮಾಡಲಾಗಿದೆ. ಕನ್ನಡ: ಜಾನಪದ ಪರಿಕರಗಳನ್ನು 


ರೇಣುಕಾ ಎಲ್ಲಮ್ದ 49 


ಸಾಂಸ್ಕೃತಿಕ ಪಠ್ಯಗಳನ್ನಾಗಿ ಸ್ವೀಕರಿಸಿ ಅಧ್ಯಯನ ಮಾಡುವುದರಿಂದ ಕನ್ನಡದ ಸಾಂಸ್ಕೃತಿಕ 
ಚರಿತ್ರೆಯನ್ನು ರಚಿಸಲು ಅವಕಾಶವಾಗಬಹುದೆನ್ನುವ ಮಹತ್ವಾಕಾಂಕ್ಟೆಯು ಈ 
ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಮಾತ್ರ ಹೇಳಬಲ್ಲೆ 


ಎಲ್ಲಮ್ಮ ರೇಣುಕಾ ಕಥನಗಳನ್ನು ಈ ಟಿಪ್ಪಣಿಯ ಜೊತೆಗೆ ನೀಡಲಾಗಿದೆ. 
ಕಥನದ ಓದು ನಾನು ಗಮನಿಸಿರುವ ವಿವರಗಳಿಗಿಂತಲೂ ಅಪೂರ್ವ ನಿಧಿಗಳನ್ನು 
ಹುದುಗಿಸಿಕೊಂಡಿದೆ ಎಂದು ಭಾವಿಸುತ್ತೇನೆ. 


" ಹನೂರು ಕೃಷ್ಣಮೂರ್ತಿಯವರ 'ಕತ್ತಲ ದಾರಿ ಕೂಡ' ಜನಪದ ಸಂಗ್ರಹದಿಂದ ಈ 


ಕಥನವನ್ನು ಆಯ್ದುಕೊಳ್ಳಲಾಗಿದೆ 


ಶರಣರು ಮತ್ತು ಹರಿಹೆರ - ಮುಖಾಮುಖಿ 


- ಡಾ. ಎಸ್‌. ವಿದ್ಯಾಶಂಕರ 


ಕನ್ನಡ ಸಾಹಿತ್ಯ 12ನೇ ಶತಮಾನದಲ್ಲಿ ಹೊರಳು ದಾರಿಯಲ್ಲಿ ನಡೆದದ್ದು 
ಬಸವಾದಿ ಶಿವಶರಣರ ಸಮಾಜೋಧಾರ್ಮಿಕ ಚಳುವಳಿಯ ಕಾರಣದಿಂದಾಗಿ, ಈ 
ಚಳುವಳಿಯ ಅಭಿವ್ಯಕ್ತಿ ಕಂಡುಕೊಂಡುದು ಸಾಹಿತ್ಯಮುಖೇನ. ಹಳೆಗನ್ನಡ ಕವಿಗಳು 
10 ರಿಂದ 12ನೇ ಶತಮಾನದ ಕಾಲಘಟ್ಟದಲ್ಲಿ ಸೃಜಿಸಿದ ಸಾಹಿತ್ಯವು ಸಮಾಜಮುಖಿ 
ಯಾಗದೆ ಆಸ್ಚಾನಮುಖಿಯಾದುದರಿಂದ ಸಾಮಾನ್ಯನ ಬದುಕಿನ ಉತ್ತಮೀಕರಣಕ್ಕೆ ಅಲ್ಲಿ 
ಅವಕಾಶವಾಗಲಿಲ್ಲ ಇದಕ್ಕೆ ಕಾರಣಗಳು ಹಲವು : 


1... ಜನಬಳಕೆಯ ಭಾಷೆ ಸಾಹಿತ್ಯದಲ್ಲಿ ಪ್ರಯೋಗಗೊಳ್ಳದೆ, ಕೇವಲ ಪಂಡಿತರಿಗಷ್ಟೆ 
ಸೀಮಿತವಾದ ಹಳಗನ್ನಡದ ಬಳಕೆಯಾದುದು. 


2. ಸಾಹಿತ್ಯದ ವಸ್ತು ಲೌಕಿಕ - ಆಗಮಿಕ ಎಂದು ವಿಂಗಡಣೆಗೊಂಡು ಅವುಗಳು 
ತಮ್ಮ ಏಕತಾನತೆಗೆ ಯುಕ್ತವಾಗದಿದ್ದುದು. 
3. ಅಭಿವ್ಯಕ್ತಿ ಮಾಧ್ಯಮಕ್ಕೆ ದೇಸೀ ಛಂದಸ್ಸನ್ನು ಬಳಸದೆ ಸಂಸ್ಕೃತ ಛಂದಸ್ಸಿಗೆ 
ಮೊರೆಹೊಕ್ಕುದು. 


4. ಸಾಹಿತ್ಯದ ಭಾಷೆ ಹಳಗನ್ನಡವಾದುದರಿಂದ ಅದರದೇ ಆದ ನಿರ್ದಿಷ್ಟ 
ವ್ಯಾಕರಣದ ಕಟ್ಟುಪಾಡುಗಳಲ್ಲಿ ನಿರ್ದೇಶಿತವಾದುದು. 


5. ಹಳೆಗನ್ನಡದ ಲೌಕಿಕ - ಆಗಮಿಕ ಕೃತಿಗಳು ಕಾವ್ನ - ಪುರಾಣಗಳಾಗಿ ಅಭಿವ್ಯಕ್ತಿ 
ಶೆ ೨ 
ಕಂಡುಕೊಳ್ಳುವಾಗ ಸಂಸ್ಕೃತದ ಲಾಕ್ಷಣಿಕ ಚೌಕಟ್ಟಿಗೆ ಬದ್ಧವಾದುದು. 


6. ಅಷ್ಟುದಶ ವರ್ಣನೆಗಳು ಕೃತಿಯ ಅವಿಭಾಜ್ಯ ಭಾಗವಾದುದು. 


1. ನವರಸಗಳು, ಶಬ್ದಾಲಂಕಾರ ಹಾಗೂ ಅರ್ಥಾಲಂಕಾರಗಳು ಕಾವ್ಯ - ಪುರಾಣ 
ಗಳಲ್ಲಿ ಪ್ರಾಧಾನ್ಯವಹಿಸಿದುದು. 
8. ಶಾಸ್ತ್ರಸಾಹಿತ್ಯವು - ವ್ಯಾಕರಣ, ಛಂದಸ್ಸು ಅಲಂಕಾರ, ಗಣಿತ, ಗಜಶಾಸ್ತ್ರ ಹಯ 
. ಶಾಸ್ತ್ರ ಸೂಪಶಾಸ್ತ್ರ , ವೈದ್ಯಶಾಸ್ತ್ರ ಇತ್ಯಾದಿ ಎಲ್ಲರಿಗೂ ಬೇಕಾದ ಜ್ಞಾನ 
ಶಾಖೆಗಳಾಗದೆ ಕೆಲವರಿಗೆ ಮಾತ್ರ ಸೀಮಿತವಾದುದು. 


ಶರಣರು ಮತ್ತು ಹರಿಹರ - ಮುಖಾಮುಖಿ ೨1 


ಹಳಗನ್ನಡದ ಲೌಕಿಕ ಕೃತಿಗಳು ಅರಸ ನೊಬ್ಬನ ಶಕ್ತಿ- ಸಾಮಥ್ಯ ೯ಗಳನ್ನು ವೈಭವೀ 
ಕರಿಸಲು ರಾಮಾಯಣ - ಡಮ ॥ ಸಾಯೋ! ಸಜ 
ಪ್ರಯತ್ನಿಸಿದವು. ಆಗಮಿಕ ಕೃತಿಗಳು ಜೈನ ಧಾರ್ಮಿಕ ಪ ರಿಸರದಲ್ಲಷ್ಟೇ ವ್ಯವಹರಿಸಿದವು. 
ಹೀಗಾಗಿ 10-12ನೇ ಶತಮಾನದವರೆಗಿನ ಗು ಜನಸಾಮಾನ್ಯನ ಬದುಕಿಗೆ 
ವಿಮುಖವಾಗಿ ಒಂದು ದ್ವೀಪವಾಗಿಯೇ ಜತ ಕವಿಗಳು ಸ ಸಂಸ್ಕೃತ - ಪ್ರಾಕೃತ 
ಗಳ ಸಾಹಿತ್ಯ ದಿಂದ ಪ ್ರಭಾವಿತರಾಗಿ ಕನ್ನಡದಲ್ಲಿ - ಅದರಲ್ಲೂ ಪಂಡಿತರಿಗಷ್ಟೆ 
ಮೀಸಲಾದ ಹಳೆಗನ್ನಡದಲ್ಲಿ ತಮ್ಮ ಅಭಿವ್ಯಕ್ತಿ ಸಾಧ್ಯ: ತೆಯನ್ನು ದುಡಿಸಿಕೊಳ್ಳ ಹೊರಟ 
ದ್ದರಿಂದ ಅಲ್ಲಿ ಜನಸಾಮಾನ್ಯ ಹಾಗ id ದೈನಂದಿನ ಬದುಕು ಮರೆಯಿತು 
ಪಂಪನಂತಹ 'ಸಮರ್ಥಕವಿ ತನ್ನ ಕಾಲದ ಮೌ ಗಳನ್ನು ತನ್ನ ಕೃತಿಗಳಲ್ಲಿ ದಾಖಲಿಸಿ 
ಹೊರಟರೂ ಭಾಷೆ ತನ್ನ ಅಭಿವ್ಯಕ್ತಿ ಸಾಧ್ಯತೆಯನ್ನು ಪ್ರಕಟಪಡಿಸುವಾಗ ಪಂಡಿತ - 
ಪಾಮರರ ನಷುವಿನ ಗೋಡೆಯನ್ನು ಒಡೆದು ಹೋಗಲಾಗಲಿಲ್ಲ ಹೀಗಾಗಿ ಈ ಕಾಲ 
ಮಾನದ ಕವಿಗಳು ದಂತಗೋಪುರದಲ್ಲಿ ಕುಳಿತು ಸ್ವಂತಕ್ಕಾಗಿ ಇಲ್ಲವೇ ಬೇರಾರನ್ನೊ 
ತೃಪಿಪಡಿಸಲಿಕ್ಕಾಗಿ ಕೃತಿರಚನೆ ಮಾಡಿದರು. 


ಕನ್ನಡ ಸಾಹಿತ್ಯ ಚಂಪೂಪ್ರಕಾರದ ಏಕತಾನತೆಯಿಂದ ಬಿಡುಗಡೆಗೊಳ್ಳಲು 
ಕಾತರಿಸುತಿದ್ದ ಘಟ್ಟದಲ್ಲಿ ಕೊಂಡಗುಳಿ ಕೇಶಿರಾಜ (ಕ್ರಿ. ಶ. 1107) ಮೊದಲ ವೀರ 
ಶೈವ ಕವಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ತಿರುವು ತಂದುಕೊಟ್ಟಿರುವನು. 
ಅವನ ಮಂತ್ರಮಹತ್ವದ ಕಂಡ ಲಿಂಗಸ್ತೋತ್ರದ ಕಂದ, ಶೀಲಮಹತ್ವದ ಕಂದ, 
ನವರತ್ತಮಾಲಾ, ಅಳಲಾಷ್ಟಕಗಳು ಚಂಪೂ ಸಾಹಿತ್ಯ ಪರಂಪರೆಯಿಂದ ಸಂಪೂರ್ಣಿವಗ 
ಸಿಡಿದು. ನಿಂತ ಕೃತಿಗಳಾಗಿವೆ. ಅಂತರಂಗದ ಭಕ್ತಿ 'ನಿವೇದನೆಗೆ ಕಂದಪದ್ಯ ಗಳನ್ನು ಆತ 
ಮನೋಜ್ಞವಾಗಿ ಬಳಸಿಕೊಂಡಿರುವನು. ಶೀಲಮಹತ್ವದ ಕಂದದಲ್ಲಿ ಪಾಲ್ಕು ರಿಕೆ 
ಸೋಮನಾಧನಿಗೆ ಪೂರ್ವದಲ್ಲಿ ಬಸ ಸವಣ್ಣನಿಗಿಂತ ಹಂದಿದ್ದ ಶೈವದಲ್ಲಿ ಪ್ರ ಪ್ರಚಲಿತವಿದ್ದ 
ಅರವತ್ತು ನಾಲ್ಕು ಶೀಲಗಳನ್ನು ಪ್ರಸಾಪಿಸಿರುವನು. ನವರತ್ತಮಾಲಾ, ಅಷ್ಟಕಗಳೆನ್ನುವ 
ಸಾಹಿತ್ಯ ಪ್ರಕಾರಗಳನ್ನು ಪ್ರಚಾರಕ್ಕೆ ತಂದಿರುವನು. ಶಾಂತಲಿಂಗ ದೇಶಿಕನು (1672) 
ಕೊಂಡಗುಳಿ ಕೇಶಿರಾಜನು ನಿತ್ಯವೂ ಶಿವಪೂಜೆ ಮಾಡುವಾಗ ಕಂದ, ವೃತ್ತ ಗ್ರಂಥ, 
ತ್ರಿವಿಧಿ, ರಗಳೆ, ವಚನ, ಪದ, ಪದ್ಯ, ಗದ್ಯ, ದಂಡಕ, ಅಷ್ಟಕಗಳನ್ನು ಹೇಳುತ್ತಿದ್ದನೆಂದು 
ಹೇಳುವನು. ಇದು ನಿಜವಾದರೆ, ಮೊದಲ ವಚನಕಾರ ಇವನಾಗುತ್ತಾನೆ ; ಬಸವ 
ಪೂರ್ವದಲ್ಲಿ ವೈವಿಧ್ಯಮಯವಾದ ಸಾಹಿತ್ಯ ಪ್ರಕಾರಗಳು ಹಾಗೂ ಹೊಸ ಬಗೆಯ ವೀರ 
ಶೈವ ಸಾಹಿತ್ಯ ಸೃಷ್ಟಿ ನಡೆದಿತ್ತೆಂದು ಊಹಿಸಬಹುದಾಗಿದೆ. ಇವನ ಕಂದಗಳು ಕವಿಯ 
ಭಾವೋತ್ಕಟತೆಗೆ ಹಾಗೂ ಉಜ್ವಲವಾದ ಭಕ್ತಿಗೆ ಸಹಜವಾಗಿ ಬಳಕೆಗೊಂಡಿವೆ. ಚೆಂಪೂ 
ಪ್ರಕಾರದಿಂದ ಸಾಹಿತ್ಯ ಹೊರಳುತ್ತಿರುವುದರ ಸೂಚನೆಯನ್ನು ಸ್ಪಷ್ಟವಾಗಿ ನಾವು ಗುರುತಿಸ 
ಬಹುದಾಗಿದೆ. ಕೊಂಡಗುಳಿ ಕೇಶಿರಾಜನ ಕಂದಪದ್ಯಗಳು ಮುಕಕಗಳಾದ ವಚನ 


52 ಸಾಧನೆ 


ಸಾಹಿತ್ಯದತ್ತ ಹೊರಳುತಿರುವುದನ್ನೂ ಹಳಗನ್ನಡ ಭಾಷ ನಡುಗನ್ನಡದತ್ತ ಹೊರಳು 
ತಿರುವುದನ್ನೂ ನಾವು ಕಾಣಬಹುದಾಗಿದೆ. ಬಸವಣ್ಣನ ಮೇಲೆ "ಕೊಂಡಗುಳಿ ಕೇಶಿ 
ರಾಜನ ಪ ಪ್ರಭಾವ ಗಾಢವಾಗಿರುವುದನ್ನು ಈಗಾಗಲೇ ಗುರುತಿಸಲಾಗಿದೆ.* 
ಅವರೀರ್ವರೂ ಸಮಾನ ಹೃದಯಿಗಳು. ಬಸವಣ್ಣನ ವಚನಗಳ ಅನೇಕ ಭಾವಗಳಿಗೆ 
ಕೇಶಿರಾಜನ ಸ್ಫೂರ್ತಿಯಿದೆ. ಕೇಶಿರಾಜನ "ಶೀಲಮಹತ್ವದ ಕಂದ'ದಲ್ಲಿ 12ನೇ ಶತ 
ಮಾನದ ಬಸವಾದಿ ಶಿವಶರಣರು ಟಂಕಿಸಿದ ಅನೇಕ ಫಾರಿಕ್‌ ಪದಗಳನ್ನು ಉದಾ 
ಹರಣೆಗೆ ಕಾಯಕ, ಜಂಗಮ, ಮಹೇಶ, ಭಕ್ತ ಭವಿ, ಶಿವನ ತ್ರಿವಿಧರೂಪಗಳಾದ ಗುರು 
ಲಿಂಗ - ಜಂಗಮ, ಷಡ್ವಿಧಶೀಲ, ಷಡ್ವಿದ , ವ್ರತ ಇತ್ಯಾದಿ ಪ್ರಸಾಪಿಸಿರುವನು. 
ಬಸವಾದಿ ಶರಣರು ನಡೆಸಿದ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ರಾಂತಿಯ ಪೂರ್ವ ಚಿ 
ಹ್ನೆಗಳನ್ನು ಕೊಂಡಗುಳಿ ಕೇಶಿರಾಜನ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದೆ. 


ಸದ್ಯಕ್ಕೆ ಆದ್ಯ ವಚನಕಾರರ ಜೇಡರ ದಾಸಿಮಯ್ಯ. ಡಾ. ಎಂ. ಚಿದಾನಂದ 
ವರು "ಚೆಂಪುವಿನಿಂದ ವಚನಕ್ಕೆ ಕನ್ನಡ ಸಾಹಿತ್ಯವು ಸಂಕ್ರಮಣಗೊಂಡು 
ದನ್ನು ವಿವೇಚಿಸುತ್ತಾ ““ ಯಾವುದೇ Ep ಪ್ರಕಾರ ಧಿಡೀರನೆ ಕಾಣಿಸಿಕೊಳ್ಳುವುದಿಲ್ಲ 
- ಅದು ಹಿಂದಿನ ಪ್ರಕಾರ ಅಥವಾ ಪ್ರಕಾರಗಳ “ಮೇಲೆ ರೂಪುಗೊಂಡುದಾಗಿರುತದೆ. 
ಹಳೆಯ ಮತ್ತು ಹೊಸ ಪ್ರಕಾರಗಳ ಸಂಧಿಕಾಲದ ಸಾಹಿತ್ಯವನ್ನು ಎಚ್ಚರಿಕೆಯಿಂದ ಗಮ 
ನಿಸದಿದ್ದರೆ ಹಳೆಯದಕ್ಕೂ ಹೊಸದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬ ಭ್ರಮೆ 
ಬರಬಹುದು. ಸಾಮಾನ್ಯ ಓದುಗರಂತೂ ಹಾಗೆ ಭಾವಿಸುವುದೂ ಸಾಮಾಜಿಕ. ಆದರೆ, 
ಸೂಕ್ಷ್ಮವಾಗಿ ನೋಡಿದರೆ, ಒಂದು ಪ್ರಕಾರಕ್ಕೂ ಇನ್ನೊಂದು ಪ್ರಕಾರಕ್ಕೂ ಸಂಬಂಧ 
ಎದ್ದು ಒಂದು ಇನ್ನೊಂದಾಗಿ ಕ್ರಮೇಣ ಮಾರ್ಪಟ್ಟಿರುತ್ತದೆ ; ಈ ಸಂಧಿಕಾಲದ, ಸಂಕ್ರ 
ಮಣಾವಸ್ಥೆಯ ಸಾಹಿತ್ಯವು ಹಳೆಯ ಮತ್ತು ಹೊಸ ಪ್ರಕಾರಗಳನ್ನು ತಾರ್ಕಿಕವಾಗಿ 
ಕೂಡಿಸುವ ಕೊಂಡಿಯಾಗಿರುತ್ತದೆ. ಚಂಪೂ ವಚನಗಳ ಮಧ್ಯೆ ಇರುವ ಅಂತಹ 
ಕೊಂಡಿಯನ್ನು ಕೊಂಡಗುಳಿ ಕೇಶಿರಾಜನಲ್ಲಿ ನಾವು ಕಾಣಬಹುದು'' ಎಂದಿರುವರು 
(ಲಿಂಗಾಯತ ಅಧ್ಯಯನಗಳು, ಪು. 554 - 555) ಕೊಂಡಗುಳಿ ಕೇಶಿರಾಜನ ನಂತರ 
ಬರುವ ಜೇಡರ ದಾಸಿಮಯ್ಯನ ವಚನಗಳನ್ನು ಗಮನಿಸಿದಾಗ ಅವನ ಕಾಲಕ್ಕಾ ಗಲೇ 
ವಚನವು ಒಂದು ಸಾಹಿತ್ಯ ಪ್ರಕಾರವಾಗಿ ರೂಪು ಗೊಳ್ಳುತ್ತಿದ್ದಂತೆ ಹಾಗೂ ಬಸವಾ 
ಶಿವಶರಣರು ನಡೆಸಿದ ಜೋಧಾ ಆಂದೋಲ ಪೂರ್ವ ಚಿಹ್ನೆಗಳು 
ಬೀಜಾರೋಪಣ ಪಡೆದಂತೆ ಕಂಡುಬರುತದೆ. 


ಬಸವಪೂರ್ವದ ವಚನಕಾರರಾಗಿ ಜೇಡರದಾಸಿಮಯ್ಯ, ಶಂಕರದಾಸಿಮಯ್ಯ, 


* ನನ್ನ "ವಚನಾನುಶೀಲನ (1989) ಕೃತಿಯ "ಬಸವಪೂರ್ವಯುಗದ ವೀರಶ್ಚವ ದ 
ಅಧ್ಯಯನಕ್ಕೂಂದು ಆಕರ (ಪು. 4? - 74) ಎಂಬ ಲೇಖನ ನೋಡಿ. 


ಶರಣರು ಮತ್ತು ಹರಿಹರ - ಮುಖಾಮುಖಿ 53 


ಡೋಹರ ಕಕ್ಕಯ್ಯ, ಮಾದರಾ ಚನ್ನಯ್ಯ, ಕೆಂಬಾವಿ ಭೋಗಣ್ಣ ತೆಲುಗು 
ಜೋರ್ಮಣ್ಣ ನಿಜಗುಣದೇವ , ಚಂದಿಮರಸ ಹಾಗೂ ಸಕಲೇಶ ಮಾದರಸರು 
ಕಂಡುಬಂದರೂ , ಜೇಡರ ದಾಸಿಮಯ್ಯ, ಚಂದಿಮರಸ, ಸಕಲೇಶ ಮಾದರಸರು ಮಾತ್ರ 
ಉಳಿದವರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಚನಗಳನ್ನು ಬರೆದಿರುವರು. ಇವರು ಬಸವ 
ಪೂರ್ವದ ಗಮನಾರ್ಹ ವಚನಕಾರರು. ಉಳಿದವರು ಬೆರಳೆಣಿಕೆಯ ವಚನಗಳನ್ನು 
ಬರೆದಿದ್ದು ವಯೋಮಾನದ ದೃಷ್ಟಿಯಿಂದ ಬಸವಣ್ಣ , ಪ್ರಭುದೇವರಿಗಿಂತ ಹಿರಿಯರು. 
ಆದರೆ ಇವರು ಬಸವಣ್ಣ ಹಾಗೂ ಪ್ರಭುದೇವರ ದಟ್ಟವಾದ ಪ್ರಭಾವಕ್ಕೆ ಒಳಗಾಗಿ 
ಅವರನ್ನು ತಮ್ಮ ವಚನಗಳಲ್ಲಿ ಸುತಿಸಿರುವರು. ಬಹುಶಃ ಇವರು ಅವರ ವಚನಗಳಿಂದ 
ಪ್ರೇರಣೆ ಪಡೆದು ವಚನಗಳನ್ನು ರಚಿಸಿರಬಹುದು. 


ವಚನಗಳು ದೇಸೀ ರಚನೆಗಳು. ಅವುಗಳ ಮೂಲವನ್ನು ಸಂಸ್ಕೃತ, ತಮಿಳಿನಲ್ಲಿ 
ಹುಡುಕುವುದಕ್ಕಿಂತ ಕನ್ನಡದ ನೆಲದಲ್ಲಿಯೇ ಹುಡುಕುವುದು ಒಳ್ಳೆಯದು. ವಚನಗಳು 
ಬಹುವಾಗಿ ಶರಣರು ನಡೆಸುತ್ತಿದ್ದ ಅನುಭಾವ ಗೋಷ್ಠಿಯಲ್ಲಿ ಹುಟ್ಟಿಕೊಂಡಿರಬಹುದು. 
ಈ ಬಗೆಯ ಗೋಷ್ಠಿಗಳು ಬಸವಣ್ಣನ ಮಹಾಮನೆಯಲ್ಲಿ ನಡೆದಿರಬಹುದು, ಅನುಭವ 
ಮಂಟಪದಲ್ಲಿ ಆಗಿರಬಹುದು, ಗೊಗ್ಗಯ್ಯನು ಉಳುಮೆ ಮಾಡುತಿದ್ದ ತೋಟದಲ್ಲಾಗಿರ 
ಬಹುದು, ಲಕ್ಕುಂಡಿಯ ಹಾದಿಬದಿಯಲ್ಲಿ ಮುಕ್ತಾಯಕ್ಕ ಅಜಗಣ್ಣನ ಶವವನ್ನು ಮುಂದಿ 
ಟ್ಟುಕೊಂಡು ಗೋಳಿಡುತಿದ್ದ ಎಡೆಯಲ್ಲಿ ಆಗಿರಬಹುದು, ಶ್ರೀಶೈಲದ ದಟ್ಟವಾದ 
ಕಾಡಿನಲ್ಲಿ ಪ್ರಭು ಗೋರಕ್ಷನ ಜೊತೆ ಸಂಭಾಷಿಸುವಾಗ ಆಗಿರಬಹುದು. ಜೇಡರ 
ದಾಸಿಮಯ್ಯ ಬಳಸುವ "ಸೂಳ್ನುಡಿ' "ಅನುಭಾವ' “ನುಡಿಗಡಣ' ಎಂಬ ಪದಗಳು 
ಪರ್ಯಾಯವಾಗಿ, ವಚನ ರಚನೆಯನ್ನು ಸೂಚಿಸುತ್ತಿರುವಂತಿದೆ. ಶಿವಗಣ ಪ್ರಸಾದಿ 
ಮಹಾದೇವಯ್ಯನ ಶೂನ್ಯ ಸಂಪಾದನೆಯಲ್ಲಿ ಪ್ರಸಂಗದ ಉಲ್ಲೇಖ ಬಂದಿದೆ. 
ಪ್ರಸಂಗವು ಅನುಭಾವಿಗಳು ಮನೆಯ ಮುಂದಿನ ಪಡಸಾಲೆಯಲ್ಲಿಯೊ, ಅಂಗಳ 
ದಲ್ಲಿಯೊ, ದೇವಸ್ಥಾನ ಅಥವಾ ಮಠ - ಮಂದಿರದಲ್ಲೋ ನಡೆಸುತ್ತಿದ್ದ ಅನುಭಾವಿಕ 
ಚರ್ಚೆ, ಶೂನ್ಯ ಸಂಪಾದನೆಯಂತಹ ವಿಶಿಷ್ಟ ಸಂಕಲನ ಗ್ರಂಥವಾಗಲೀ, ಗುಬ್ಬಿಯ 
ಮಲ್ಲಣ್ಣನ (ಸು. 1530) ವೀರಶೈವಾಮೃತ ಮಹಾಪುರಾಣವಾಗಲಿ ಹೀಗೆ "ಪ್ರಸಂಗ' 
ರೂಪದಲ್ಲಿ ಸೃಷ್ಟಿಯಾದುದನ್ನು ಲಕ್ಷಿಸಬಹುದು. ಉದಾಹರಣೆಗೆ ಮೊದಲನೆ ಶೂನ್ಯ 
ಸಂಪಾದನೆಯಲ್ಲಿ (ಸು. 1430) ಬರುವ "ಇಲ್ಲಿ ವಚನ ಕ್ರಮ ಸೇರವೆ ತಪ್ಪುಳೊಡೆ ನಿಮ್ಮ 
ಪರಮಜ್ಞಾನದಿಂ ತಿದ್ದಿ ಈ ವಚನಾನುಭವ ಪ್ರಸಂಗಮಂ ಮಾಡಿ ಸುಖಿಸುವುದು' ಎಂಬ 
ಉಲ್ಲೇಖವನ್ನು ಗಮನಿಸಬಹುದು. ಹಾಗೆಯೆ ಶಿವಗಂಗೆಯ ಜ್ಯೋತಿಯಮ್ಮನ ಮನೆ 
ಯಲ್ಲಿ ಹಲಗೆಮಾರ್ಯನು (ಎರಡನೆಯ ಶೂನ್ಯ ಸಂಪಾದನೆಕಾರ) ನಡೆಸಿದ 
"ಪ್ರಸಂಗವನ್ನು' ಆಧರಿಸಿ ಎರಡನೆಯ ಶೂನ್ಯ ಸಂಪಾದನೆ ಹಾಗೂ ವೀರಶೈವಾಮೃತ 
ಮಹಾಪುರಾಣ ಹುಟ್ಟಿಕೊಂಡಿರುವುದನ್ನು ಗಮನಿಸಬಹುದು. 


54 ಸಾಧನೆ 


ವಚನಗಳು ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಪದ್ಯ ಗದ್ಯಗಳ ಸಮ್ಮಿಶ್ರ ಗುಣ 
ವನ್ನು ತನ್ನಲ್ಲಿ ಅಳತ ಂಡಿರುವ ೩ ವಿಶಿಷ್ಟ ಸಾಹಿತ್ಯ ಪ್ರಕಾರ. ವಚನ 
ರಚನೆಯು ಆ ಕಾಲಮಾನದ ಸಾಹಿತ್ಯದ ಪರಿವರ್ತನೆಯ ಗ ಒಂದು 
ಸಾಂಕೇತಿಕ "ಶಬ್ದ ಸಂಪುಟ' ಸಾಹಿತಿಕ ಬದಲಾವಣೆ ಹಿಂದಿನ ಏಕತಾನತೆ 
(monotonus) ಯಿಂದ ಮುಕವಾಗುವುದಷ್ಟೇ ಆಗಿರದೆ ಸಾಹತ್ಯವು ಸಮಾಜ 
ಮುಖಿಯಾಗಬೇಕೆನ್ನುವ ಸಾಮಾಜಿಕ ಒತ್ತಡವೂ ಇದರೊಂದಿಗೆ ಕೈಜೋಡಿಸಿದೆ. ಅರ 
ಮನೆಯ ಪರಿಸರದಿಂದ ಶ್ರೀಸಾಮಾನ್ಯರ ಗುಡಿಸಲಿಗೂ ಸಾಹಿತ್ಯ ತನ್ನ ವಿರಾಡ್ರೂಪವನ್ನು 
ವಿಸ್ತರಿಸಬೇಕು ; ಸಾಮಾಜಿಕ ಬದಲಾವಣೆಗೆ ಸಾಹಿತ್ಯ ಅಭಿವ್ಯಕ್ತಿ ಮಧ್ಯಮವಾಗಬೇಕು; 
ಶ್ರೀಸಾಮಾನ್ಯನೂ ತನ್ನ ಮನದಾಳದ ವಿಚಾರವನ್ನು ಪ್ರಕಟಪಡಿಸಲು ಸಾಹಿತ್ಯವು 
ಪ್ರಭಾವಶಾಲಿ ವೇದಿಕೆಯಾಗಬೇಕು - ಇವು ಸಾಹಿತಿಕ ಬದಲಾವಣೆಯ ಮುಖ್ಯ 
ಆಶಯಗಳು. ಬಸವಣ್ಣ 12ನೇ ಶತಮಾನದ ಸಮಾಜೋಧಾರ್ಮಿಕ ಚಳವಳಿಯ 
ನಾಯಕನಾದಂತೆ ಶಿವಶರಣರ ವಚನಗಳ ಸಾಮೂಹಿಕ ಸೃಷ್ಟಿಗೆ ಅವನು ಮಾದರಿ 
ಯಾದನು. ಅನುಭಾವ ಗೋಷ್ಠಿಗಳು ವಚನ ರಚನೆಯ ಸಾಮೂಹಿಕ ಕ್ರಿಯೆಗೆ ಒಂದು 
ರೀತಿಯಲ್ಲಿ ಪ್ರಚೋದನೆ ನೀಡಿತೆಂದು ಹೇಳಿದರೂ ತಪ್ಪಾಗಲಾರದು. 


ಹನ್ನೆರಡನೆಯ ಶತಮಾನದ ಸಾಮಾಜಿಕ, ದಾರ್ಮಿಕ ಚಳವಳಿಗೆ ಶಕ್ತಿ ಸಂಚಯ 
ನವಾದುದು ಆಗಿನ ವಾತಾವರಣದಲ್ಲಿ ಗರಿಗೆದರಿದ ವಚನ ಸಾಹಿತ್ಯದ ಮೂಲಕ. ಈ 
ಚಳುವಳಿಯಿಂದ ಕನ್ನಡ ಸಾಹಿತ್ಯವೂ, ವಚನ ಸಾಹಿತ್ಯದಿಂದ ಚಳುವಳಿಯೂ ಪರಸ್ಪರ 
ಪೂರಕವಾಗಿ ಪ್ರೇರಣೆ ಪಡೆಯಿತೆಂದರೂ ತಪ್ಪಾಗಲಾರದು. ಈ ಚಳವಳಿಯಿಂದ 
1... ವರ್ಣ - ವರ್ಗಗಳ ನಡುವಿನ ಅಂತರ ಇಲ್ಲವಾಗಿ ಜನರ ನಡುವೆ ಸಮಾನತೆ 
ಮೂಡಲು ಸಾಧ್ಯ ವಾಯಿತು. 


2 ಗಂಡು ಹೆಣ್ಣಿನ ನಡುವೆ ಲಿಂಗಭೇದವೇ ಹೊರತು ಮತ್ತಾವ ವ್ಯತ್ಯಾಸವೂ ಇರ 
ಕೂಡದೆಂದು ಹೆಣ್ಣಿಗೆ ಪಂರಪರೆ ನಿರಾಕರಿಸಿದ ಜ್ಞಾನವನ್ನು ಸಚಿಯುವ ಹಕ್ಕು 
ಹಾಗೂ ಅಭಿವ್ಯಕ್ತಿ ಸ್ವಾತ ತಂತ್ರ ವನ್ನು ದೊರಕಿಸಿಕೊಡಲಾಯಿತು. 


3. ಆರ್ಥಿಕ ಸಮಾನತೆಗಾಗಿ ಕಾಯಕ - ದಾಸೋಹ ಪರಿಕಲ್ಪನೆಗಳನ್ನು ಜಾರಿಗೆ ತರ 
ಲಾಯಿತು. ಶು 


4. ವಿದ್ಯೆಯನ್ನು ಪಡೆಯಲು ಎಲ್ಲರಿಗೂ ಅವಕಾಶವಿದೆಯೆಂದೂ, ತಾವು ಪಡೆದ 
ಅರಿವನ್ನು ಮುಕ್ತವಾದ ವಾತಾವರಣದಲ್ಲಿ ಅಭಿವ್ಯಕ್ತಿ ಮಾಡುವ ಅಧಿಕಾರ 
ಬ್ರಾಹ್ಮಣನಿಂದ ಅಂತ್ಯ ಜನವರೆಗೂ ಇದೆಯೆಂದು ಘೋಷಿಸಲಾಯಿತು. 


5, ಸಮಾನತೆಗೆ ಅರ್ಥ ಬರುವುದು ಸಮಾನ ವೇದಿಕೆಯಲ್ಲಿ ನಡೆಸುವ ಮುಕ 


ಶರಣರು ಮತ್ತು ಹರಿಹರ - ಮುಖಾಮುಖಿ 55 


ಚರ್ಚೆಯಲ್ಲಿ ಎಂಬುದನ್ನು ಕಾರ್ಯರೂಪಕ್ಕೆ ತರಲು "ಅನುಭಾವ ಗೋಷ್ಟಿ 
ಯನ್ನು ನಡೆಸಲಾಯಿತು. ಇಲ್ಲಿ ಜಾತಿಯಿಂದ ವರ್ಗದಿಂದ ಯಾರೂ ಹಿರಿಯರಲ್ಲ 
ಯಾರೂ ಕಿರಿಯರಲ್ಲ ; ಎಲ್ಲರೂ ಸಮಾನರು. ಈ ಮುಕ್ತ ವಾತಾವರಣದಲ್ಲಿ 
ವ್ಯಕ್ತಿಗಳಲ್ಲಿನ ಲೋಪ - ದೋಷಗಳನ್ನು ಸಾಮಾಜಿಕ ಅರ್ಥವಿಹೀನ ಆಚಾರ 
- ಆಚರಣೆ, ನಂಬಿಕೆಗಳು - ಮೌಢ್ಯಗಳನ್ನು ಕುರಿತ ಚರ್ಚೆಗೆ ಅವಕಾಶವಾಯಿತು. 


6. ಮಾನವೀಯತೆ, ಅನುಕಂಪ, ಪರಸ್ಪರ ತಿಳುವಳಿಕೆ, ಸಾಂಘಿಕ ಜೀವನ, ಸಾರ್ಥಕ 
ಮೌಲ್ಯಗಳ ಅಳವಡಿಕೆ ಸಾಧ್ಯವಾಯಿತು. 


y & ವೀರಶೈವ ಧರ್ಮವು ತನ್ನ ತಾತ್ತ್ವಿಕ ನೆಲಗಟ್ಟನ್ನು ಅನುಭವ ಮಂಟಪದ ಮುಕ್ತ 
ವಾತಾವರಣದಲ್ಲಿ ನಿರ್ಣಯಿಸಿ ಅನುಷ್ಠುನಕ್ಕೆ ತರಲು ಸಾಧ್ಯವಾಯಿತು. 


ಹರಿಹರ ವಚನಕಾರರ ನಂತರ ಸು. 70-80 ವರ್ಷಗಳ ಅಂತರದಲ್ಲಿ ಬಂದ 
ಕನ್ನಡದ ಮಹತ್ವದ ಭಕಕವಿ ; ಕೊಂಡಗುಳಿ ಕೇಶಿರಾಜನ ನಂತರ ಬರುವ ವೀರಶೈವ 
ಕವಿಗಳಲ್ಲಿ ಎರಡನೆಯವಿ ಅವನು "ಗಿರಿಜಾ ಕಲ್ಯಾಣ' ಚಂಪೂ ಮಹಾಕಾವ್ಯವನ್ನು 
ಬರೆಯುವುದರ ಜೊತೆಗೆ ರಗಳೆ, ಅಷ್ಟಕ, ಶತಕಗಳಲ್ಲೂ ಕೃತಿರಚನೆ ಮಾಡಿರುವನು. 
ವಚನಕಾರರು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟರೆ, ಹರಿಹರ ಕನ್ನಡ 
ಸಾಹಿತ್ಯದ ದಿಕ್ಕು ದೆಸೆಯನ್ನೇ ಬದಲಿಸಿದನು. ವಚನ ಸಾಹಿತ್ಯದ ನೆರೆ ಬಂದು ತಗ್ಗಿದ 
ಕಾಲಘಟ್ಟದಲ್ಲಿ ಇವನು ಸಾಹಿತ್ಯ ರಚನೆಗೆ ತೊಡಗಿದರೂ ವಚನ ಸಾಹಿತ್ಯ ಸಾಮಾಜಿಕ, 
ಧಾರ್ಮಿಕ ಹಾಗೂ ಸಾಹಿತಿಕ ನೆಲೆಯಲ್ಲಿ ಬೀರಿದ ಮಹತರ ಪ್ರಭಾವವನ್ನು ಹಾಗೂ 
ಅದು ಮಾಡಿದ ಬದಲಾವಣೆಗಳನ್ನು ಪ್ರತ್ಯಕ್ಷವಾಗಿ ಕಂಡವನು. ಶಿವಶರಣರ ರಚಿಸಿದ 
ವಚನ ಸಾಹಿತ್ಯ ಗಾಳಿಯಲ್ಲಿ ವಾಗ್ರೂಪದಲ್ಲಿ ತೇಲಾಡುತ್ತಿದ್ದಾಗ, ಅಲ್ಲಲ್ಲಿ ಅವು ಲಿಖಿ 
ತರೂಪದಲ್ಲಿ ಮೈವೆತ್ತಿದ್ದಾಗ ಅವನ್ನು ಕೇಳಿದವನು, ಓದಿದವನು. ಅವನ ಮೇಲೆ ವಚನ 
ಸಾಹಿತ್ಯ ಗಾಢವಾದ ಪ್ರಭಾವ ಬೀರಿದೆ. ಅದಕ್ಕಿಂತ ಹೆಚ್ಚಾಗಿ, ಅಂದಿನ ಶರಣರ 
ಬದುಕು - ಮಣಿಹಗಳು, ವಿಚಾರಗಳು, ವೈಚಾರಿಕ ಮನೋಭಾವ, ಸಾಮಾಜಿಕ 
ಬದಲಾವಣೆಗಾಗಿ ತುಡಿಯುತ್ತಿದ್ದ ಪ್ರಾಮಾಣಿಕ ಹಂಬಲಗಳು ಹರಿಹರನನ್ನು ಆಕರ್ಷಿಸಿದೆ. 
ಬಸವಾದಿ ಶಿವಶರಣರು ಜಾತಿ ನಿರ್ಮೂಲನಕ್ಕೆ ಹೋರಾಡಿದುದು ಹರಿಹರನಿಗೆ 
ಮೆಚ್ಚುಗೆಯಾಗಿದೆ; ಅಂತ್ಯಜರ ಕ್ಷೇಮಚಿಂತನೆ, ಅವರಿಗೆ ಸಾಮಾಜಿಕ ನ್ಯಾಯ 
ದೊರಕುವಂತೆ ಮಾಡಿದುದು ಒಂದು ದೊಡ್ಡ ಆದರ್ಶವಾಗಿ ಅವನಿಗೆ ತೋರಿದೆ. 
ಹೀಗಾಗಿ ಅವನು ಅಂತ್ಯಜರ ಬಗೆಗೆ ಪ್ರಸ್ತಾಪ ಮಾಡುವಾಗ ಪಿರಿಯ ಮಾಹೇಶ್ವರರ್‌ 
ಎಂದು ಅತ್ಯಂತ ಗೌರವಪೂರ್ವಕವಾಗಿ ಸಂಬೋಧಿಸುವನು. “ಮಾದರ 
ಚೆನ್ನಯ್ಯಗಳು' ರಗಳೆಯಲ್ಲಿ ಕರಿಕಾಲಜೋಳನು ಚೆನ್ನಯ್ಯನನ್ನು ಕುರಿತು ದೇವದೇವ 
ನೊಲಿದನ ಕುಲವೆ ಸತ್ಕುಲಂ ಘನಮಹಿಮನೊಲಿದ ಜಾತಿಯೆ ಜಾತಿ ನಿರ್ಮಲಂ 


56 ಸಾಧನೆ 


ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೆ ಸರ್ವಜ್ಞ ನಿನ್ನ ಕೆರ್ಪಿಂಗೆನ್ನ ಶಿರ 
ಸರಿಯೆ'' ಎಂದು ಹೇಳುವನು. 


ಶಿವಶರಣರು ಹಾಗೂ ಅವರ ವಚನಗಳಿಂದ ಹರಿಹರ ಪ್ರಬಾವಿತನಾಗಿದ್ದರೂ 
ವಚನ ರಚನೆಯ ಮುಂದುವರಿಕೆಯ ಕೆಲಸ ಮಾಡಲಿಲ್ಲ ಅವನು ಭಕಕವಿ, ಅವನ 
ಓರುಂಜವ್ವನದ ಭಕ್ತಿಗೆ ವಚನ ಸೂಕ್ತ ಮಾಧ್ಯಮವಾಗಿ ಕಾಣಲಿಲ್ಲ ಭಕ್ತಿಯ ತುಂಬು 
ಪ್ರವಾಹಕ್ಕೆ "ರಗಳೆ' ಸಮರ್ಥ ಮಾಧ್ಯಮವಾಯಿತು ಶಿವನ ಭಕರ, ಕರ್ನಾಟಕದ 


ಶರಣರ, ತಮಿಳುನಾಡಿನ ನಾಯನ್ಸಾರರ, ತೆಲುಗು ನಾಡಿನ ಶಿವಭಕ್ತರ ಕಥನಗಳನ್ನು 


ನಿರೂಪಿಸಲು ಅವನಿಗೆ ರಗಳೆಯ ಹೊರತಾಗಿ ಬೇರೊಂದು ಸಾಹಿತ್ಯ ಪ್ರಕಾರ 
ಹೊಂದಿಕೆಯಾಗಲಿಲ್ವ ಅವನ "ಗಿರಿಜಾಕಲ್ಯಾಣ' ಮಹಾಕಾವ್ಯವಾಗಿದ್ದರೂ ಅವನ "ಶಿವ 
ಗಣ'ದ ರಗಳೆಗಳು ಅವನಿಗೆ ಕೀರ್ತಿ ತಂದ ಕೃತಿಗಳು. ಅವನು ಆ ಮೂಲಕ 
ಪರಂಪರೆಯ ನಿರ್ಮಾಪಕ. ಶಾಸನ / ಕಾವ್ಯಗಳಲ್ಲಿ ಕ್ವಚಿತಾಗಿ ಬಳಕೆಗೊಳ್ಳುತಿದ್ದ 
ರಗಳೆಗೆ ಅವನು ಜೀವವಿತವನು. ತ್ರಿಭುವನತಾತೆ "ರಗಳೆಯನ್ನು ಬಳಸಿದ್ದರೂ' 
ಹರಿಹರನಂತೆ ರಗಳೆಯನ್ನು ಕುಣಿಸಿಲ್ಲ ಮಣಿಸಿಲ್ಲ ಹೀಗಾಗಿ ರಗಳೆಗೆ ಇವನೇ "ಆದಿ 
ಇವನೇ ಅಂತ್ಯ. "ಗುಂಡಯ್ಯನ ರಗಳೆ ಯಲ್ಲಿ ತನ್ನ ವೃತ್ತಿ ಪರಿಭಾಷೆಯಲ್ಲಿಯೆ ತನ್ನ 
ಅನುಭಾವಿಕ "ಸಾಧನೆಯನ್ನು ಹೇಳುವ ಇವನು. 12ನೇ ಶತಮಾನದ ಶಿವಶರಣರನ್ನು 
ಈ ಹಿನ್ನೆಲೆಯಲ್ಲಿ ತಲೆಯು : 


ಆಧಾರವೆಯಾಧಾರಮದಾಗಿರೆ 
ವೇಧೆಯ ಚಕ್ರದ ಮೊಳೆ ತಾನಾಗಿರೆ 
ಮಿಗೆ ಘಟ್ಟಕ್ರಮೆ ಚಕ್ರಮದಾಗಿರೆ 
ಸೊಗಯಿದ ನಾಭಿಯೆ ನಾಭಿಯದಾಗಿರೆ 
ಕನಸಿನ ಕಾಯಂ ಮೃತ್ರಿಕೆಯಾಗಿರೆ 
ನೆನಹಂ ಚಟೆದಾರಂಗಳವಾಗಿರೆ 
ನಿಷ್ಠೆಯೆ ಪಿಡಿವುರುದಂಡಮದಾಗಿರೆ 
ಮುಟ್ಟಿ ತಿರುಗುವುದು ಜೀವನಮಾಗಿರೆ 
ಮಾಡುವ ಭಕ್ತಿ ಕಟಾಹಮದಾಗಲು 
ಕೂಡಿದ ಕರಣದೆ ಮರ್ದಿಸುತಾಗಲು 
ಮಿಗೆ ಶೋಷಣದಾ ತಪದಿಂದಾರಿಸಿ 
ಬಗೆ ಮಿಗಲುದರಾಗ್ದಿಗಳಿಂದಾಹಿಸಿ 
ಆನಂದಜಲಪ್ಲಾವನಮಾಗಿರೆ 

ನಾನಾ ಭಕ್ತಿ ಕಟಾಹಮದಾಗಿರೆ 
ಶಿವಕಾರುಣ್ಯಾಂಬುಗಳಿಂ ತೀವುತೆ 
ಶಿವಭಕರ್ಗಾನಂದದೋಳೀವುತೆ 


ಮೇಲಿನ ರಗಳೆಯ ಸಾಲುಗಳನ್ನು ಬಹಿರಂಗದ ಮಡಕೆಯ ಕಾಯಕ ಅಂತ 


ಶರಣರು ಮತ್ತು ಹರಿಹರ - ಮುಖಾಮುಖಿ 57 


ರಂಗದಲ್ಲಿ ಶಿವಮೊಗ್ಗದ ಸಾಧನೆಗಳನ್ನು ಜೊತೆಜೊತೆಯಾಗಿ ಹರಿಹರ ನಿರೂಪಿಸುವನು. 
ಶರೀರದಲ್ಲಿನ ಆಧಾರ ಚಕ್ರವೆ ಮಡಕೆಯ ನಿರ್ಮಾಣಕ್ಕೆ ಆಧಾರವಾಗಿರುವ ಚಕ್ರವಾಗಿದೆ. 
ಇಷ್ಟಲಿಂಗಧ್ಯಾನದಲ್ಲಿ ತಲ್ಲೀನನಾಗುವ ಹಂತವಾದ ವೇಧೆಯೆ ಚಕ್ರದ ಮದ್ಯದ ಮೊಳೆ 
ಯಾಗಿದೆ. ದೇಹದಲ್ಲಿನ ಆಧಾರ ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ ಮತ್ತು 
ಆಜ್ಞೆಗಳೆಂಬ ಆರು ಚಕ್ರಗಳೆ ಇಲ್ಲಿ ಚಕ್ರವಾಗಿದೆ. ಸೊಗಸಾದ ನಾಭಿಸ್ಥಾನದಲ್ಲಿರುವ ಮಣಿ 
ಪೂರಕ ಚಕ್ರವೆ ನಾಭಿಯಾಗಿದೆ. ಅಶಾಶ್ವತವಾದ ಶರೀರವೇ ಮಡಕೆಗೆ ಮೂಲ 
ದ್ರವ್ಯವಾದ ಮೃತಿಕೆ ( ಜೇಡಿಮಣ್ಣು ಯಾಗಿದೆ. ನೆನಹು ಮಡಿಕೆ ಮಾಡುವಾಗ ಬಳಸುವ 
ಚಟೆದಾರಗಳಾಗಿವೆ. ನಿಷ್ಠೆಯೆ ಚಕ್ರವನ್ನು ತಿರುಗಿಸುವ ದಂಡವಾಗಿದೆ. ಜೀವನವೇ 
ಬುದ್ದಿ ಚಿತ್ತ ಮತ್ತು ಅಹಂಕಾರಗಳೆ ಮಡಕೆಗೆ ಮರ್ದನವಾಗಿದೆ. ಶೋಷಣದ ಆ ತಪವೆ 
ಇಲ್ಲಿ ಮಡಕೆಯನ್ನು ಆರಿಸುವುದಾಗಿದೆ. ಉದರಾಗ್ನಿಯಿಂದ ದೇಹಕ್ಕೆ ಚೈತನ್ಯ 
ವುಂಟಾಗುತ್ತದೋ ಹಾಗೆ ಇಲ್ಲಿ ಮಡಕೆಗೆ ಗಟ್ಟಿತನ ಕೊಡಲು ಅದನ್ನು ಬೇಯಿಸುವ ಅಗ್ನಿ 
ಯಾಗಿದೆ. ಷಡ್ತಿಧ ಭಕಿಗಳಲ್ಲಿ ಒಂದಾದ ಆನಂದವೆ (ಆನಂದ ಜಲವೆ) ಇಲ್ಲಿ ಸುಟ್ಟ 
ಮಡಿಕೆಯನ್ನು ನೀರಿನಲ್ಲಿ ಅದ್ದುವ (ತಣಿಸುವ) ಕ್ರಿಯೆಯಾಗಿದೆ. ಹೀಗೆ ಅಂತರಂಗದ 
ಭಕ್ತಿ ಕ್ರಿಯೆ ಬಹಿರಂಗದ ಕ್ರಿಯೆ (ಮಡಕೆಯ ನಿರ್ಮಾಣ ಕ್ರಿಯೆ) ಎರಡನ್ನೂ 
ಸಮೀಕರಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. "ಇಳೆಯಾಂಡ ಗುಡಿಮಾರರ 
ರಗಳೆ” ಯಲ್ಲೂ ಅಂತರಂಗದೊಳಗಿನ ಭಕ್ತಿಯ ಆರಂಭ (ವ್ಯವಸಾಯ) ಹಾಗೂ ಇಳೆ 
ಯಾಂಡಗುಡಿಮಾರರು ಬಹಿರಂಗದಲ್ಲಿ ಮಾಡುವ ವ್ಯವಸಾಯಗಳನ್ನು ಸಮೀಕರಿಸಿ 
ಹೇಳುವನು. ಕೆಳಗಿನ ಈ ಸಾಲುಗಳನ್ನು ಗಮನಿಸಿ : - 


ಸಮಚಿತ್ರವೆಂಬ ಭೂಮಿಯನೆ ಹಸನಾಗಿರಸಿ 
ಅಮರ್ದ ಶಂಕರನ ನೆನಹೆಂಬ ನೇಗಿಲನಿರಿಸಿ 
ಅರಿವರ್ಗವಾರುವಂ ಹೂಡುವೆತಂ ಮಾಡಿ 
ಹರಿವ ಮನಮಂ ಕಟ್ಟಿ ಹಿಡಿವ ಹಗ್ಗಂ ಮಾಡಿ 
ಗರ್ವಿಸುವಹಂಕಾರಮುಮನಚ್ಚುವಂ ಮಾಡಿ 
ಸರ್ವೇಶನಿಷ್ಠೆಯಂ ತಳಿವ ಬೀಜಂ ಮಾಡಿ 
ಸುರುಚಿರ ಶಿವಜ್ಞಾನ ಶಶಿಕರಂ ಸೋಂಂಕುತಿರೆ 
ಹರನ ಪರಮಾನಂದರಸದ ಮಳೆ ಕೊಳುತಮಿರೆ 
ಬಿತ್ತಿ ಬೆಳೆವಂ ಶಿವನ ಸದ್ಭಕ್ತಿ ಸಸಿಗಳಂ 

ಕಿತ್ತು ಕಳೆವಂ ಮೊಳೆವ ಪಾದಾದಿ ಕಳೆಗಳಂ 


ಹರಿಹರನ ರಗಳೆಗಳ ವೈಶಿಷ್ಟ್ಯ ಅದರ ವಸ್ತುವಿನಲ್ಲಿದೆ. ಹರಿಹರ ಪರಂಪರೆಯ 
ನಿರ್ಮಾಪಕ (10760 5610) ಹೇಗೆಂದರೆ, ಅವನು ಕನ್ನಡದಲ್ಲಿ ಮೊತ್ತಮೊದಲಿಗೆ 


ತಮಿಳುನಾಡಿನ ಪುರಾತನರು, ಕನ್ನಡನಾಡಿನ ಶರಣರು, ಪೂರ್ವದ ಶಿವನ ಸದ್ಭಕರು, 
(ಉದಾಹರಣೆಗೆ ಓಹಿಲಯ್ಯ, ಉದ್ಭಟ, ಮಲಯರಾಜದೇವ, ಬಾಣ, ಹಲಾಯುಧ, 


58 ಸಾಧನೆ ' 


ಮಲುಹಣ, ಸಾಯವೇದಿ, ಮನುಚೋಳ) ಇವರುಗಳ ಭಕಿಕಥನವನ್ನು ನಿರೂಪಿಸಿ 
ರುವನು. ಶಿವನ ಪಂಚವಿಂಶತಿ ಲೀಲೆಗಳಲ್ಲಿ ಒಂದಾದ ದಕ್ಟಾಧ್ವ ರಲೀಲೆಯನ್ನು 
ದಕ್ಷಾಧ್ವರ ರಗಳೆಯಲ್ಲಿ ಹೇಳುವನು. ತಮಿಳುನಾಡಿನ ಕಂಕಲಕೋಳನ ಸಮಕಾಲೀನ 
ನಾದ ಮಾದರ ಚನ್ನಯ್ಯನ ಭಕಿಕಥನವನ್ನು ನಿರೂಪಿಸುವನು. ಭಕಿಕಥನಕ್ಕೆ ಹೊರ 
ತಾದ ಸಂಕೀರ್ಣ ವಿಷಯಗಳಾದ ಸಂಸಾರವ್ಯಾಮೋಹ ನಿರಸನ ರಗಳೆ, ಗುಣಸ್ತೋತ್ರ 
ರಗಳೆ, ವಿಭೂತಿ, ಪಂಚಾಕ್ಷರಿ ರಗಳೆ, ನಮಃಶಿವಾಯ ರಗಳೆ, ಹಂಪೆಯರಸನ ರಗಳೆ, 
ಜಯರಗಳೆ, ಪುಷ್ಪರಗಳೆ, ಲಿಂಗಾರ್ಚನೆಯ ರಗಳೆ, ಪಂಪಾಕ್ಷೇತ್ರದ ರಗಳೆ, ಮಹಿಮಾ 
ರಗಳೆ - ಇವುಗಳನ್ನೂ ಆತ ಬರೆದಿರುವನು. 


ಹರಿಹರನ ರಗಳೆಗಳ ಬಂಧ (structure) ಸ್ವಾರಸ್ಯಕರವಾಗಿದೆ. ಭಕ್ತ ಅಥವಾ 
ಶರಣರ ಕಥೆಗಳು ವಿಸಾರವಾಗಿದ್ದರೆ ಆತ ಚಂಪೂವಿನಂತೆ ಗದ್ಯ ಪದ್ಯಗಳನ್ನು 
ಬಳಸುವನು. ಅಂದರೆ, ಒಂದು ಸ್ಥಲ ಪೂರ್ಣವಾಗಿ ರಗಳೆಯಲ್ಲಿಯೂ ಮತೊಂದು 
ಸ್ಥಲ ಪೂರ್ಣವಾಗಿ ಗದ್ಯ ದಲ್ಲಿಯೂ ಬರೆಯುವುದು. ಪುಟ್ಟ ಕಥಾವಸ್ತುವಿದ್ದರೆ 
ರಗಳೆಯನ್ನು ಬಳಸುವನು. ಕನ್ನಡ ನಾಡಿನ ಶರಣರ ಕಥನ ನಿರೂಪಣೆಯಲ್ಲಿ ಕೈಲಾ 
ಸದಿಂದ ಕಥೆಯು ಪ್ರಾರಂಭವಾಗಿ ಮರ್ತ್ಯದ ಮಣಿಹ ಮುಗಿದ ಮೇಲೆ ತಡವಾಗಿ 
ಕೈಲಾಸಕ್ಕೆ ಶರಣ /ಶರಣೆಯರು ಶೋಡೆರೆಂದು ನಿರೂಪಿಸಲಾಗಿದೆ. ಕೈಲಾಸದಲ್ಲಿ 
ವರ / ರುದ್ರಕನ್ನಿಕೆ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲು ಶಿವ/ ಪಾರ್ವತಿ "ಶಾಪವಿತು. 
ಮರ್ತ್ಯಕ್ಕೆ ಕಳುಹಿಸುವರು. ತಮ್ಮ ತಪ್ಪ ಮ್ನ ನೇರ್ಪಡಿಸಿಕೊಂ ಶಾಪದ ಅವಧಿ ಮುಗಿ 
ಯುತಿದ್ದಂತೆ ಕೈಲಾಸದಿಂದ ಇಳಿದು ಬಂದ ವಿಮಾನದಲ್ಲಿ ಕೈಲಾಸಕ್ಕೆ ಮತ್ತೆ ಹಿಂತಿರುಗಿ 
ಹೋಗಿ ತಮ್ಮ ಪೂರ್ವಸ್ಥಾನದಲ್ಲಿ ನೇಮಕಗೊಳ್ಳುವರು.. 4 ತಂತ್ರ ತಮಿಳುನಾಡಿನ 
ನಾಯನ್ಮಾರರ. ಕಥೆಯಲ್ಲಿ ವ್ಯತ್ಯಯಗೊಳ್ಳುತದೆ (ನಂಬಿಯಣ್ಣನ ಕಥೆ ಹೊರತಾಗಿ). 
ಅಲ್ಲಿ ಕಥೆ ನೇರವಾಗಿ ಪ್ರಾರಂಭೆಗೊಳ್ಳುತದೆ. ಅಲ್ಲಿ ಭಕ್ತ / ಭಕ್ತೆಯ ನಿಷ್ಠಾಪೂರ್ಣ 
ಭಕ್ತಿಯನ್ನು ಒರೆಹಚ್ಚಲಾಗುವುದು. ಶಿವನು ಮಾರುವೇಷದಲ್ಲಿ ಒಡ್ಡಿದ ಪರೀಕ್ಷೆಯಲ್ಲಿ 
ಭಕ್ತ/ ಭಕ್ತಿ ಜಯಶೀಲರಾದರೆ ಅವರಿಗೆ ಕೈಲಾಸದಲ್ಲಿ ಗಣವರ ಪದವಿ ಪ್ರಾಪವಾಗುತ್ತದೆ. 


ಕರ್ನಾಟಕದ ಶರಣರ ಕಥನದಲ್ಲಿ ಶರಣ / ಶರಣೆಯರ ಬಹುಮುಖ ವ್ಯಕಿತ್ತದ 
ಪರಿಚಯದ ಬದಲು ಅವರ ಭಕಮಯವಾದ ಬದುಕಿನ ಚಿತ್ರವೇ ಪ್ರಧಾನೆವಾಗಿದೆ. 
ಉದಾಹರಣೆಗೆ ಬಸವರಾಜದೇವರ ರಗಳೆಯಲ್ಲಿ 12ನೇ ಶತಮಾನದ ಸಮಾಜೋ 
ಧಾರ್ಮಿಕ ಚಳುವಳಿಯಲ್ಲಿ ಬಸಿವಣ್ಣ ನಿರ್ವಹಿಸಿದ ಪಾತ್ರವಾಗಲಿ, ಅವನ ಸಾಂಸಾರಿಕ 
ಜೀವನದ ಮಧುರ ಚಿತ್ರವಾಗಲಿ, ಕಲ್ಯಾ ಣದಲ್ಲಿ ನಡೆದ ಗಲಭೆಗೆ ಕಾರಣವಾದ ಹಿನ್ನೆಲೆ 
ಯಾಗಲಿ ಅಲ್ಲಿ ದೊರೆಯುವುದಿಲ್ಲ "ಮಹಾದೇವಿಯಕ್ಕನ ರಗಳೆ' ಹಾಗೂ "ಪ್ರಭು 
ದೇವರ ರಗಳಿ' ಯಲ್ಲಿ ನಾಯಕರು ಕಲ್ಯಾಣಕ್ಕೆ ಬಂದ ಪ್ರಸ್ತಾಪ ಬರುವುದಿಲ್ಲ ಶ್ರೀಶೈಲಕ್ಕೆ 


ಶರಣರು ಮತ್ತು ಹರಿಹರ - ಮುಖಾಮುಖಿ 59 


ಅವರು ನೇರವಾಗಿ ಹೋದಂತೆ ಚಿತ್ರಿತವಾಗಿದೆ. ಹರಿಹರ ಬಸವರಾಜದೇವರ ರಗಳೆ 
ಹಾಗೂ ಮಹಾದೇವಿಯಕ್ಕನ ರಗಳೆಯಲ್ಲಿ "ಶಿವಾನುಭಾವ ಗೋಷ್ಠಿ ಗಳ ಚಿತ್ರವನ್ನು 
ಕೊಟ್ಟರುವನು ; "ಗೀತ'(- ವಚನ) ಗಳು ಮಾತುಮಾತಿಂಗೆ ಪ್ರಕಟಗೊಳ್ಳುತ್ತಿದ್ದುದನ್ನು 
ಪ್ರಸಾಪಿಸಿರುವನು ; ಶರಣರ "ಗೋಷ್ಠಿ ಹಾಗೂ ಅಲ್ಲಿನ ಶಿವಪೂಜಾ ವೈಭವಗಳನ್ನು 
ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿರುವನು. ಬಸವರಾಜದೇವರ ರಗಳೆಯಲ್ಲಿ ಶಿವಯೋಗ ನಿದ್ರಾ 
ಮುದ್ರಾ ಪ್ರಸಂಗವು ಬಸವಣ್ಣನ ಜಂಗಮ ಪ್ರೇಮಿತ್ವವನ್ನು ವ್ಯಕ್ತ ಪಡಿಸಿದರೆ, ಉಳ್ಳಿಯ 
ಪ್ರಸ Ns ಭಕರ ಇಷ್ಟಾರ್ಥವೇ ತನ್ನ ಇಷ್ಟುರ್ಥವನ್ನುವ "ನೆಲೆಯಲ್ಲಿ ಮನೋಜ್ಞವಾಗಿ 
ಚಿತ್ರಿತವಾಗಿದೆ. ಓಲೆಯ ಪ್ರಸಂಗ ಹಾಗೂ ಆಕಳ ಕಳ್ಳರ ಪ್ರಸಂಗದಲ್ಲಿ ಬಸವಣ್ಣನ 
ದಯಾಗುಣ ಹಾಗೂ ಮಾನವೀಯತೆ ಉಜ್ವಲವಾಗಿ ಪ್ರಕಟಗೊಂಡಿದೆ. ಬಸವಣ್ಣನು 
ಕೂಡಲಸಂಗನ ಸಾನ್ನಿಧ್ಯದಲ್ಲಿದ್ದಾಗಿನ ದೈನಂದಿನ ವಿಧಿಗಳು ಹರಿಹರನ ವೈಯಕಿಕ ಜೀವನ 
ವಿಧಾನವನ್ನು ನೆನಪಿಸಿರುವಂತಿದೆ. ಹೂದೋಟದಲ್ಲಿ ಹೂಗಳನ್ನು ಬೇಡಿ ತರುವ 
ಪ್ರಸಂಗ ಅವನ "ಪುಷ್ಪರಗಳೆ' ಯನ್ನು ಮೇಲಿಂದ ಮೇಲೆ ನೆನಪಿಸುತ್ತದೆ. ಪ್ರಭುದೇವರ 
ರಗಳೆಯಲ್ಲಿ ಪ್ರಭು - ಕಾಮಲತೆಯರ ಪ್ರ ಸಂಗ ವಿಲೋಮ ವಿವಾಹದ ಪ ಪ್ರಸಾಪವಿದೆ. 
ಪ್ರಭುವಿನ ಬದುಕಿನಲ್ಲಿ ಒಂದು ಮಹತರ ತಿರುವು ಕಾಣಿಸಿಕೊಳ್ಳುವುದು ಕಾಮಲತೆ ಮಹಾ 
ಜ್ವರದಿಂದ ಕೈಲಾಸವಾಸಿಯಾದ ಮೇಲೆ ; ವಿರಹಾಗ್ನಿಯಲ್ಲಿ ಬೇಯುತ್ತಿದ್ದ ಅವನು 
ತನ್ನ ಕಾಲ ಕೆಳಗೆ ದೇವಾಲಯವಿರುವುದನ್ನು ಕಂಡು ಅದರ ಒಳಹೊಕ್ಕು ಅನಿಮಿಷ 
ಗುರುವಿನಿಂದ ಇಷ್ಟಲಿಂಗ ಪಡೆದುಕೊಂಡು ಹೊಸ ಮನುಷ್ಯನಾಗಿ ಬರುವ 
ಸನ್ನಿವೇಶದಲ್ಲಿ "ಮಹಾದೇವಿಯಕ್ಕನ ರಗಳೆ' ಯಲ್ಲಿ ಮಹಾದೇವಿಯ ತಂದೆ - ತಾಯಿ 
ಯರು ಗಿರಿಜೆಯಲ್ಲಿ ಹೆಣ್ಣು ಮಗುವನ್ನು ಬೇಡುವುದು ವಾಡಿಕೆಗೆ ವಿರುದ್ಧವಾದುದು. 
ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೀಗೆ ಬೇಡಿಕೆ ಸಲ್ಲಿಸುವುದು ವಿಶೇಷವಾಗಿ 
ಕಾಣಿಸುತ್ತದೆ. ಮಹಾದೇವಿಯಕ್ಕ. - ಕೌಶಿಕರ ವೈವಾಹಿಕ ಬದುಕಿನ ವಿಷಮತೆಯ ಚಿತ್ರ 
ಮಹಾದೇವಿಯಕ್ಕನ ರಗಳೆಯಲ್ಲಿ ಸೊಗಸಾಗಿ ಬಂದಿದೆ. ಪ್ರಭು ಮಾಯಾವಶನಾಗಿ ಕೆಲ 
ಕಾಲ ಸಂಸಾರ "ನಡೆಸಿದ್ದನೆಂದೂ, ಮಹಾದೇವಿಯಕ್ಕ ಬಲವಂತಕ್ಕೆ ಕೌಶಿಕನೊಡನೆ 
ವಿವಾಹವಾಗಿ ಒಲ್ಲದ ಸಂಸಾರ ನಡೆಸಿದ್ದಳೆಂದೂ "ಹರಿಹರ ನಿರೂಪಿಸಿರುವುದು 
ಎಶಿಷ್ಟವಾಗಿದೆ. 


ಭಕ್ತರ ಉಜ್ವ ಲವಾದ ಭಕ್ತಿ ನಿಷ್ಠ ಒರೆಹಚ್ಚೆಲ್ಲಡುವುದು ವಿಶೇಷವಾಗಿ ತಮಿಳು 
ನಾಡಿನ ನಾಯನ್ಶಾರರನ್ನು ಕುರಿತ ರಗಳೆಗಳಲ್ಲಿ ಅಲ್ಲಿಯ ಭಕರ ಕಥನ ಜೀವಂತವಾಗಿ 
ಬರುತ್ತದೆ. ತಿರುನಾಳೋವ ಓರ್ವ ಹಿರಿಯ ಮಾಹೇಶ್ವರ (: ಅಂತ್ಯಜ). ಪೊನ್ನಾಂ 
ಬಲದ ತಿರುನಾಳ್‌ ಉತ್ತವವನ್ನು ಕಣ್ಣಾರೆ ನೋಡಬೇಕೆಂದು ಹಗಲೂ ಇರುಳೂ ಕನಸು 
ಕಂಡವನು. ಹನ್ನೆರಡು ವಷ £ಗಳಾದರೂ ಕೆಲಸಗಳ ಒತ್ತಡದಲ್ಲಿ ಪೊನ್ನಾಂಬಲಕ್ಕೆ 
ಹೋಗಲಾಗದೆ ನಿತ್ಯವೂ ಪೊನ್ನಾಂಬಲದ ತಿರುನಾಳಿನ ವೈಭವವನ್ನು ಕಣ್ಣಿನಲ್ಲಿ ಮೂಡಿಸಿ 


ಸಾಧನೆ 


ಕೊಂಡು ಸುಖಿಸುವನು. ಒಡೆಯನು ತಿರುನಾಳಿನ ಬಿಟ್ಟಿಯ ಕೆಲಸಕ್ಕೆ ತಿರುನಾ! 
ಳ್ಬೋವನನ್ನು ನೇಮಿಸಿದಾಗ ಅವನ ಬಹುಕಾಲದ ಆಸೆ ಈಡೇರಿತು. ಆನನ ಬತ್ತದ. 
ಮೂಟೆ ಹೊತ್ತು ಪೊನ್ನಾಂಬಲಕ್ಕೆ ಹೊರಡುವ ಅವನ ಉತ್ಪಾಹ ಹರಿಹರನಲ್ಲಿ 
ಅನನ್ಯವಾಗಿ ಚಿತ್ರಿತವಾಗಿದೆ. ಕುಳ ಆ ವೈಭವದ ಚಿತ್ರ ಕಣ್ಣಿಗೆ ಕಟುವಂತಿದೆ. 
ತನ್ನ RE ಆಸೆ ಈಡೇರಿದ ಸಂದರ್ಭದಲ್ಲಿ ತಿರುನಾಳೋವನ ಮನದಲ್ಲಾದ' 
ಆನಂದಾನುಭೂತಿಯ ಚಿತ್ರವಂತೂ ಅನನ್ಯವಾದುದು. ತಿರುನಾಳ್ಪ್ಟೋವನ ಬಾಯಲ್ಲಿ 
ಅಣುಗಿಸಲಾದ ಆ ಆನಂದವನ್ನು ಹರಿಹರ ತಮಿಳಿನಲ್ಲಿಯೇ ಸ್ತೋತ್ರ ಮಾಡಿಸುವನು: 


ಅಡಿಯೆನ್ನಡಿಯನ್ನಿಂದಂಗಾಣೋ 

ಗುಡಿಗೆಟ್ಟೆಂ ಗುಡಿಗೆಟ್ಟೆಂ ಶಿವನೆ 

ಕುಡಿವಾಳ್ಗೆಂ ಕುಡಿವಾಳ್ಗೆಂ ಹರನೆ 

ಎನ್ನೆಂಯೆನ್ನೆಂ ಅಳಗಿಯ ಜೋಲೆ 

ಎನ್ನೆಂ ಯೆನ್ನೆಂ ಶಿವಂದಕಾಲೆ 

ಉಲಫಘರ್ಕೊರುವರ್‌ ವಂದನ್ವಂದನ್‌ 

ಉಲಘಕ್ಕರಿಯರ್‌ ನಿಂದಾನ್ವಂದಾನ್‌ 

ಇದುವೇನಿದುವೇನಂಬಲಕೂತರೆ 

ಇದುವೇನಿದುವೇನಳಗಿಯ ಕೂತರೆ 

ಅಡುಗೆಂ ನಡುಗೆನ್‌ ವಾಣಾಲೊಡೆಯಾ 

ಅಡುಗೆನ್‌ ಪೆರುಮಾಳೇ ವೊಲಘೊಡೆಯಾ 

ಓಹೋ ಓಹೋ ಕಣ್ಣಿಕ್ಕಿನಿಯನ್‌ 

ಓಹೋ ಓಹೋ ಮನವಿಕ್ಕಿನಿಯನ್‌ 

ಏನಪ್ಪುದುವೆನ್‌ ನ್ನಂ ಪಾರಿ 

ಏನೈರೆಕ್ಕಿರ ಅಳವುಪ್ಪಾರಿ 

ಹೀಗೆ 'ಜುಮೈನ್ನುವ ಭಕ್ತಿ ಪರಿಸರದಲ್ಲಿ ನಮ್ಮನ್ನು ಹರಿಹರ ಸುತ್ತಾಡಿಸುವನು ; 

ಅಪೂರ್ವ ದೃಶ್ಯಾ ವಳಿಗಳನ್ನು ಕಾಣಿಸುವನು. ಕುಂಚ ಗುಂಡಯ್ಯನ. ರಗಳೆಯಲ್ಲಿ 
ಒಂದು ಅದ್ಭುತವನ್ನು ಕಣ್ಣಿನ ಮುಂದೆ ನಿಲ್ಲಿಸುವನು. ಮಡಕೆಯ ಮಾಡುವ! 
ಗುಂಡಯ್ಯ ಆ ಕಾಯಕದಲ್ಲಿ "ತೊಡಗಿ ಶಿವನನ್ನು ಅಂತರಂಗದಲ್ಲಿ ತಂದುಕೊಂಡು ತನ್ನ 
ಮಡಿಕೆಯನ್ನು ಬಾರಿಸುತಲೆ "ಶಿವನನ್ನು ನಾಟ್ಯ ಮಾಡಿಸುವನು. ಒಮ್ಮೆ ಶಿವ ತನ್ನ ಭಕನ 
ಮಡಕೆಯನ್ನು ನುಡಿಸುವ ದನಿಗೆ ಮುಗ ನಿಜರೂಪಿನಲ್ಲಿ ಬಾಡು ಕುಣಿಯುವನು 
ಶಿವನನ್ನು ಕಂಡ ಆ ಗುಂಡಯ್ಯನೂ ಶಿವನೊಡನೆ ಕುಣಿಯುವನು. ಶಿವನ ಲೀಲೆಯನ್ನು 
ಕಂಡು ಗಿರಿಜೆ ಹೆದರಿ ಶಿವನ ಈ ತಾಂಡವ ನೃತ್ಯದಿಂದ ನರಲೋಕ ಕೆಡಬಾರದೆಂದು. 
ಅದನ್ನು ನಿಲ್ಲಿಸುವಂತೆ ಶಿವನಲ್ಲಿ ಮೊರೆಯಿಡುವಳು. ಮಡಕೆಯನ್ನು ನುಡಿಸುವ 
ಗುಂಡಯ್ಯನ ಜಾಣೈ ಅದರ ದನಿಗೆ ಸಮ್ಮೋಹಿತನಾಗಿ ಕುಣಿಯುವ ಶಿವನ ಅದ್ಭುತ 
ನಾಟ್ಯ ಲೀಲೆ - ಇವೆರಡನ್ನೂ ಸಮಸಮನಾಗಿ ಹರಿಹರ ಮಾತಿನಲ್ಲಿ ಸೆರೆಹಿಡಿದಿರುವನು. 
ಈ ಸೃಜನಶೀಲ ಪ್ರತಿಭೆ ಹರಿಹರನಂತಹ ಮಹಾನ್‌ ಕವಿಗೆ ಮಾತ್ರ ಸಾಧ್ಯ. 


00 


ಶರಣರು ಮತ್ತು ಹರಿಹರ - ಮುಖಾಮುಖಿ 61 


ಬೇಡರ ಕಣ್ಣಪ್ಪನ ರಗಳೆಯಲ್ಲಿ ತಾಮಸಿಕ ಹಾಗೂ ಸಾತ್ವಿಕ ಭಕ್ತಿ ಮೀಮಾಂಸೆಯ 
ಪ್ರಸಾಪ ಬರುತ್ತದೆ. ಅಲ್ಲಿ ಪೂಜಾರಿ ಸಾತ್ವಿಕ ಭಕ್ತಿಯ ಪ್ರತಿನಿಧಿಯಾದರೆ ಕಣ್ಣಪ್ಪ 
ತಾಮಸಿಕ ಭಕ್ತಿಯ ಪ್ರತಿನಿಧಿಯಾಗುತಾನೆ. ಇವೆರಡರಲ್ಲಿ ಶಿವನಿಗೆ ಪ್ರಿಯವಾದುದು 
ಯಾವುದು? ಎಂಬದರ ನಿರ್ಣಾಯಕ ಶಕ್ತಿಯಾಗಿ ಪಾರ್ವತಿ ಬರುವಳು. ಕಣ್ಣಪ್ಪ 
ಬಂದಾಗ ಮುಚ್ಚಿದ ದೇವಾಲಯದ ಬಾಗಿಲು ತೆರೆಯುವುದು, ಕಣ್ಣಪನು ಬಾಯಲ್ಲಿ 
ತುಂಬಿಕೊಂಡು ಬಂಡು ಮುಕ್ಕುಳಿದ ಉದಕದಿಂದ `ಶಿವನು ಪ್ರೀತ ರ್ಥನಾಗುವುದು, 
ಬೇಡನು ತಲೆಯಲ್ಲಿ ಮುಡಿದ ವಕು (ನಿರ್ಮಾಲ್ಯ ಪುಷ್ಪವನ್ನು) ಸಂತಸದಿಂದ 
ಸ್ವೀಕರಿಸುವುದು, ಪತಳೆಯಲ್ಲಿ ರಕ್ತ ಒಸರುವ ಮಾಂಸವನ್ನು ಮುಚ್ಚಿ ತಂದು “ಎನ್ನವನೆ 
ಎನ್ನವನೆ' ಉಣ್ಣು ಎಂದು ಬೇಡನು ಹೇಳಿದಾಗ ಭೂತಗಣಗಳ "ಮೂಲಕ ಅದನ್ನು 
ಸೀಕರಿಸುವುದು, ಪ್ರದಕ್ಷಿಣ ಹಾಗೂ ನಮಸ್ಕಾರವೆಂದರೇನೆಂದು ತಿಳಿಯದ, ಸೋತ್ರ 
ಮಾಡಿ ಅರಿಯದ ಬೇಡನಿಗೆ ವ ಇವೆಲ್ಲವ ವಿಚಿತ್ರವಾಗಿ ಪಾರ್ವತಿಗೆ 
ತೋರುತುದೆ. ಪಾರ್ವತಿ ಶಿವನನ್ನು "ಆವ ಪರಿಯಿಂದೊಲ್ಲಿರಭವ. ನೀವಾತಂಗೆ ಹೇವ 
ವಲ್ಲದ ದುಶ್ಚರಿತ್ರದ ಕಿರಾತಂಗೆ' ಎಂದು ಕೇಳುವಳು. ಅದಕ್ಕೆ ಶಿವ ಭಕ್ತಿ ಮೀಮಾಂಸೆ 
ಯನ್ನೇ ಪಾರ್ವತಿಯ ಮುಂದಿಡುವನು : 
ಪಾರ್ವನಗ್ಗವಣಿ ತಿಳಿ ಮನ ಕದಡು ಎಲೆ ಗೌರಿ 
ಪಾರ್ವನರ್ಚನೆ ಇನಿದು ಮನವತಿ ವಿಷಂ ಗೌರಿ 
ಅವನಿಟ್ಟ ಭಸಿತವವನಂ ಮುಟ್ಟದೆಲೆ ಗೌರಿ 
ಅವನ ರುದ್ರಾಕ್ಷಿಯವನಂ ಪೊರ್ದದೆಲೆ ಗೌರಿ 
ಬಾಯ ಮಂತ್ರಂ ಮನದ ಕುದ್ರ ತಂತ್ರಂ ಸೂಸೆ 
ಕಾಯ ವೇಷಂ ಮನದ ಭವಿತನವದೇಂ ಲೇಸೆ 
ಎನ್ನನರ್ಚಿಸಿ ಭವಿಗೆ ಕೈಯಾನುವರೆ ದೇವಿ 
ಎನ್ನಂ ಪೊಗಳುತನ್ನಯರಂ ಪೊಗಳ್ವರೇ ದೇವಿ 
ಸತ್ಯವಿಲ್ಲದ ಪೂಜೆ ಸಸಿನವಪ್ಪುದೆ ಗೌರಿ 
ನಿತ್ಯವಲ್ಲದ ಹಾಡು ಸೊಗಸಪ್ಪುದೇ ಗೌರಿ 
ಮನವಿಲ್ಲದವ ಮುಟ್ಟಿ ಬಡಿವಡೆದ ತೆರನೆನಗೆ 
ಮನವುಳ್ಳವಂ ಬಡಿಯೆ ಪೂಜಿಸಿದ ತೆರನೆನಗೆ : 


ಭಕ್ತಿ ಮೀಮಾಂಸೆ ಕಲಿಕಾಮದೇವರ ರಗಳೆಯಲ್ಲಿಯೂ ಬರುತ್ತದೆ. ಅಲ್ಲಿ ಶಿವ 
ನಂಬಿಯಣ್ಣನಿಗೆ ಹೀಗೆ ಹೇಳುವನು : 


ಭಿನ್ನರುಚಿ ಭಿನ್ನಭಾವಂ ಭಕ್ತಿಯೆಲೆ ಮಗನೆ 
ನಿನ್ನನ್ನ ವಶವೆ ಶರಣರ ಚರಿತ್ರಂ ಮಗನೆ 


ನಾನೊಲಿದದರ್ಕೆಲರು ತಾವೊಲಿವವರ್ಕೆಲರು 
ಏನೆಂಬೆ ಭಕ್ತಿಯಂ ಬಯಸುತಿಪ್ಪರ್ಕೆಲರು 
ಇಂತೆಂದು ಘಟಿಯಿಸಲು ಬಾರದೆನ್ನಯ ಭಕ್ತಿ 
ಇಂತೊಂದು ತೆಅನೆನಲ್ಟಾರದೆನ್ನಯ ಭಕ್ತಿ 
ವೀರರುಂ ಶಾಂತರುಂ ನೇಮದಚಲಿತರುಂಟು 
ಧೀರರುಂ ಗುಪರುಂ ಕರುಣಮುಳ್ಳವರುಂಟು 
ಕಡುಮೋಹಿತಂ ಕೇಳು ಕಲಿಕಾಮನಿಂದೆನಗೆ 
ಕಡುನಿಷ್ಠೆಯುಳ್ಳವಂ ಸೈರಿಸಂ ಕೇಳ್ಗಿನಗೆ 
ಆನೊಳ್ಳಿದಂ ನಿನಗೆ, ಎನಗಾತನೊಳ್ಳಿದಂ 
ಏನೆಂಬೆನೀ ಭಕ್ತಿ ದಸರಿದೊಡಕಿಂತಿದಂ 
ಬಲ್ಲರೆನ್ನವರು ಬಲ್ಲರು ಪೆಆರು ಬಲ್ಲರೇ 


ನಂಬಿಯಣ್ಣ ಶಿವನನ್ನು ಕುಂಟಣಿಯಾಗಿ ಮಾಡಿಕೊಂಡು ಪರೆವೆನಾಚ್ಚಿಯ ಮನೆಗೆ 
ಓಡಾಡಿಸಿದ ಕಾರಣಕ್ಕಾಗಿ "ಶಿವನ ಇನ್ನೊಬ್ಬ ನೆಚ್ಚಿನ ಭಕ್ತನಾದ ಕಲಿಕಾಮದೇವನು 
ನಂಬಿಯಣ್ಣನ ಹೆಸರು ಗೃ ತ. ಕೂರಿನ "ಹೆಸರು ಕೇಳಿದ ತಕ್ಷಣ ಉರಿಲಿಂಗ 
ವಾಗುವನು. ಈ ಸುದ್ದಿ ಕೇಳಿದ ನಂಬಿಯಣ್ಣ ಶಿವನಲ್ಲಿ ಈ ವಿಷಯ ಪ್ರಸ್ತಾಪಿಸುವನು. 
ಆಗ ಶಿವ ಮೇಲಿನ ಭಕ್ತಿಯ ವ್ಯಾಖ್ಯೆ ಮಾಡುವನು. ಭಕ್ತಿ ಎನ್ನುವುದು " ದಸರಿದೊಡಕು' 
“ಭಿನ್ನರುಚಿ ಭಿನ್ನ ಭಾವಂ' ಎನ್ನುವ. ಭಕ್ತಿಯ ಬಗೆಗಿನ ವ್ಯಾಖ್ಯಾನವನ್ನು ಹರಿಹರ ಶಿವನಿಂದ 
ಮಾಡಿಸುವನು. ಕಣ್ಣಪ್ಪ ರನ ರಗಳೆ ಹಾಗೂ ಕಲಿಕಾಮದೇವರ ರೆಗಳೆಯಲ್ಲಿನ ಮ್ತ ಭಕ್ತಿಯ 
ನಿರ್ವಚನ ಹರಿಹರನದಾದರೂ ಇದಕ್ಕೆ 12ನೇ ಶತಮಾನದ ಶಿವಶರಣರು ಜೀವೆಂತ 
ಸಾಕ್ಷಿಯಾಗಿರುವರು. ಭಕ್ತಿಯ ಬಗೆಗೆ ವ ತಾಳಿದ ನಿಲುವು ಅವರ ನಂತರ ಬಂದ 
ಹರಿಹರನದೂ ಆಗುತದೆ. 


ರುದ್ರಪಶುಪತಿ ರಗಳೆಯಲ್ಲಂತೂ ಹರಿಹರನ ಪ್ರತಿಭೆ ಮಡುಗಟ್ಟಿದೆ. ರುದ್ರ 


ಪಶುಪತಿ ಶಿವನ ಮುಗ್ಗಭಕ್ತ ಲೌಕಿಕ ಸಂಗತಿಗಳೇನೂ ತಿಳಿಯದ ಈತನ ಮುಗ್ಗಭಕಿ 


ಎಂತಹದೆಂಬುದನ್ನು ರಗಳೆಯ ಪ್ರಾರಂಭದಲ್ಲೇ ಮನವರಿಕೆ ಮಾಡಿಕೊಡುವನು. 
ದೇವಾಲಯ ಶಿವಲಿಂಗದ ಮೇಲೆ ಇರುವೆಯೊಂದಿರಲು ಅದನ್ನು ಕಂಡು ಹೌಹಾರಿ 
ಪಾರ್ವತಿಯನ್ನು ಹಾಗೂ ಶಿವನನ್ನು ಕುರಿತು 


ಏನವ್ವ ಪಾರ್ವತೀ ಸುಮ್ಮನಿರ್ದಪಿರವ್ವ 

ಏನಿಂತಿರುಂಪೆ ಊರಲು 'ನೋಡುತಿರ್ದವ್ವ 

ಗಂದೆ ನೆಸೆದುದೊ ನೊಂದು ಚುಳ್ಳನುರಿದುದೊ ತಂದೆ 
ಬೆಂದೆ ನಾಂ ಬೆಂದೆ ನಾನಿಲ್ಲೀಗಳೆಲೆ ತಂದೆ 


ಎನ್ನುವನು. ಇರುವೆ ಕಚ್ಚಿದ್ದರಿಂದ ಶಿವನ ಮೈಮೇಲೆ ಗಂದೆ ಮೂಡಿತೊ, ನೆಸೆ 
(:ಅಸಾಧ್ಯ 'ಕರೆತ) ಯಾಯಿತೊ. "ಚುಳ್ಳನೆ ಉರಿ RS ಎಂದು ಆತಂಕ 


Wp 


62 ಸಾಧನೆ ' 


ಶರಣರು ಮತ್ತು ಹರಿಹರ - ಮುಖಾಮುಖಿ ಛಿ 


ದಿಂದ ಕೇಳುವನು. ಅವುಗಳ ನಿವಾರಣೆಗಾಗಿ ಪಂಚಾಕ್ಟರಿಯಿಂದ ಮಂತ್ರಿಸುವನು, 
ಪಂಚಾಮೃತಗಳನ್ನು ಮಾಡಿಸುವನು, ಸಾಲದೆನ್ನುವಂತೆ ಸಹಸ್ರಾಭಿಷೇಕವನ್ನು 
ಮಾಡುವನು, ಪಂಚಾಕ್ಷರಿ ಜಪವನ್ನು ಮಾಡುವನು. ಇಂಥ ಮುಗ್ಧ ಒಂದು ದಿನ ಶಿವ 
ಪುರಾಣದಲ್ಲಿ ಬರುವ ಎಷಧರಲೀಲೆಯನ್ನು ಪುರಾಣಿಕರಿಂದ ಕೇಳಿ, ಅದನ್ನು ನಿಜವೆಂದು 
ನಂಬಿ ನಾನಾ ಬಗೆಯಲ್ಲಿ ದುಃಖಿಸುವನು. ಅದರ ನಿವಾರಣೆಗಾಗಿ ಕಂಠ ಪ್ರಮಾಣ 
ಸಮುದ್ರದಲ್ಲಿ ಮುಳುಗಿ ಪಂಚಾಕ್ಷರಿ ಮಂತ್ರ ಜಪಿಸತೊಡಗುವನು. ಸಮುದ್ರದ 
ಜಲಚರಗಳು ರುದ್ರಪಶುಪತಿಯ ಶರೀರದ ಮಾಂಸವನ್ನೆಲ್ಲ ತಿಂದು ಹಾಕಿದವು, ಅಸ್ಥಿ 
ಮಾತ್ರ ಉಳಿದವು. ಆಗಲೂ ವಿಚಲಿತನಾಗದೆ ಪಂಚಾಕ್ಟರಿಯನ್ನು ಬಿಡದೆ ಜಪಿಸುವನು. 
ತನ್ನ ಭಕ್ತನ ಕಡುನಿಷ್ಠೆಯನ್ನು ಶಿವ ಗಿರಿಜೆಗೆ ತೋರಿಸುತ್ತಾ ಅಂ! ಮಹಾವಿಷಂ ಕಂಠ 
ಭೂಷಣವಾಯ್ತು ಇಂದಿನ ಪ್ರೇಮಲತೆ ಕೊರಳಿಗುಬ್ಬಸವಾಯು' ಎನ್ನುವನು. ಗಿರಿಜೆ 
ಯೊಡನೆ ಮಾರುತದ. ರುದ್ರ ಪಶುಪ ಪತಿಯಿದ್ದಲ್ಲಿಗೆ ಬಂದು ನಾನಾ ಬಗೆಯಾಗಿ 
ಶಿವನಿಂದೆಯನ್ನು ಮಾಡುವನು. ಈ ಶಿವನಿಂದೆಯನ್ನು ಕೇಳಿ ಸಹಿಸದ ರುದ್ರಪಶುಪತಿ 
ಅತ್ಯಂತ ಕೋಪವಿಷ್ಠನಾಗಿ “ಎಲೆಲೆ ಶಿವನಿಂದೆಯಡಗಡಗೆನುತಂ ಮೇಲೆ ಜಲವನಭಿ 
ಮಂತ್ರಿಸುತ್ತಿಟ್ಟನ್‌'. ಶಿವನ ಮೇಲೆ ಜಲವನ್ನು ಅಭಿಮಂತ್ರಿಸಿ ಪೋಕ್ಷಿಸಿದಾಗ ಶಿವ ತನ್ನ 
ನಾಟಕವನ್ನು ನಿಲ್ಲಿಸಿ ನಿಜರೂಪುದೋರುವನು. ಆಗ - 


ಆವನಾದೊಡವೇನು ಕೃತ್ರಿಮಂ ಗೆಲುವುದೇ 
ದೇವನಾದೊಡವೇನು ಸಟಿ ದಿಟಕೆ ನಿಲ್ಲುವುದೇ 


ಎಂದು ಕವಿ ಉದ್ಗಾರ ಮಾಡುವನು. ಇಲ್ಲಿನ ಪ್ರಸಂಗ ಗಿರಿಜಾ ಕಲ್ಯಾಣದಲ್ಲಿ 
ಬರುವ ಇಂತಹುದೇ ಒಂದು ಪ್ರಸಂಗವನ್ನು ನೆನಪಿಸುತ್ತದೆ. ಇಲ್ಲಿ ನೀರನ್ನು ಮಂತ್ರಿಸಿ 
ರುದ್ರಪಶುಪತಿ ಶಿವನ ಮೇಲೆ ಹೊಡೆದರೆ ಅಲ್ಲಿ ಪಾರ್ವತಿ ಶಿವನ ಮೇಲೆ ತನ್ನ ಕಡವಸದ 
ಬೂದಿಯಿಂದ ಹೊಡೆಯುವಳು*. “ಇಲ್ಲಿ ಸೆಟೆ ದಿಟಕೆ ನಿಲ್ಲುವುದೇ' ಎಂದರೆ "ಅಲ್ಲಿ 
ಪುಸಿ ದಿಟಕೆ ನಿಲ್ವುದೇ' ಎಂದು ಹೇಳಲಾಗಿದೆ. ಶಿವಸಾಕ್ಷಾತ್ವಾರವಾದ ಮೇಲೆ ರುದ್ರ 
ಪಶುಪತಿ ಪಾರ್ವತಿಯನ್ನು ಕುರಿತು ತಾಯೇ ಮಹಾದೇವಿ ಸೈರಿಸುವರೇ ಅವ್ವಾ, “ತಾಯೇ 
ಎಟ್ಟು ಕಲ್ಲೋಲೆ ತಪ್ಪದಲ್ಲವ್ವ' ಎಂದು ಕೇಳುವನು. ಇಲ್ಲಿನ "ಕಲ್ಲೋಲೆ' ಎಂಬ ಪದ 
ಎಷ್ಟು ಧ್ವನಿಪೂರ್ಣವಾಗಿದೆ. ನಂಬಿಯಣ್ಣನ ರಗಳೆಯಂತೂ ಅತ್ಯದ್ಭುತವಾದ ನಾಟ್ಯ 
ಗುಣವನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ. ಪರವೆ - ಸಂಕಿಲಿನಾಚಿಯರ ಪ್ರಸಂಗ ಕಾವ್ಯದ 
ps "ಭಾಗವಾಗಿದೆ. ವೃದ್ಧಮಾಹೇಶ್ವ ರನ ರೀಡೂ ಕನ್ನಡದಲ್ಲೇ 
ಪರೂಪದ ತುಂಟಾಟದ ಏವರಗಳಾಗಿವೆ: "ಹರಿಹರನ ಪ್ರತಿಭೆ ನಾಟಕೀಯ "ಪ್ರಸಂಗ 
ಗಳನ್ನು ಸೃಷ್ಟಿಸುವಲ್ಲಿ ಲ್ಲಿ ಅಪ್ರತಿಮವಾಗಿದೆ. ತಿರುನೀಲ ಕಂಡರ ರಗಳೆಯಲ್ಲಿ ನಂಬಿಯಣ್ಣನ 
ರಗಳೆಯಲ್ಲಿ ಅಮರ ನೀತಿಗಳ ರಗಳೆಯಲ್ಲಿ ಈ ನಾಟ್ಯಗುಣ ಮನೋಜ್ಞವಾಗಿ ಮೂಡಿ 


64 ಸಾಧನೆ 


ಬಂದಿದೆ. ಇಳೆಯಾಂಡಗುಡಿಮಾರರ ರಗಳೆಯಲ್ಲಿನ ಉತರಾರ್ಧ ಹರಿಹರನ ಸ್ವಂತಿ 
ಕೆಯಾಗಿದೆ. ತಮಿಳುನಾಡಿನಲ್ಲಿ ಪ್ರಚಲಿತವಿರುವ ಇಳೆಯಾಂಡಗುಡಿಮಾರರ ಕಥೆಗೂ 
ಹರಿಹರನ ನಿರೂಪಣೆಗೂ ವ್ಯತ್ಯಾಸವಿದೆ. 


ವರ್ಣನೆಗಳನ್ನು ಬಳಸದೆ ನೇರವಾಗಿ ಕಥೆ ಹೇಳುವ ಹರಿಹರ ಎಂತಹ 
ಮಾಂತ್ರಿಕನೆಂದರೆ, ಅವನು ಕಥೆಯನ್ನು ನಿರೂಪಿಸುವ ರೀತಿ ಅನ್ಯಾದೃಶವಾದುದು. 
ತಮಿಳು ನಾಡಿನಲ್ಲಿ ಬರುವ ನಾಯನ್ಮಾರರ ಕಥೆಗಳನ್ನು ಕನ್ನಡಕ್ಕೆ ತರುವಾಗ ಈ ನಾಯ 
ನ್ಮಾರನನ ಭಕಿನಿಷ್ಠೆಗೆ ಹಾಗೂ ಪರೀಕ್ಷೆಗೆ ಒಳಪಟ್ಟು ಅದು ಜಯಪಡೆಯುವ ಅಂತಿಮ 
ಕ್ರಿಯೆಗೆ ಹೆಚ್ಚಿನ ಒತ್ತುಕೊಡುವನು. ಕಾಡುವ ಕೈ ಶಿವನದಾದರೆ ಅದನ್ನು ತಮ್ಮ ನಿಷ್ಠು 
ಪೂರ್ಣಭಕ್ತಿಯಿಂದ ಗೆಲ್ಲುವ ಮನ ಭಕನದಾಗುತ್ತದೆ. ತನ್ನ ಭಕ್ತರ ಹಿರಿಮೆಯನ್ನು 
ಲೋಕಕ್ಕೆ ಸಾರುವುದೆ ಈ ಕಾಡುವ ಕ್ರಿಯೆಯ ಹಿಂದಿರುವ ಮನೋಭಾವ. ಅಲ್ಲಿನ 
ಶಿವ ಭಕ್ತಪ್ರಿಯ. ಭಕರೇ ಹಿರಿದೆಂದು ನಂಬಿರುವವನು. ಶಿವನು ನಂಬಿಯಣ್ಣನಿಗೆ: 
ಆಶ್ರಯ ಕೊಟ್ಟ ಕಾರಣಕ್ಕಾಗಿ ಮೆರೆಮಿಂಡದೇವನು ಶಿವನಿಗೂ ಬಹಿಷ್ಕಾರ ಹಾಕುವನು 
ಆಗ ಶಿವನು ನಂಬಿಯಣ್ಣನಿಗೆ ಹೀಗೆ ಹೇಳುವನು : 


ಭಕರೊಲ್ಲದೊಡೆನ್ನನೊಲಿವರಾರೆಲೆ ನಂಬಿ 
ಭಕ್ರರಳಿಯದೊಡೆನ್ನ ನಟ್‌ವರಾರೆಲೆ ನಂಬಿ 
ಭಕರರ್ಚಿಸದೊಡರ್ಚಿಸುವರಾರೆಲೆ ನಂಬಿ 
ಭಕ್ತರಾಗದೊಡೆಯೆನಗಪ್ಪರಾರೆಲೆ ನಂಬಿ 
ಭಕ್ತರೀಯ್ಯದೊಡೆನಗೆ ಈವರಾರೆಲೆ ನಂಬಿ 
ಭಕ್ತರುಂ ನೋಡದೊಡೆ ನೋಳರಾರೆಲೆ ನಂಬಿ 


ಇದಿಷ್ಟೇ ಅಲ್ಲ ನಂಬಿಯಣ್ಣನಿಂದ, ಹಿಂದೆ ಆಗಿಹೋದ 62 ಮಂದಿ ನಾಯನ್ಮಾರರ ಗುಣ 
ಸವನವನ್ನು ಮಾಡಿಸಿ ಮೆರೆಮಿಂಡದೇವನ ಕೋಪವನ್ನು ತಣಿಸುವನು. 


12ನೇ ಶತಮಾನದಲ್ಲಿ ಭಕ್ತನ ಮುಖದರ್ಪಣದಲ್ಲಿ ಶಿವನನ್ನು ಕಾಣುವ ಮನೋ 
ಧರ್ಮ ಪ್ರಧಾನವಾಗಿದೆ. ಬಸವಣನವರು ತಾವೊಬ್ಬರೇ ಭಕರು, ಉಳಿದವರೆಲ್ಲ 


ಣ 


ಶಿವನರೂಪು ಎಂದರು. ಅಷ್ಟೇ ಅಲ್ಲ 


ಆವನಾದಡೇನು ಶ್ರೀಮಹಾದೇವನ ನೆನೆವನ 
ಬಾಯ ತಂಬುಲವ ಮೆಲುವೆ, ಬೀಳುಡಿಗೆಯ ಹೊಡೆವೆ 


* ಶಿವನು ಗಿರಿಜೆಯನ್ನು ಪರೀಕ್ಷಿಖಬೇಕ್‌ಂದು ಮಾರುವೇಷದಿಂದ ಬಂದು ಮನಬಂದಂತೆ ಶಿವ 
ನಿಂದೆ ಮಾಡುವುದನ್ನು ಕೇಳಲಾಗಿದೆ ಗಿರಿಜ ಬೂದಿಯಿಂದ ಹೊಡೆಯುವ ಪ್ರಸಂಗದ ಮೂಲ 
ಪರಿಕಲ್ಪನೆ (೧೦೫೦೮01) ಪುರಾಣಗಳಲ್ಲಿ ಬರುವ ಉಪಮನ್ಯಾ ಮುನಿಯ ಕಥೆಯಲ್ಲ ಬಂದಿದ್ದು 
ಅದರಿಂದ ಹರಿಹರ ಪ್ರಭಾವಿತನಾಗಿರುವಂತೆ ತೋರುತ್ತದೆ 


ಶರಣರು ಮತ್ತು ಹರಿಹರ - ಮುಖಾಮುಖಿ ಛೆ 


ಪಾದರಕ್ಷೆಯ ಕಾಯ್ದು ಬದುಕುವೆ, 
ಕೂಡಲಸಂಗಮದೇವಾ 


ಪಾತಕ ಮಹಾಪಾತಕವ ಮಾಡಿದವನು 
ಸದ್ಭಕ್ತರ ಮನೆಗೆ ಹೋಗಿ 
ಅವರೊಕ್ಕ ಪ್ರಸಾದವನಾಯ್ದುಕೊಂಡುಂಡಡೆ 


ಸಕಲ ಬ್ರಹ್ಮಹತ್ಯಾದಿ ಪಾತಕ ಹರಿಹಾರ 
ಒಮ್ಮೆ ಬೇಡಿಕೊಂಡುಂಡಡೆ | 


ಪಾತಕೇ ಸಮನುಪ್ರಾಪೇ ಶಿವಭಕಗೃಹಂ ವ್ರಜೇತ್‌! 
ಯಾಚಯೇದನ್ನಮಮೃತಂ ತದಲಾಭೇ ಜಲಂ ಪಿಬೇತ್‌॥ 
ಇದು ಕಾರಣ ಕೂಡಲಸಂಗಮದೇವಾ, 

ನಿಮ್ಮ ಸದ್ಭಕರಿಗೆ ನಮೋ ನಮೋ ಎಂಬೆನು 


ಕಾಮಸಂಗವಳಿದು ಅನುಭಾವಸಂಗದಳಿದವರ ಅಗಲವಾಣ್‌ನು ; 
ಶಿವಂಗೆ ಮಿಗೆ ಒಲಿದವರನು ನಾನಗಲಲಾಣ್‌ನು ಕಾಣಾ, 
ಕೂಡಲಸಂಗಮದೇವಾ. 


ಬಸವಣ್ಣನವರು 12ನೇ ಶತಮಾನದ ಶರಣಲೋಕದ ಪ್ರತಿನಿಧಿ. ಮೇಲಿನ 
ಅವರ ಅನಿಸಿಕೆಗಳು ಭಕ್ತರ ಬಗೆಗೆ ಅವರು ತಾಳಿದ ಪೂಜ್ಯ ಭಾವನೆಯಾಗಿದೆ. ಹರಿಹರ 
12ನೇ ಶತಮಾನದ ಸಾಮಾಜಿಕ ಹಾಗೂ ಧಾರ್ಮಿಕ ಬದುಕಿನಲ್ಲಿ ಭಕ್ತಿ ನಿರ್ವಹಿಸಿದ 
ಪಾತ್ರವನ್ನು ಗಮನಿಸಿರುವನು. ಕನ್ನಡ ಸಾಹಿತ್ಯಲೋಕದಲ್ಲಿ ಕೊಡಗುಳಿ ಕೇಶಿರಾಜನ 
ನಂತರ ಬರುವ ಮತ್ತೊಬ್ಬ ಭಕಕವಿ ಹರಿಹರ. ಅವನ ಉತ್ಕಟವಾದ ಭಕ್ತಿ ಶಿವಪ್ರೇಮ 
ಅಪ್ರತಿಮವಾದುದು. ತನ್ನ ಒಲವಿನ ಭಕ್ತಿ ಕಾರಣವಾಗಿ ಅವರು ಕನ್ನಡಕ್ಕೇ ವಿಶಿಷ್ಠವಾದ 
ಭಕ್ತಿ ಪ್ರಪಂಚವನ್ನು ಕಾಣಿಸಿದನು. ಅವನಿಲ್ಲದಿದ್ದರೆ ಕನ್ನಡ ನಾಡಿನ ಶರಣರ, ತಮಿ 
ಳುನಾಡಿನ ನಾಯನ್ನಾರರ , ಶಿವನ ನೆಚ್ಚಿನ ಭಕರ ಅಪೂರ್ವವಾದ ಭಕ್ತಿ ಕಥನ ನಮಗೆ 
ದಕ್ಕದಿರುತ್ತಿತ್ತು 12ನ ಶತಮಾನದ ಶರಣರಿಂದ ಪ್ರಭಾವಿತನಾಗಿ ಅವರ ಲೋಕೋತ್ತರ 
ಬಾಳ್ವೆಯನ್ನು ಪರಿಚಯಿಸದಿದ್ದರೆ, ತಮಿಳುನಾಡಿನ ನಾಯನ್ಮಾರರ ನಿಷ್ಠಾಪೂರ್ಣ 
ಬದುಕನ್ನು ಪರಿಚಯಿಸದಿದ್ದರೆ ನಮಗೆ ದೊಡ್ಡ ನಷ್ಠವಾಗುತ್ತಿದ್ದಿತು. 


ಹರಿಹರ ನಿಸಂಶಯವಾಗಿ ಭಕಕವಿ. “ಲಿಂಗಾರ್ಚನಾ ರಗಳೆ' ಯಲ್ಲಿ ಅವನು 
ತನ್ನನ್ನು ನಾಗಭೂಷಣನ "ವೇಳೆಯಾಳು' ಎಂದು ಕರೆದುಕೊಂಡಿರುವನು. 10-11ನೇ 
ಶತಮಾನದ ಸಾಮಾಜಿಕ ಬದುಕಿನಲ್ಲಿ "ವೇಳೆವಾಆ್‌' ಯಾಗುವುದು ಒಡೆಯನು ಅನ್ನ 
ಕೊಟ್ಟ ಯಣದ ಸಂಕೇತ. ಅವನಿಗೆ ನಿ ಅನುಗಾಲವೂ ಅವನ ಸೇವೆ. 
ಯನ್ನು ಮಾಡುವ ಪ್ರತಿಜ್ಞೆ ಸ್ವಿಕರಿಸುವುದು. "ವೇಳೆಗೊಟ್‌' ಎಂಬುದಾಗಿತ್ತು 


ಹರಿಹರ ಈ ಅರ್ಥದಲ್ಲಿ ಶಿವನಿಗೆ ತನ್ನನ್ನು ಅರ್ಪಿಸಿಕೊಂಡವನು. ಭಕನೊಬ್ಬನ 
ದೈನಂದಿನ ಚಟುವಟಿಕೆಗಳ ಚಿತ್ರವನ್ನು “ಲಿಂಗಾರ್ಚನೆಯ ರಗಳೆ'ಯ ಪ್ರಾರಂಭದಲ್ಲಿ 
ಹರಿಹರ ಕೊಟ್ಟಿರುವನು. ಅದು ಬೇರಾರ ಚಿತ್ರವೂ ಅಗಿರದೆ ಸ್ವತಃ ಹರಿಹರನ ಭಕ್ತಿ 
ಮಯವಾದ ದಿನನಿತ್ಯದ ಭಕ್ತಿ ಕೈಂಕರ್ಯದ ಚಿತ್ರಗಳೇ ಆಗಿವೆ. “ಪಂಪಾಕ್ಷೇತ್ರದ 
ರಗಳೆ' ಯಂತೂ ಹಂಪೆಯಲ್ಲಿನ ಪಂಪಾವಿರೂಪಾಕ್ಷನ ಸುತ್ತಣ ಪರಿಸರದ ಸ್ಫುಟವಾದ 
ವಿವರಗಳಿಂದ ತುಂಬಿಕೊಂಡಿದೆ. ಮೇಲೆ ತಿಳಿಸಿದಂತೆ, “ಹರಿಹರ ತನ್ನನ್ನು "ಶಿವನಿಗೆ 
ಅರ್ಪಿಸಿಕೊಂಡ ಕಾರಣಕ್ಕಾಗಿ ಮನುಜರ ಸೇವೆ ಅವನ ವ್ಯಕಿತ್ರಕ್ಕೆ ಒಗ್ಗು. “ಹರಿಹರ 
ತನ್ನ ಬದುಕಿನ ಮೊದಲ ಘಟ್ಟದಲ್ಲಿ ದೋರಸಮುದ್ರದ ನರಸಿಂಹ ಬಲ್ಲಾಳನ (ಕ್ರಿ.ಶ. 
1141-1173) ಆ ಸ್ಥಾನದಲ್ಲಿ “ಕರಣಿಕರ ಕುಲತಿಲಕ' ನಾಗಿದ್ದನು. ಅನ್ಯದೈವಗಳಿಗೆ 
ನಮಸ್ಕರಿಸದ ನೇಮ ಹರಿಹರನದು. "ಮಹಿಮಾ ರಗಳೆ' ಯಲ್ಲಿ ಲಿಂಗವಿಲ್ಲದೆ ಮತ್ತೆ 
ದೈವವಿಲ್ಲವೆನುವ ಅವನ ನಿಷ್ಠೆ ಎಷ್ಟರಮಟ್ಟಿಗೆ ಗಟ್ಟಿಯಾಗಿದೆಯೆಂದರೆ - 

ಅಂತ್ಯವಾದಡೆ ರುದ್ರಭೂಮಿಗಂತೊಯ್ಯೆಂಬೆ 

ಭ್ರಾಂತೆ ಕೇಳಾ ರುದ್ರಗಣಕಿಕ್ಕು ಮುನ್ನೆಂಬೆ 

ವೃಷಭ ಹೋಮಂ ಬೇಳದಲ್ಲದಿದು ಸಲ್ಲೆಂಬೆ 

ವೃಷಭನಂ ಬಿಟ್ಟಲ್ಲದಿಲ್ಲ ಸ್ವರ್ಗವದೆಬೆ 

ಪಿತೃಕೃತ್ವರೆಲ್ಲ ವ್ವ ಜೀವ ಬಲವೆಂಬೆ 


ಪಿತೃದತ್ತ ರು! ರುದ್ರಪಾದೇ ದತ್ತ ನಮೊ ಎಂಬೆ 
ಉಪಕ ಆಸಿ ವೈವಾಹಕಂ "ನಂದಿಮುಖವೆಂಬೆ 
ಸುಪದವಲೆ ಸರ್ವಕ್ಕೆ ಶಾಶ್ವತಂ ಶಿವನೆಂಬೆ 
ಯಜ್ಞಕಾರ್ಯದಲಿ ವೇದಾ ಬೂಯಾ ಎಂಬೆ 
ಯಜ್ಞ ಹೋಮಂಗಳಲಿ ಸರ್ವವುಂ ಶಿವನೆಂಬೆ 
ಇದು ವೇದಶಾಸ್ತ್ರವಾಗಮ ಪುರಾಣದ ಯುಕ್ತಿ 


ಎಂದಿರುವನು. ದ್ವಾರಸಮುದ್ರದ ರಾಜಸಭೆಯಲ್ಲಿದ್ದುಕೊಂಡೇ ಪಂಪಾ 
ವಿರೂಪಾಕ್ಷ ದೇವಾಲಯದ 1ರ್ಭಗು೫% ತೆರೆಗೆ ಹತ್ತಿದ ಬೆಂಕಿಯನ್ನು ನಿವಾರಿಸಿದ 
ಪವಾಡ ಜರುಗಿದ ಮೇಲೆ ನರಹಸಿಂಹಬಲ್ಲಾಳನು ಹರಿಹರ. ಮಹಿಮೆಗೆ ಶಿರೆಬಾಗಿ ವಿರೂ 
ಪಾಕ್ಷನ ಸನ್ನಿಧಿಗೇ ಹೋಗಿ ಕಾವ್ಯ ರಚನೆಯ ಕಾರ್ಯ ಮುಂದುವರಿಸಲು ಪ್ರಾರ್ಥಿಸು 
ವನು. ಆ ವೇಳೆಗೆ ಮನುಜರ ಸೇವಾವೃತ್ತಿ ಹರಿಹರನಿಗೆ ಸಾಕೆನಿಸಿರಬೇಕು. ಪಂಪಾ 
ಶತಕದಲ್ಲಿ ಇದರಿಂದ ಬಿಡುಗಡೆಗೊಂಡು. ನಿರಾಳ ಮನಃ ಸ್ಥಿತಿ ಕೆಳಗಿನ ಪದ್ಯದಲ್ಲಿ ವ್ಯಕ್ತ 
ಗೊಂಡಿದೆ : 


ಪೋಗೆನೆ ಪೋಪ ಬಾರೆಲವೋ ಬಾರೆನೆ ಜೀಯ ಹಸಾದಮೆಂದು ಬೆ - 
ಳ್ಳಾಗುತೆ ಬರ್ಪ ಮಾಣೆಲವೊ ಸುಮ್ಮನಿರೆಂದೊಡೆ ಸುಮ್ಮನಿರ್ಪ ಮ- 
ತಾಗಳೆ ಬಗ್ಗಿಸಲ್‌ ನಡುಗಿ ಬೀಮಿವ ಸೇವಿಪ ಕಷ ಷ್ಠವೃತ್ತಿಯಂ 
ನೀಗಿದೆನಿಂದು ನಮ್ಮ ದಯೆಯಿಂ ಕರುಣಾಕರ ಹಂಪೆಯಾಳ್ಮನೇ || 


ಶರಣರು ಮತ್ತು ಹರಿಹರ - ಮುಖಾಮುಖಿ 67 


ಇದರ ಜೊತೆಗೆ ತನ್ನ ಕಾವ್ಯ ನಿರ್ಮಿತಿಯಲ್ಲಿ ವಸ್ತು ಯಾವುದಿರಬೇಕೆಂಬುದರ 
ನಿರ್ಧಾರವೂ ಅವನ ಆಲೋಚನಾಕ್ರಮಕ್ಕೆ ಒಂದು ನಿರ್ಬಂಧವನ್ನು ಒದಗಿಸಿದ್ದನ್ನು 
ನಾವು ಮುಖ್ಯವಾಗಿ ಈ ಪದ್ಯದಲ್ಲಿ ಗುರುತಿಸುತ್ತೇವೆ : 


ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಪದ್ಯಮಂ 
ತನತನಗಿಂದ್ರ ಚಂದ್ರರವಿ ಕರ್ಣದಧೀಚಿ ಬಲೀಂದ್ರನೆಂದು ತಾ 
ನನವರತಂ ಪೊಗಮ್ದಿ ಕೆಡಬೇಡೆಲೆ ಮಾನವ ನೀನಹರ್ನಿಶಂ 

ನೆನೆ ಪೊಗವಿರ್ಚಿಸೆಮ್ಮ ಕಡುಸೊಂಪಿನ ಪೆಂಪಿನ ಹಂಪೆಯಾಳ್ಗನಂ ॥ 


ಹರಿಹರನನ್ನು ಭಕ್ತಕವಿಯೆಂದಷ್ಟೇ ಗುರುತಿಸಿದರೆ, ಅವನಿಗೆ ಅನ್ಯಾಯ ಮಾಡಿ 
ದಂತೆ, ಅವನು ಕನ್ನಡ ಸಾಹಿತ್ಯದ ದಿಕ್ಕುದೆಸೆ ಯನ್ನು ಬದಲಿಸಿದ ಕ್ರಾಂತಿಕಾರಿ ಕವಿ. 
ಮೇಲಿನ ಎರಡೂ ಪದ್ಯಗಳು ಅವನ "ಮನೋಭಾವವನ್ನು ತೆರೆದಿಟ್ಟೆ. 12ನೇ 
ಶತಮಾನದ ಸಾ  ಾರ್ಮಿಕ ಚಳವಳಿಯ ಪರಿಣಾಮವಾಗಿ ಅವನ ಕೃತಿಗಳ 
ವಸುವಿನ ಆಯ್ಕೆಯಲ್ಲಿ ವೈಯಕಿಕತೆಯನ್ನು ಮೆರೆದಿರುವನು. ಹೀಗಾಗಿ ಶಿವನ ಭಕರು 
ಹಾಗೂ ಶಿವ ಆಧ ಕೃತಿಗಳ ನಾಯಕರಾದರು. ವಿಶೇಷವೆಂದರೆ, ಕೆಳವರ್ಗದವರು 
ಕಥಾನಾಯಕರಾದದ್ದು ತಮಿಳುನಾಡಿನ ಪುರಾತನರ ರಗಳೆಯಲ್ಲಿ ಮೇಲ್ವರ್ಗದ 
ಕಥಾ ನಾಯಕರು ಬೆರಳೆಣಿಕೆಯಷ್ಟು ಉಳಿದವರೆಲ್ಲ ಶೂದ್ರವರ್ಗದವರು. ಕನ್ನಡ 
ನಾಡಿನ ಶರಣರ ರಗಳೆಯಲ್ಲಿ ಮಾದಾರ ಚೆನ್ನಯ್ಯನನ್ನು "3 ಲಜೋತನಿಗಿ ತೆ 
ಮಿಗಿಲಾಗಿ ಅವನ ವ್ಯಕ್ತಿತ್ವವನ್ನು ಶೊೋಪಿಸಿರುವನು. "ಚೆನ್ನನ ಹೆಂಡತಿ ಮಾಡಿದ 
ಅಂಬಕಳ ಹಾಗೂ ಉಪ್ಪಿನಕಾಯಿಯನ್ನು ಚೆನ್ನನು ಶಿವಲಿಂಗಕ್ಕೆ ಅರ್ಪಿಸಿದಾಗ ಅದರ 
ಸವಿ ಜಿಹ್ವೆಗೆ ಹತ್ತಿ ಅವನೊಡನೆ ಶಿವನೂ. ಉಂಡನಂತೆ. ಆದರ ಸವಿ "ಸುಧೆಯ ಕಡು 
ಸವಿಯಿಂದೆ ನೂರ್ಮಡಿಸಿ ಸವಿ' ಯಾಗಿದ್ದಿತಂತೆ ಕ 


ಕೊಂಡ ಹರನೊಡನೆ ಚೆನ್ನನೊಡನೊಂದಾಗಿ 

ಉಂಡನಭವಂ ಸ್ವರ್ಗಮರ್ತ್ಯಕ್ಕೆ ಪೊಸತಾಗಿ 

ಒಂದು ಸುರಿಯೊಳಗೆ ಕೈಗಂದುದೇ ಶಿವಪದಂ 

ಮುಂದೆ ಸಎದರ್ಪಿಸುವುದಕ್ಕಿಲ್ಲ ಘನಪದಂ 

ಎಂದಂಜಿಕೊಂಡನಾ ಶಿವನಂಬಕಳಾಮುಮಂ 

ಅಂದು ಶಿವನೊಡನುಂಡ ಚೆನ್ನನಂದುತ್ತಮಂ 

ಭಾಪು ಭಾಗ್ಯವೆ ಚೆನ್ನನಿಂದಧಿಕರಿನ್ನುಂಟೆ 

ಭಾಪು ಭಾಗ್ಯವೆ ಶಿವನ ಕಾರುಣ್ಯ ಎನಿತುಂಟೆ 
ಹೀಗೆ ಆ ಘಟನಾವಿಶೇಷವನ್ನು ಹರಿಹರ ಮನೋಜ್ಞವಾಗಿಸುವನು. "ಅಂದು 
ಶಿವನೊಡನುಂಡ ಚೆನ್ನನಂದುತ್ತಮಂ' ಎನ್ನುವ ಮುತು ಹನ್ನೆರಡನೆ ಶತಮಾನದ 

ಸಾಮಾಜಿಕ ಚಳವಳಿಯ ಪರಿಣಾಮಕ್ಕೆ ಒಂದು ಉಜ್ವಲ ಉದಾಹರಣೆಯಂತಿದೆ. ಚೆನ್ನ 


ನೊಡನುಂಡ ಶಿವನಿಗೆ ಕರಿಕಾಲನು ಅರ್ಪಿಸಿದ ಸಡಸೋಪೇತ ಪದಾರ್ಥಗಳು ಪ್ರಿಯ 


68 ಸಾಧನೆ 


ವಾಗದಿರಲು ವಿಷಯ ತಿಳಿದ ಕರಿಕಾಲ ಬರಿಗಾಲಲ್ಲಿ ಚೆನ್ನನನ್ನು ಕಾಣಲು ಬರುವನು. 
ಚೆನ್ನನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವನು. ಚೆನ್ನಯ್ಯ ಗಾಬರಿಗೊಂಡು 
ಚೋಳರಾಜನೇ, ನೀನು ಭಾನುಕುಲದರ್ಪಣನು. ನಾನೋ ಕುಲದಲ್ಲಿ ಜಾತಿಯಲ್ಲಿ 
ಉತ್ತಮನಲ್ಲದವನು. ನಿನಗೆ ನಿನ್ನಾಣೆ ಎನ್ನಾಣೆ ಕಾಲನ್ನು ಬಿಡು ಎಂದು ಗದುಗದಿಸಿ 
ಕಂಪಿಸಿ ನುಡಿಯುವನು. ಅದಕ್ಕೆ ಕರಿಕಾಲಚೋಳ ಹೀಗೆನ್ನುವನು : 


.. ದೇವ ದೇವನೊಲಿದವನ ಕುಲ ಸತ್ಕುಲಂ 
ಘನಮಹಿಮನೊಲಿದ ಜಾತಿಯೆ ಜಾತಿ ನಿರ್ಮಲಂ 
ಶರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೆ 
ಸರ್ವಜ್ಞನಿಮ್ಮ ಕೆರ್ಪಿಂಗೆನ್ನ ಶಿರ ಸರಿಯೆ 


“ತೆಲುಗು ಜೊಮ್ಮಯ್ಯನ ರಗಳೆ' ಯಲ್ಲಿ ತೆಲುಗ ಜೊಮ್ಮ ತಂದೆಯು ಕಲ್ಯಾಣದ 
ಪೆರ್ಮಾಡಿರಾಯನಲ್ಲಿ ಸೇವಕಾವೃತ್ತಿಯಲ್ಲಿದನು. ಆತ ತನ್ನ ಇಷ್ಟದೇವ ಭೀಮನ 
ವೇಳೆವಾಳಿಯಾಗಿಯಾಗಿಯೂ. ಫರ್ಮಾಡಿರಾಯನಿಗೆ ಜೋಳವಾಡಿಯಾಗಿಯೂ 
ಇದ್ದನೆಂದು ಹರಿಹರ ಹೇಳುವನು. ಅವನ ಪ ಪ್ರಕಾರ, ಜೊಮ್ಮಯ್ಯನು ಶಿವನ ಆದೇಶ 
ದಂತೆ ಬೇಟೆಯಾಡುವನು. ಪೆಮಾ ಬ ವಿಷ್ಣುಭಕ್ತ ; ಅಂ ಪತ್ನಿ ಲಕುಮಾ 
ದೇವಿಯು ಶಿವಲಿಂಗಸಂಪ ನ್ದ ಶಿವನಿಂದೆಯನ್ನು ಕೇಳಲಾರದ ಜೊಮ್ಮಯ್ಯ ಪುರಾಣ 
ಭಟ್ಟನನ್ನು ಕೊಂದು ಗಾಜಾರವೆನ್ನು ಮೆರೆಯುವನು. ಜೊಮ್ಮಯ್ಯನು 
ಪೆರ್ಮಾಡಿರಾಯನನ್ನು ಸನು. "ತನ್ನಿಚ್ಛೆ ಯೊಳ್ಳಂದು ತನ್ನಿಚ್ಛೆ ಯೊಳೋಗಿ 
ಮನ್ನಣೆಯ ಶಿವನ ಡ್ಯ ಅ ಕರುಮ)' ಇರುತ್ತಿದ್ದನು. "ಮುನ್ನ ಎಂದೂ 
ನರರಿಗೆ ಪೊಡವಡದ ಜೊಮ್ಮಣ್ಣ ಪೊಡಮಟ್ಟಿದ್ದೇ ಆದರೆ ತನಗೆ ನಮಸ್ಕರಿಸಿದ 
ನೆಂದು ಅರಸನು ಮನ್ನಿಸುವನೆಂದು' ಬಗೆದು ತನ್ನ ಇಷ್ಟಲಿಂಗವನ್ನು ಸಿಂಗರಿಸಿ ab 
ಮಾಣಿಕ್ಯದ ಸಿಂಹಾಸನದೊಂದಿಗೆ ಅರಸನಿಗೆ. ಗೊತ್ತಾಗದಂತೆ. ಲಕುಮಾದೇವಿ 
Rnd “ಕಲಿಯುಗ ವೀರಭದ್ರ'ನಾದ ಜೊಮ್ಮಯ್ಯನು ಮೇಲೆ ನೋಡುತ್ತ 
ಬರಲು ಹೊಳೆಯುವ ಲಿಂಗವು ಅವನ ಕಣ್ಣಿಗೆ ಬೀಳುವುದು. ಆ ಲಿಂಗವನ್ನು ಆ 
ಕ್ಷಣ ಕಂಡು ನಮಸ್ಸ ಸರಿಸಲು, ಅವನ ಕೈ ಭವಿಗೆ "ನಮಸ್ಕರಿಸಲು ಒಲ್ಲದೆ ಬೇರೊಂಡೆಡೆಗೆ 
ಸನ್ನೆದೋರಲು (ಲಕುಮಾದೇವಿಯ) ಶಿವಲಿಂಗವು ಮಾಣಿಕ್ಯ ದ ಸಿಂಹಾಸನವನ್ನು ಬಿಟ್ಟು 
ಭಕ್ತನ ಕೈಗೆ ಇದಿರಾಗಿ ಗಗನದಲ್ಲಿ ನೆಲೆಗೊಂಡಿತು. ಜೊಮ್ಮಯ್ಯನು ಆ ಲಿಂಗಕ್ಕೆ 
ನಮಸ್ಸ ಸಿ ಬಿಸಿಲು ಗಾಳಿಗಳಿಂದ. ನೀವು ಘಾಸಿಗೊಳ್ಳಬೇಡಿ ಸಜ್ಜಿಗೆ ದಯಮಾಡಿಸಿ 
ದು ಹೇಳಲು ಲಿಂಗವು ಮುನ್ನಿನಂತೆ ಸಜ್ಜೆಗೆ ಹಿಂತಿರುಗಿತು. 'ಪುರಾಣಭಟ್ಟನನ್ನು 
ಕೊಂದುದು ಸರಿಯೆ? ಎಂದು ಅರಸನು ವಿಚಾರಿಸಲು ಈತ ಶಿವದೂಷಕ. ಅವನ 
ಹೆಣವನ್ನು ತೆಗೆದು ನೋಡಲು ಅದು ಹುಳುಎನ ರಾಶಿಯಾಗಿರದಿದ್ದರೆ ನಾನು 
ಅಪರಾಧಿಯಾಗುತ್ತೇನೆ ಎಂದು ಹೇಳಿ ಅದನ್ನು ಪ್ರಮಾಣಿಸಿ ತೋರುವನು. ತನ್ನ ತಪ ನ್ನ್ನ 


ಶರಣರು ಮತ್ತು ಹರಿಹರ - ಮುಖಾಮುಖಿ 6 


ಮನ್ನಿಸುವಂತೆ ಪ್ರಾರ್ಥಿಸಿದ ಪೆರ್ಮಾಡಿರಾಯನು ಅವನಿಗೆ ಪ್ರತ್ಯೇಕ ಪಟ್ಟಣವೊಂದನ್ನು 
ಕಟ್ಟಿಸಿಕೊಡುವನು. 


ಜೊಮ್ಮಯ್ಯನು ಕೊಂಡಗುಳಿ ಕೇಶಿರಾಜನನ್ನು ತನ್ನ ಮನಗೆ ಕರೆದುಕೊಂಡು 
ಹೋಗಿ ಲಿಂಗಾರ್ಚನೆಗೆ ಏರ್ಪಾಡುಮಾಡಿ ಆರೋಗಣೆಗೆ ಮಾಂಸವನ್ನು ಎಡೆ 
ಮಾಡಲು ಕೊಂಡಗುಳಿ ಕೇಶಿರಾಜನು ಮನದಲ್ಲಿ ಕೊರಗಿ ಕರಗಿ ಬಾಡುತ್ತ 
ಮಾತನಾಡಲಾಗದೆ ಇರಲು ಜೊಮ್ಮಿತಂದೆ ಆ ಮಾಂಸವನ್ನು ಪಕ್ವಾನ್ನವನ್ನಾಗಿ 
ಪರಿವರ್ತಿಸುವನು. ಜೊಮ್ಮಯ್ಯನು ಬೇಟೆ ಮಾಡಿ ಕಾರಣಿಕ ಮೃಗಗಳಿಗೆಲ್ಲ ಶಾಪ 
ವಿಮೋಚನೆ ಮಾಡಿ ಕೈಲಾಸಕ್ಕೆ ಕಳುಹಿಸಿದ ಸುದ್ದಿ ಕೇಳಿ ಕೇಶಿರಾಜ ದಣ್ಣಾಯಕರು 
ಕೌತುಕಗೊಂಡು ಶಿವನ ಮಹಿಮೆಗೆ ಮೆಚ್ಚಿ ""ಅಸಮಾಕ್ಟ ನೀ ಒಲಿಯೆ ಪಾಪವೇ 
ಪುಣ್ಯವದು | ಒಸೆದು ನೀನೊಲಿದಂಗನೀತಿಯೆ ನೀತಿಯದು | ಅಃಕಾರ್ಯವೇ 
ಕಾಯದವಕ್ರಮಂ ಕ್ರಮವೆಯದು । ದುಃಕುಲಂ ಸತ್ಕುಲಧರ್ಮವೇ ಧರ್ಮವದು ಸ 
ಎಂದು ಪದ್ಯವನ್ನು ಓದಿ ಆರೈಸಿ ಹಿಗ್ಗಿದನೆಂದು ಹರಿಹರ ಹೇಳುವನು. ಹರಿಹರನ ಈ 
ಹೇಳಿಕೆ ಮುಖ್ಯವೆನ್ನಿಸುತದೆ. ಕೊಂಡಗುಳಿ ಕೇಶಿರಾಜ ಮೊತ್ತಮೊದಲ ವೀರಶೈವ ಕವಿ. 
ಅವನ ಕೃತಿಯೊಂದರ ಪದ್ಯ (ಅ) ರಗಳೆಗೆ ಹೊಂದಿಸಿದ ಪದ್ಯ ಇಲ್ಲಿ ದಾಖಲಾಗಿರು 
ವುದು ವಿಶೇಷ. "ತೆಲುಗ ಜೊಮ್ಮಯ್ಯನ ರಗಳೆ' ಯಿಂದ ತಿಳಿದು ಬರುವ ಮುಖ್ಯ 
ಸಂಗತಿಗಳಿವು : 
|. ಬಸವಪೂರ್ವದ ಶಿವಶರಣರಲ್ಲಿ ತೆಲುಗ ಬೊಮ್ಮಯ್ಯನೂ ಒಬ್ಬ 
2. ಈತ ಕೊಂಡಗುಳಿ ಕೇಶಿರಾಜನ ಸಮಕಾಲೀನ ಮಹಿಮಾಪುರುಷ 
3. ವೃತಿಯಲ್ಲಿ ಬೇಡನಾಗಿ ಪೆರ್ಮಾಡಿರಾಯನ ಆಸ್ಥಾನದಲ್ಲಿ ಸೇವಕಾವೃತ್ತಿಯನ್ನು 
ಹೊಂದಿದ್ದ 
4. ಪೆರ್ಮಾಡಿರಾಯನಲ್ಲಿ ಸೇವೆಯಲ್ಲಿದ್ದರೂ ಅವನಿಗೆ ನಮಸ್ಕರಿಸನು, ಅವನನ್ನು 
ಲೆಕ್ಕಿಸನು. ಅವನು ಪೆರ್ಮಾಡಿರಾಯನಿಗೆ ಜೋಳವಾಳಿಯವನು, ಇಷ್ಟದೈವ ಭೀಮ 
ನಾಥನಿಗೆ ವೇಳೆವಾಳಿಯವನು (ಇಲ್ಲಿನ ಜೋಳವಾಳಿ, ವೇಳೆವಾಳಿ ಎಂಬ ಪದಗಳು 
10ನೇ ಶತಮಾನದ ಸಾಮಾಜಿಕ ಬದುಕಿನ ಮೌಲ್ಯಗಳಾಗಿದ್ದವು. ಒಂದು ಅನ್ನದ 
ಯಣಕ್ಕೆ ಇನ್ನೊಂದು ನಿಷ್ಠೆಗೆ ಸಂಕೇತವಾಗಿದ್ದುವು). 
5. ಪೆರ್ಮಾಡಿರಾಯನು ವಿಷ್ಣುಭಕನಾಗಿದ್ದರೆ ಅವನ ಪತ್ತಿ ಲಕುಮಾದೇವಿ ಶಿವಭಕ್ಕೆ 
ತೆಲುಗ ಜೊಮ್ಮಯ್ಯನ ಬಗೆಗೆ ವಿಶೇಷ ಭಕ್ತಿ ಗೌರವಗಳನ್ನು ಹೊಂದಿದ್ದವಳು. 
6. ಕೊಂಡಗುಳಿ ಕೇಶಿರಾಜನು ಬೊಮ್ಮಯ್ಯನ ಬಗೆಗೆ ಲಘುವಾಗಿ ಭಾವಿಸಿದ್ದವನು 
ಅವನ ಮಹಿಮೆಯನ್ನು ಕಣ್ಣಾರೆ ಕಂಡ ಮೇಲೆ ಅವನ ಬಗೆಗೆ ಪೂಜ್ಯಭಾವವನ್ನು 
ಹೊಂದುವನು. 


70 ಸಾಧನೆ 


7. ಕೊಂಡಗುಳಿ ಕೇಶಿರಾಜನ ಪದ್ಯವೊಂದು ಜೊಮ್ಮಯ್ಯನ ರಗಳೆಯಲ್ಲಿ ಅಂತರ್ಗತ 
ವಾಗಿರುವುದು. 


ಭೋಗಣ್ಣನ ರಗಳೆಯಲ್ಲಿ ಕೆಂಬಾವಿಯ ಭೋಗಣ್ಣನೆನ್ನುವ ಶಿವನ ನೆಚ್ಚಿನ ಭಕ್ತನು- 
ಣ [ae ಣ 4 ಹ 


ಶಿವಭಕ್ತರೊಳಗೆ ಜಾತಿಯನರಸುವುದಿಲ್ಲ 
ಶಿವಭಕರೊಳಗೆ ಭೇದವ ಕಲ್ಪಿಸುವುದಿಲ್ಲ 
ಹರಭಕ್ತರೊಳಗೆ ಜಾಣ್ನುಡಿಯನರಸುವುದಿಲ್ಲ 
ಹರಭಕ್ತರೊಳಗಧಿಕ ವಿದ್ಯವನರಸುವುದಿಲ್ಲ 
ವೇಷವಿರ್ದಲ್ಲಿ ಗಿರಿಜೇಶನಿರ್ದಪನೆಂದು 
ವೇಷವಿರ್ದಲ್ಲಿ ಸರ್ವೇಶನಿರ್ದಪನೆಂದು 


ಭಕ್ತರನ್ನು ಕೊಂಡಾಡುತ್ತಿರುವನೆಂದು ಹರಿಹರ ವರ್ಣಿಸುವನು. ಈ ಶಿವಭಕನ 
ಚಿತ್ರ ಹನ್ನೆರಡನೆಯ ಶತಮಾನದ ಶರಣ ಲೋಕದ್ದೇ ಆಗಿದೆ. ಶಿವ ವೇಷ ಮರೆಯಿಸಿ 
ಕೊಂಡು (ಹಿರಿಯ ವೇಷಂಗೊಂಡು - ಹಿರಿಯ ಮಾಹೇಶ್ವರನ ವೇಷಧರಿಸಿ) 
ಭೋಗಣ್ಣನ ಮನೆಗೆ ಹಗಲಲ್ಲಿ ಮಿಳಿ, ಕೈಯಲ್ಲಿ ಕಂಕರಿಗೋಲು ಹಿಡಿದು ಬರಲು 
ಭೋಗಣ್ಣನು ಅವನನ್ನು ಕರೆದು ನಮಿಸಿ ಪಾದಪೂಜೆ ಮಾಡಿ ಪಾದೋದಕ ಸ್ವೀಕರಿಸಿ 
ಶಿವಪೂಜೆಗೆ ಎಡೆಮಾಡಿಕೊಡುವನು. ಈ ವಿಷಯ ತಿಳಿದು ಬ್ರಾಹ್ಮಣರು ಚಂದಿ 
ಮರಸನಲ್ಲಿಗೆ ಹೋಗಿ - 


ನಿಮ್ಮೂರ ಭೋಗಣ್ಣನೆಂಬ ಭಕಂ ಮೀರಿ 

ತಮ್ಮ ಭಕ್ತಾಚರ ವೆಗ್ಗಳಂ ತಲೆಗೇರಿ 

ಹೊಲೆಗಲಸಿ ನೆಲೆಗೆಟ್ಟು ಛಲವುಡುಗಿ ಕುಲವಳಿದು 
ಹೊಲೆಯನೆನ್ನದೆ ಹಿರಿಯ ಭಕನೆಂದರಿದರಿದು 
ತಂದಿಂತು ಮನೆಯೊಳಗೆ ಗೋಜಾಗತಂ ಮಾಡಿ 
ಸಂದ ವಿಪ್ರರ ಕರ್ಮವೆಲ್ಲಮಂ ಪುಸಿ ಮಾಡಿ 
ಹೊಲೆಯನಂ ಮುಂದಿಟ್ಟುಕೊಂಡೈದನೆಲೆಯರಸ 
ಕುಲವೆಲ್ಲ ನಿರ್ಮೂಲವಾದುದಿಂದೆಲೆಯರಸ 
ಆತನಂ ಕರೆಯಿಪುದು ಪೊರಮಡಿಪುದಲ್ಲದಡೆ 
ಆತನಿರಲಾವೆಲ್ಲ ಪೋದಪೆ ಶವಲ್ಲದಡೆ 


ಎಂದು ಚಾಡಿ ಹೇಳುವರು. ಚಂದಿಮರಸ ಭೋಗಣ್ಣನನ್ನು ಕರೆಯಿಸಿ ಯಾರಾದರೂ 
ಮನೆಗೆ ಹೊಲೆಯರನ್ನು ಹೊಗಿಸಿ ಬಾಳುವರೆ? ಮನೆಯೊಳಗೆ ಅನಾಮಿಕನನ್ನು 
ಹೊಗಿಸುವರೆ? ಎಂದು "ಕೇಳುವುದು. ಅದಕ್ಕೆ ಭೋಗಣ್ಣ ಶಿವನರಿಯದ ಹೊಲೆ 
ಯರನ್ನು ನಾನು ಹೊಗಿಸಿದೆನೆ? ಶಿವಭಕ್ತನನ್ನು ಹೊಗಿಸಿದೆ ಇದು ತಪ್ಪೆ ಎಂದು 
ಉತ್ತರಿಸುವನು. ಚಂದಿಮರಸ ಭೋಗಣ್ಣನಿಗೆ ಊರಿಂದ ಹೊರಗೆ ಹೋಗೆಂದು 
ಹೇಳಿದಾಗ ಅವನು ಹೊರಡಲು ಅವನ ಬೆನ್ನ ಹಿಂದೆ ಊರಲ್ಲಿನ ಶಿವನಿಲಯದ 


ಶರಣರು ಮತ್ತು ಹರಿಹರ - ಮುಖಾಮುಖಿ 71 


ಲಿಂಗಗಳೆಲ್ಲವೂ ಉರುಳುತ್ತ ಬಂದವು. ಚಂದಿಮರಸ ಮುಂದೆ ತನ್ನ ತಪ್ಪಿನ ಅರಿವಾಗಿ 
ಭೋಗಣ್ಣನಲ್ಲಿ ಕ್ಷ ಕಮೆಯಾಚಿಸಲು ಭೋಗಣ್ಣ ಊರಿಗೆ ಬಂತಿರುಗುವನು. ಅವನ 
ಹಿಂದೆ ಲಿಂಗಗಳೂ ಬರುವುವು. 


ಶಂಕರದಾಸಿಮಯ್ಯ ಶಿವನಿಂದ ನೊಸಲಕ್ಕ ಣ್ಣನ್ನು ಪಡೆದು ಜೇಡರ ದಾಸಿಮಯ್ಯನ 
ತವನಿಧಿಯನ್ನು ಇಲ್ಲವಾಗಿಸಿ ಅವನ ಗರ್ವವನ್ನು "ಮುರಿದ ಪ್ರಸಂಗ ; ಪೆಂಬೇರದಲ್ಲಿ 
ಮೈಳುಗ (= ಮೈಲಾರ)ನಿಗೆ ಶಂಕರದಾಸಿಮಯ್ಯ ತನ್ನ ಬಾಯ ತಂಬುಲವನಿಕ್ಕಿದ ಪ್ರಸಂಗ; 
ಬ ಷಾತ -ಮಾಳೆಚಿ > ಮಹಾಲಕ್ಷ್ಮಿ) ನೀಡಿದ. ವೀಳೆಯ ಪಚ್ಚೆಗರ್ಪೂರ, "ಮಲ್ಲಿಗೆ 
ಸಂಪಿಗೆ ಪುಷ್ಪಗಳು, ಪರಿಮಳದ್ರವ್ಯಗಳನ್ನು ಸ್ವೀಕರಿಸಿ ಅವಳನ್ನು ಶಂಕರದಾಸಿಮಯ್ಯ 
ಅನುಗ್ರಹಿಸಿದ ಪ್ರಸಂಗ ; "ಶಂಕರದಾಸಿಮಯ್ಯ ಮಾರಿ. ಮಯಂ 
ನನ್ನು ಕುಟ್ಟಿಸಿದ ಪ್ರಸಂಗ ; ಶಂಕರದಾಸಿಮಯನಿಗೆ ಸದ್ಯೊ ೇಜಾತದೇವನೆನ್ನುವ 
ಮಗನಾದ ಪ ಪ್ರಸಂಗ - ಹೀಗೆ "ಶಂಕರದಾಸಿಮಯ್ಯನ ರಗಳೆ ಮುಖ್ಯ ಸಂಗತಿಗಳನ್ನು 
ತನ್ನಲ್ಲಿ ಗರ್ಭೀಕರಿಸಿಕೊಂಡು ಕರ್ನಾಟಕದ ಸಾಂಸ್ಕೃ ತಿಕ ಇತಿಹಾಸ ಸಕ್ಕ ತನ್ನದೇ ಆಡ 
ಕೊಡುಗೆಯನ್ನು ನೀಡುತ್ತದೆ. ಶಂಕರದಾಸಿಮಯ್ಯ - ಜೇಡರದಾಸಿಮಯ್ಮ ಬಸವ 
ಪೂರ್ವದ ಸಮಕಾಲೀನ ಶರಣರು. ಶಂಕರದಾಸಿಮಯ್ಯ ತನ್ನ ನೊಸನಕಣ್ಣಿನ 
ಉಗ್ರತೆಯಿಂದ ಮೈಲಾರ, ಮಾಳಚಿಯರನ್ನು ವಷ ಮಸಣಿಯರನ್ನು 
ಮೇ0%ದನೆಂಬುದು ಸಾರ್‌ ವಿಚಾರ. ಇವರೆಲ್ಲ ಕ್ಹದ್ರದೇವತೆಗಳಾಗಿ ಸಾಮಾಜಿಕ 
ಜೀವನದಲ್ಲಿ ಜನರಿಂದ ಗೌರವವನ್ನು ಪಡೆದಿದ್ದರು. ಇವರ ಕೇಡು ಬರಬಹು 
ದೆಂದು ಜನರು ಇವರ ಭಕರಾಗಿ ಇವರನ್ನು ಪೂಜಿಸುತಿದ್ದರು. ಶಂಕರದಾಸಿಮಯ್ಯ 
ಜನರ ಈ ನಂಬುಗೆಯನ್ನು “ಹುಸಿಗೊಳಿಸಲೆಂದೇ ಮಾ ಕ್ಷುದ್ರ ದೈವಗಳಿಂದ ಸೇವೆ 
ಗೊಂಡುದು. ಶಂಕರದಾಸಿಮಯ್ಯನ ಬಾಯ ತಂಬುಲವನ್ನು ಮೈಲಾರ ತಿಂದದ್ದರಿಂದ 
ಜನರ ದೃಷ್ಟಿಯಲ್ಲಿ ಇವನ ಸಾಮಥ್ಯ ೯ದ ಬಗೆಗೆ ಇದ್ದ ನಂಬುಗೆ ಭಿ ಜಿಲವಾಯಿತು: 


ಕುಂದಿತ್ತು ಮೈಳುಗೆಯ ಸಾಮರ್ಥ್ಯ ೯ಸಂಪದಂ 
ಮೈಲಾರಸೆಲ್ಲರೆಂಜಿಲ ತಿಂಬ ತೆರನಾಯ್ತು 
ಮೈಲಾರನೊಳಗದು ಸಣಂಬೆಂಬುದಿಂದಾಯ್ತು 
ಇನ್ನೇಕೆ ಮೈಳುಗೆಯನೊಪ್ಪಿ ಸಜೆ ಪೂಜಿಪುದು 
ಇನ್ನೇಕೆ ಹಾಳಾದ ಮಾಳಚಿಯ ರಂಜಿಪುದು 


ಎಂದು ಜನ ಮಾತನಾಡಿಕೊಂಡರೆಂದು ಹರಿಹರ ಹೇಳುವನು. ಹರಿಹರ ಇಲ್ಲಿ 
ಕೆಲವು ಮುಖ್ಯ ಸಂಗತಿಗಳ ಉಲ್ಲೇಖ ಮಾಡಿರುವನು. ಪೆಂಬೇರವು ಈಗಿನ ಮಹಾ 
ರಾಷ್ಟ್ರದ ಪೆ ಪೆಂಬರವಾಗಿದೆ. ಭಕ್ತರು ಸಣಬು ಅರಲಿನಿಂದ ಮೈಲಾರನ ಮೂರ್ತಿಯನ್ನು 
ಮಾಡಿ ಮೇಲೆ ಬಣ್ಣ ಬಳಿಯುತ್ತಿದ್ದುದಕ್ಕೆ ಕಾರಣ ಹೊರಗೆ ತೋರಿಕೆಗೆ ಅವನು ಎಷ್ಟು 
ಉಗ್ರವೊ ಒಳಗೆ ಅಷ್ಟೇ ಟೊಳ್ಳು ಎಂಬುದನ್ನು ವಿಡಂಬಿಸುವ ಸಲುವಾಗಿ. ಇದು 


72 ಸಾಧನೆ 


ರಗಳೆಯ ಮೇಲಿನ ಸಾಲುಗಳಿಂದ ವಿದಿತವಾಗುತ್ತದೆ. ಇದು ಬಹುಶಃ Wi 
ಕಾಲಕ್ಕಾಗಲೇ ಜನಪ್ರತೀತಿಯಲ್ಲಿರಬೇಕು. "ಒಳ್ಳಿಹ ಮೈಲಾರನ ಒಳಗೆಲ್ಲ ಸಣಬು, 
ಗ ಬಣ್ಣ ಕರಲೇಸಾಯಿತಯ್ಯಾ' ಎಂಬ ಬಸ ಸವಣ್ಣನ ವಚನದ ಉಲ್ಲೇಖ ಇದಕ್ಕೆ 
ಪೂರಕವಾಗಿದೆ. 


ಹರಿಹರ ವಿರಕನಾದರೂ ಸಂಸಾರವನ್ನು ದ್ವೇಷಿಸುವವನಲ್ಲ ಸುಂದರ 
ದಾಂಪತ್ಯ ಚಿತ್ರಗಳನ್ನು ಅವನು ತನ್ನ ರಗಳೆಗಳಲ್ಲಿ ಕೊಟ್ಟಿರುವನು. ಇದು ಅವನ ಅನನ್ಯ 
ಜೀವನ ಪ್ರೀತಿಗೆ ಉದಾಹರಣೆಯಾಗಿದೆ. ಅವನು "ರಸಿಕಚಕ್ರಿ' ಯಾಗಿರುವುದರಿಂದ 
ನಂಬಿಯಣ್ಣ ಹಾಗೂ ಮಲುಹಣ ರಗಳೆಗಳಲ್ಲಿ ಪ್ರೀತಿಯ ಅನನ್ಯ ಭಾವಸಂಬಂಧವನ್ನು 
ಮನೋಜ್ಞವಾಗಿ ಚಿತ್ರಿಸಿರುವನು. ಪರವೆ -ಸಂಕಲಿನಾಚ್ಚಿಯರಲ್ಲಿನ ನಂಬಿಯಣ್ಣನ 
ಪ್ರಣಯದಾಟ, ವಿರಸ - ಮುನಿಸು - ಶಿವನ ಮಧ್ಯಸ್ಥಿಕೆ - ಮುನಿಸನ್ನು ತಿಳಿಗೊಳಿಸು 
ವುದು - ಪ್ರೊಮಿಗಳನ್ನು ಒಂದು ಗೂಡಿಸುವುದು - ಮುರಿದ ಮನಗಳನ್ನು ಬೆಸುಗೆ 
ಹಾಕುವುದು - ಈ ಎಲ್ಲ ಬದುಕಿನ ಸಾಂಸಾರಿಕ ಸಂಬಂಧಗಳ ಸುಂದರ ಚಿತ್ರವನ್ನು 
ಹರಿಹರ ಕೊಡುವುದನ್ನು ಗಮನಿಸಿದಾಗ ಅವನು ವಿರಕ್ತಿಯ ಮುಸುಕನ್ನು ತನ್ನ ವ್ಯಕ್ತಿ 
ತ್ರಕ್ಕೆ ಹೊಂದಿಸಿಕೊಳ್ಳದೆ 'ಅನನ್ಯ ಜೀವನ ಪ್ರೀತಿಯನ್ನು ವ್ಯಕಿತಕ್ಕ ಅಳವಡಿಸಿಕೊಂಡ, 
ಸಸಿ ಮುಖ್ಯ ವೆನಿಸುತದೆ. ವಿರಹಾಗಿಯಲ್ಲಿ ಬೆಂದ ಮಲುಹಣ ತನ್ನ ಪ್ರೇಯಸಿಯ 
ಧ್ಯಾನದಲ್ಲಿ ki ಮನೆಯ ಹೊರಗೆ ಹಿಮದರಾಶಿಯಲ್ಲಿ ಮರಗಟ್ಟಿ ಮಲುಹಣಿ 
ಮಹಾನ ಎಂದು ಜಪಿಸುತ್ತಾ ನಿಂತುದನ್ನು ನೋಡಿ ಮಲುಹಣಿ ಎನ್ನೆ. ಮೇಲಿಕ್ಕುವಾ 
ಚಿತದಾತುರತೆಯಂ ಪನ್ನಗಾಭರಣನೊಳು ಮಾಳ್ಪುದು .. . ಬೇಡಿ ಕೋಳ್ಳೀಶ್ವ ರನೊಳೆನ್ನ 
ಮಲುಹಣ ಹೋಗು' ಎಂದು ಹೇಳಿ ಅವನ ಕಣೆರೆಯಿಸುವಳು. ಬುಡು 
ಬೇಡು ನಿನ್ನತ್ತ ನಾಂ ಬಪ್ಪೆ ಎನ್ನಹವಣೇ ಕೋಟಿ "ಮಲುಹಣಿಯರಾಗರೇ' ಎಂದು 
ಅವಳು ಹೇಳುವ ಮಾತು ಪ್ರೀತಿಯ ಆಳದಿಂದ ಬಂದದ್ದು 


ಬಸವಾದಿ ಶಿವಶರಣರು ಸಾತ್ವಿಕಭಕ್ತಿಯಾದರೆ, ಹರಿಹರನ ಶಿವನ ಭಕರದು ಉಗ್ರ 

ಭಕ್ತಿ ಲಿಂಗಾಂಗ ಸಾಮರಸ್ಯದ. ಅನುಭೂತಿ ಷಟ್‌ಸ್ಮಲದ ನಾಲ್ಕನೆಯ ಹಂತದಲ್ಲಿ 
ಆಗುತ್ತದೆ. ವೀರಶೈವ ಪರಿಭಾಷೆಯಲ್ಲಿ ಇದನ್ನು ಅನುವ ಎಂದು ಕರೆಯ 
ಲಾಗುವುದು. ಜೀಡರ ದಾಸಿಮಯ್ಯನು ಅನುಭಾವಕ್ಕೂ ಭಕಿಗೂ ಇರುವ ಅವಿನಾ 
ಭಾವ ಸಂಬಂಧವನ್ನು ಹೀಗೆ ವಿವರಿಸಿರುವನು : 

ಅನುಭಾವವಿಲ್ಲದ ಭಕ್ತಿ ತಲೆಕೆಳಗಾದುದಯ್ಯಾ 

ಅನುಭಾವ ಭಕ್ತಿಗಾಧಾರ 

ಅನುಭಾವ ಭಕ್ತಿಗೆ ನೆಲೆವನೆ 

ಅನುಬಾವವುಳ್ಳವರ ಕಂಡು 


ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ 
ನರಕದಲ್ಲಿಕ್ಕಯ್ಯ ರಾಮನಾಥ 


' ಶರಣರು ಮತ್ತು ಹರಿಹರ - ಮುಖಾಮುಖಿ 73 


ಅನುಭಾವವಿಲ್ಲದೆ ಈ ತನು ಎಳತಟವಾದುದಯ್ಯ 
ಅನುಭಾವವೀ ತನುವಿಂಗಾಧಾರ 

ಅನುಭಾವರ ಅನುಭಾವವನು ಮನವಾರೆ ಛೇಧಿಸಿದವರಿಗೆ 
ಜನನವಿಲ್ಲ ಕಾಣಾ ರಾಮನಾಥ. 


ಶಿವಜ್ಞಾನ ಅಥವಾ ಷಟ್‌ಸ್ಥಲದ ಬಗೆಗಿನ ಅರಿವು ಭಕ್ತನಾದವನಿಗೆ ಇರಬೇಕು. 


ಇದನ್ನೇ "ಅನುಭಾವ' ವೆಂದು ಕರೆದಿರುವ ಶಿವಶರಣರು ಭಕನಾದವನಿಗೆ ಭಕ್ತಿಯ ಅನು 


ಸಂಧಾನದಲ್ಲಿ ಅನುಭಾವಜ್ಞಾನದ ಅವಶ್ಯಕತೆಯನ್ನು ಒತ್ತಿ ಹೇಳಿರುವರು. ಮೇಲಿನ 
ವಚನದ ಮೊದಲ ಮೂರು ಸಾಲುಗಳು ಇದನ್ನೇ ಪ್ರತಿಪಾದಿಸುತ್ತವೆ. ಶಿವಜ್ಞಾನ ಅಥವಾ 
ಷಟ್‌ಸ್ಥಲದ ತಿಳುವಳಿಕೆಯುಳ್ಳವರನ್ನು "ಅನುಭಾವರು' "ಅನುಭಾವವುಳ್ಳವರು' (-ಅನು 
ಭಾವಿಗಳು) ಎಂದು ಕರೆದಿರುವುದೂ ಗಮನಿಸಬೇಕಾದ ಸಂಗತಿ. ಚಂಚಲವಾದ 
ಮನಃಸ್ಥಿತಿಯನ್ನು ಹದ್ದುಬಸಿಗೆ ತರಲು ನೆರವಾಗುವುದು ಅನುಭಾವ. ಆ ಕಾರಣದಿಂ 
ದಲೇ “ಅನುಭಾವೀತನು ಲಿಂಗಾಧಾರ' ಎಂದು ಎರಡನೆಯ ವಚನದಲ್ಲಿ ಕರೆದಿರು 
ವುದು. ಭಕನ ಸ್ಥಿತಿಯಲ್ಲಿನ ಚಾಂಚಲ್ಯ ಕ್ರಮಾಗತವಾಗಿ ಷಟ್‌ಸ್ಥಲದ ಅನುಸಂಧಾನ 
ದಲ್ಲಿ ಇಲ್ಲವಾಗುತ್ತಾ ಸಾಗುವುದು. ಮನದ ಕಾಳಿಕೆಯನ್ನು ಪರಿಹರಿಸಲು "ಅನುಭಾ 
ವ'ವು ಸಾಧಕನಿಗೆ ಸಾಧಕಾವಸ್ಥೆಯಲ್ಲಿ ನೆರವಾಗುವುದು. ಅನುಭಾವವು ಎಲ್ಲರಿಗೂ 
ಸಾಧ್ಯವಲ್ಲ, ಅದೊಂದು ಗುಪನಿಧಿ. ಶಿವಜ್ಞಾನವೆನ್ನುವ ಅಂಜನವನ್ನು ಕಣ್ಣಿಗೆ ಹಚ್ಚಿ 
ಕೊಂಡವರಿಗೆ ಮಾತ್ರ ಆ ಗುಪನಿಧಿ ಕರಗತವಾಗುವುದು. ಇದನ್ನೇ ಬಸವಣ್ಣನವರು 
"ಭಕ್ತಿಯೆಂಬ ನಿಧಾನವ ಸಾಧಿಸುವಡೆ ಶಿವಪ್ರೇಮವೆಂಬ' ಅಂಜನವನೆಚ್ಚಿಕೊಂಬುದು 
ಎಂಬ ಮಾತಿನಲ್ಲಿ ಹೇಳಿರುವರು. "ನಮ್ಮ ಕೂಡಲಸಂಗನ ಶರಣರ ಅನುಭಾವ ಗಜ 
ವೈದ್ಯ' ಎಂದೂ ಅವರು ಹೇಳಿರುವರು. ನಮ್ಮ ದೈಹಿಕ ಕಾಯಿಲೆಗಳಿಗೆ ಶ್ರೇಷ್ಠ ವೈದ್ಯರ 
ಚಿಕಿತ್ಸೆ ಹೇಗೆ ಪರಿಹಾರ ನೀಡುತ್ತದೆಯೋ ಹಾಗೆ ಅನುಭಾವವೆನ್ನುವ ಗಜವೈದ್ಯ (- ಶ್ರೇಷ್ಠ 
ವೈದ್ಯ) ಮಾನಸಿಕ ಸುಪ್ರಸನ್ನತೆಗೆ ಕಾರಣವಾಗುತ್ತದೆ. ಕೂಡಲ ಸಂಗನ ಶರಣರ ನಡುವೆ 


' ನಡೆಸುವ ಅನುಭಾವಿಕ ಚರ್ಚೆಯನ್ನು ಬರಿಯ ಮಾತೆನ್ನಬಹುದೆ? ಅದು "ಶಬ್ದಸಾ 


ರಾಯ' ಎಂದು ಅತ್ಯಂತ ಧ್ವನಿಪೂರ್ಣವಾಗಿ ಬಸವಣ್ಣನವರು ಹೇಳಿರುವರು. 
ಶರಣರು ಒಂದೆಡೆ ಸೇರಿ ನಡೆಸುವ ಗೋಷ್ಠಿಯನ್ನು "ಸುಖದ ಸುಖಿಗಳ ಸಂಭಾಷಣೆ' 
ಎಂದೂ ಅದರಿಂದ "ದುಃಖಕ್ಕೆ ಎಶ್ರಾಮ' ವೆಂದೂ ಅಕ್ಕಮಹಾದೇವಿ ಹೇಳುವುದರಲ್ಲಿ 
ಅರ್ಥವಿದೆ. ಶರಣರ ಸಂಗವೆ "ಶರಣರ ಅನುಭಾವ' ವಾಗಬಹುದು. "ನಿಮ್ಮವರು 


' ಅಡಿಗಡಿಗೆ ಹೇಳಿ ಭಕ್ತಿಯೆಂಬ ಒಡವೆಯ ದಿಟವ ಮಾಡಿ ತೋರಿದರು' ಎಂಬ ಬಸವಣ್ಣ 
' ನವರ ಹೇಳಿಕೆಯಲ್ಲಿ ಗೋಷ್ಠಿಯಲ್ಲಿ ಶರಣರು ಶಿವಾನುಭವವನ್ನು ಅಥವಾ ಶಿವಜ್ಞಾ 
ನವನ್ನು ಕುರಿತಂತೆ ಮೇಲಿಂದ ಮೇಲೆ ಚರ್ಚಿಸುವ ಮೂಲಕ ನಾನು "ನಿಜ'ವನ್ನು ಕಂಡು 
' ಕೊಂಡೆ ಎಂಬ ಬಾವ ಉದ್ದೀಪಿತವಾಗುತ್ತೆದೆ. "ಶರಣರ ಅನುಭಾವ (- ಶಿವಜ್ಞಾನಕ್ಕೆ 
ಸಂಬಂಸಿದಂತೆ ಚರ್ಚೆ) ಮಡಿವಾಳನ ಕಾಯಕದಂತೆ' ಎನ್ನುವ ಬಸವಣ್ಣನವರ 


74 ಸಾಧನೆ 


ಮಾತಿನಲ್ಲಿ ಶಿವಶರಣರ ಜೊತೆ ನಡೆಸುವ ಚರ್ಚೆಯು ಮನದ ಮಲಿನವನ್ನು ಪರಿ 
ಹರಿಸುತ್ತದೆನ್ನುವ ಅರ್ಥವಿದೆ. ಹಾಗೆಯೇ "ಕೂಡಲಸಂಗನ ಶರಣರು ರಸದ ವಾರುಧಿ 
ಗಳು' ಎಂದು ಬಸವಣ್ಣನವರು ಕರೆದಿರುವುದು ಇನ್ನೂ ಹೆಚ್ಚಿನ ಧ್ವನಿಗೂಡಿಸುತ್ತದೆ. 


ಶರಣರದು "ಲಿಂಗಸುಖಿ' ಗಳಾಗುವ "ಲಿಂಗವ್ಯಸನಿ' ಗಳಾಗುವ ಕಡೆಗೆ ಲಿಂಗವೇ . 
ಆಗುವ ಒಂದು ಹಂತ. ಹರಿಹರನ ಭಕ್ತರದು ಉಗ್ರಭಕ್ತಿ ಅಲ್ಲಿ ಹಂತಹಂತವಾಗಿ ' 
ಸಾಧಕ ತನ್ನ ಅಂತರಂಗದ ಕಾಳಿಕೆಗಳನ್ನು ಕಳೆದುಕೊಳ್ಳುತ್ತ ಕೊನೆಗೆ ತಾನು ಬೇರೆಯಲ್ಲ. 
ಲಿಂಗ ಬೇರೆಯಲ್ಲ ಎನ್ನುವ ಹಂತಕ್ಕೆ ತಲುಪುವ ಶಿವಶರಣರ ಸಾಧನಾಗತಿಯ ಆತ್ಯಂತಿಕ 
ಸ್ಥಿತಿಯಲ್ಲ ಹರಿಹರನಲ್ಲಿ ಭಕ್ತಿ ಎನ್ನುವುದು ಅಂತರಂಗವನ್ನು ಒರೆಹಚ್ಚಿ: 
ನೋಡುವುದಾಗಿದೆ. ಹರಿಹರನ ಭಕ್ತರು ತಮ್ಮ ಭಕ್ತಿನಿಷ್ಠೆಯನ್ನು ಪ್ರಕಟಪಡಿಸಲು ತಮ್ಮ 
ಜೀವವನ್ನೇ ಪಣಕ್ಕಿಡುವರು. ಉದಾಹರಣೆಗೆ ಕೊಂಡಗುಳಿ ಕೇಶಿರಾಜನು ನದಿ ದಾಟು 
ವಾಗ ತನ್ನ ಇಷ್ಟಲಿಂಗ ನೀರಿನಲ್ಲಿ ಕಳೆದು ಹೋಗಲು ತನ್ನ ಶಿರವನ್ನೇ ಛೇದಿಸಿಕೊಳ್ಳಲು ' 
ಹೊರಡುವನು. ತಮಿಳುನಾಡಿನ ನಾಯನ್ನಾರರ ಬದುಕಿನಲ್ಲಿ ಪ್ರಧಾನವಾದುದು 
ಲಿಂಗನಿಷ್ಠೆ ಅದು ಪರೀಕ್ಷೆಗೆ ಒಳಪಟ್ಟಲ್ಲಿ ತಮ್ಮ ಜೀವವನ್ನೇ ತಮ್ಮ ಲಿಂಗ ನಿಷ್ಠೆಗಾಗಿ 
ಅರ್ಪಿಸಿಕೊಳ್ಳುವರು. ಬಸವಣ್ಣನವರು ಈ. ಅಗ್ನಿ ಪರೀಕ್ಷೆಯನ್ನು ಹೀಗೆ ವ್ಯಾಖ್ಯಾನಿ 
ಸುವರು : 

ಭಕ್ತಿಯೆಂಬುದು ಅನಿಯಮ ನೋಡಯ್ಯಾ 
ಅದು ವಿಷದ ಕೊಡ : ತುಡುಕಬಾರದು ; 


ಅಂಗಕ್ಕೆ ಹಿತವಲ್ಲ, ಸಿಂಗಿ ನೋಡಯ್ಯಾ 
ಅದು ವಿಚಿತ್ರ ವಿಸ್ಮಯ ಕೂಡಲಸಂಗಮದೇವಾ 


'ಮುನ್ನಿನವರು' ಅಂದರೆ ಪುರಾತನರು ಹೋದ ದಾರಿ ಭಯ ಕಾಣಿರಣ್ಣಾ ! 
ಎಂದು ಬಸವಣ್ಣನವರು ಹೇಳುತ್ತಾ, ಈ ಭಕ್ತಿ ಪರೀಕ್ಷೆ ಎಷ್ಟು ಉಗ್ಗವಾದುದೆಂದರೆ, 
ಬಲ್ಲಾಳನ ವಧುವನ್ನೇ ಬೇಡಿದ, ಸಿರಿಯಾಳನ ಮಗನನ್ನೇ ಬೇಡಿದ, ದಾಸನು 
(ಜೇಡರ ದಾಸಿಮಯ್ಯನ)ನೆಯ ಬೆಲೆಬಾಳುವ ವಸ ನವನ್ನು ಅವನ ಎದುರಿಗೇ ಸೀಳಿದ 
ಪರೀಕ್ಷೆ ಮನಸ್ಸನ್ನು ಒರೆಹಚ್ಚಿ ನೋಡುವಂತಹದ್ದು. ಆದ್ದರಿಂದಲೇ ಅವರು ಹೋದ 
ದಾರಿ "ಭಯವನ್ನುಂಟು ಮಾಡುವಂತಹದ್ದು ಈ "ಉಗ್ರ ಪರೀಕ್ಷೆಯಲ್ಲಿ ಅವರು ತಮ್ಮನ್ನು 


ತಾವು ಪಣವಾಗಿ "ಒಡ್ಡಿದರು. ಆದ್ದರಿಂದಲೇ ಅವರು " ಅಫಟಿತಪಟಿತರು, ವಿಪರೀತ 
ಚರಿತರು'. 


ಕಮ್‌ 0% ಒನಕೆ 

ಕಾ ಬ ಹ ಇ 

ph 4 
ಸ್ಥೆ 


ಹಂಪೆಯ ದರೂಪಾಕ್ಷ: ಕಾಲಾಸುಕ್ರಮಣಿಕೆಯ 
ಬೆಳವಣಿಗೆ 


(ಕನ್ನಡ ಸಾಹಿತ್ಯ ಹಾಗೂ ಶಾಸನಗಳನು rc 


- ಡಾ. ಸಿ ಸಾಗಭೂಷಣ 


ಹಂಪೆಯನ್ನೊಳಗೊಂಡಂತೆ ಕನ್ನಡ ನಾಡಿನಲ್ಲಿ ವಿರೂಪಾಕ್ಷನನ್ನು ಆರಾಧಿಸುವ 
ಪದ್ಧತಿ ಯಾವಾಗ "ಪ್ರಾರಂಭವಾಯಿತು ಎಂಬುದು ನಿಖರವಾಗಿ ತಿಳಿಯದಿದ್ದರೂ 
ಪೂರ್ವದಿಂದಲೂ ವಿರೂಪಾಕ್ಷನ ಆರಾಧನೆ ಕಂಡುಬರುತದೆ. ಹತ್ತನೇ ಶತಮಾನಕ್ಕಿಂತ. 
ಪೂರ್ವದಲ್ಲಿಯೇ ಶಿವನನ್ನು ವಿರೂಪಾಕ್ಷನೆಂದು ಕರೆದು ಆರಾಧಿಸುವ ಪದ್ಧತಿ ಕನ್ನಡ 
ನಾಡಿನಲ್ಲಿ ಇತ್ತು ಎದು ಸಾಹಿತ್ಯ ಹಾಗೂ ಶಾಸನಗಳಲ್ಲಿಯ ಉಲ್ಲೇಖದಿಂದ ತಿಳಿದು 
ಬರುತದೆ. 


ವಿರೂಪಾಕ್ಷ ಎಂಬುದು ಸ್ಥಳದೈವ ಶಿವನ ಹೆಸರು. ವರ್ತುಲ ಸಂಭಾಕೃತಿಯ ಲಿಂಗ 
ರೂಪದಲ್ಲಿ ನೆಲೆನಿಂತಿದೆ. ಈ ಅಂಗೆ ಮಾನವ ನಿರ್ಮಿಸಿದುದಲ್ಲ ಸ್ವಯಂಭು ಲಿಂಗ 
ಎಂಬುದು ಪರಂಪರಾಗತ ನಂಬಿಕೆ. ದೇವತೆಗಳು ಹಾಗೂ ವಿಗ್ರಹಗಳು ಉದ್ಭವ 
ವಾದವು ಎಂಬ ಕಲ್ಪನೆ ಅಥವಾ ನಂಬಿಕೆ ಇದ್ದಾಗ ಅವಿಗ್ರಹಗಳು ಸ್ವಯಂಭು ಎನ್ನಿಸಿ 
ಕೊಳ್ಳುತವೆ. ಶಿವ "ಸ್ವರೂಪಿಯಾದ ಲಿಂಗವು ಸ್ವಯಂಭು ಪ್ರಿಗುವೆ ಅವಕಾಶ 
ಹೆಚ್ಚಾಗಿರುವುದರಿಂದ ಅಂತಹ ಲಿಂಗಗಳು ಪತಿಷ್ಠಿತವಾಗಿರುವ ದೇವಾಲಯಗಳು 
ಸ್ವಯಂಭು ಸ್ಥಾನಗಳೆಂದು ಪರಿಗಣಿತವಾಗಿವೆ. ಎರೂಪಾಕ್ಟ: ವಿರೂಪ * ಅಕ್ಷಿ ಅಂದರೆ 
ನಿಜರವಾದ "ಕಣ್ಣುಳ್ಳವನು ಎಂದೂ, ಈಶ್ವರ , ಮುಕ್ಕಣ್ಣ ತ್ರಿಯಂಬಕ. ಇತ್ಯಾದಿ 
ಸಮನಾರ್ಥಕ ಪದಗಳು ಅನ್ನಯಿತವಾಗಿವೆ ಸಾಮಾನ್ಯ ಅರ್ಥದಲ್ಲಿ ತ್ರಿನೇತ್ರ 
ವುಳ್ಳವನೂ ಎಂಬ ಅರ್ಥವನ್ನು ಪಡೆದಿದೆ. ಹರನ ರೂಪಾಂತರಗಳಲ್ಲಿ "ವಿರೂಪಾಕ್ಟ' 
ಎನ್ನುವುದು ಒಂದು ಎಂಬುದು ಜಗನ್ನಾಥ ದಾಸರ ಕೀರ್ತನೆಯಿಂದ ತಿಳಿದುಬರುತ್ತದೆ. 
ವಿರೂಪಾಕ್ಷನೆಂದರೆ ತ್ರಿಪುರಾರಿ, ತ್ರಿನೇತ್ರವುಳ್ಳವನು. ಹಂಪೆಯ ವಿರೂಪಾಕ್ಷನ ರೂಪಗಳ 
ಬಗೆಗೆ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ವರ್ಣನೆ ಇದೆ. ಬಸವಣ್ಣನವರು ತಮ್ಮ ವಚನದಲ್ಲಿ 
ನಾಲ್ಕು ಯುಗಗಳಲ್ಲಿ "ಶಿವನು ಒಂದೊಂದೆಡೆಯಿದ್ದ ಬಗೆಗೆ ಹೇಳುತ್ತ "ಕೃತಯುಗದಲ್ಲಿ 
ಕೇದಾರ ಎಂಬ ಮೂಲ ಸ್ಥಾನ' ತ್ರೇತಾಯುಗದಲ್ಲಿ ಮಾರಣಾಸಿ ಮೂಲಸ್ಥಾನ, 


76 ಸಾಧನೆ 


ದ್ವಾಪರದಲ್ಲಿ ವಿರೂಪಾಕ್ಟನೆಂಬ ಮೂಲಸ್ಥಾನ, ಕಲಿಯುಗದಲ್ಲಿ ಪರ್ವತ ಸ್ಥಾನ ಎಂದಿದ್ದು 
ವಾಲು ಕಾಲಗಳಲ್ಲಿ ಶಿವನು ಒಂದೊಂದು ಪೀಠ ಸಾನದಲಿದ ಅಂದರೆ ಕೇದಾರ, ಕಾಶಿ, 
ನ ೧ ಛಿ ಣಂ 
ಹಂಪೆ, ಶ್ರೀಶೈಲ ಪೀಠದಲ್ಲಿದ್ದ ಎಂಬುದಾಗಿ ತಿಳಿದುಬರುತ್ತದೆ. ದ್ವಾಪರಯುಗ 
ದಲ್ಲಿಯೇ ವಿರೂಪಾಕ್ಷ ಸ್ಥಾನ ಇತು ಎಂದು ವಿರೂಪಾಕ್ಷನ ಕಲ್ಪನೆಯನ್ನು ಬಹಳ ಹಿಂದಕ್ಕೆ 
ಕೊಂಡೊಯ್ಲಿರುವುದನ್ನು ಈ ವಚನ ತಿಳಿಸುತ್ತದೆ. 


ಹರಿಹರನು ತನ್ನ ಕೃತಿಗಳಲ್ಲಿ ವಿರೂಪಾಕ್ಷನ ಕಲ್ಪನೆಯನ್ನು ಕುರಿತು ಸುದೀರ್ಥವಾಗಿ ' 
ವರ್ಣಿಸಿದ್ದಾನೆ. ಹಂಪೆಯರಸನ ರಗಳೆಯಲ್ಲಿ ವಿರೂಪಾಕ್ಷನನ್ನು ಕುರಿತು 


ನಿತ್ಯ ಶ್ರೀಕಂಠ ಕಂಠಾಭರಣ ಕಿರಣ ಸಂಘಾತ ಸಂಬೂತ ನೂತ್ನಾ 
ತ್ಯ ವ್ರಾತಾಂಗ ಗಂಗಾಧರ ಪುರಹರ ಭಾಳಾಕ್ಟ ಚಂಚದ್ಭವಾನೀ 

ತ್ಯಕ್ಷ ಸ್ವಾಮಿ ಕಾಮಾಂತಕ ನಿಖಿಳ ಮಖಾಧಾರ ವಿಸ್ತೀರ್ಣ ಭಕ್ತ 

೯ತ್ಯಂತ ಪ್ರೇಮಿ ಪಂಪಾಪುರದರಸ ವಿರೂಪಾಕ್ಷ 
ಆಪುರದೊಳೊಪ್ಪುವ ಶಶಿಧರಂ ವಿಷಧರಂ ॥ 

ಕಾಪಾಲಿ ದಕ್ಷನ ಧ್ವರಹರಂ ಪುರಹರಂ 

ದುರಿತ ತಿಮಿರ ವ್ರಜ ದಿವಾಕರ ಭೀಕರಂ | 
ಸಕಳ ಚೈತನ್ಯ ವಿಸ್ತಾರಕಂ ಪ್ರೇರಕಂ | 
ಶರಣ ನಿಕರ ಸ್ತೋತ್ರ ಪೂಜಿತಂ ಯೋಜಿತಂ 

ನಿಖಿಳ ಶಾಶ್ವತ ಶಿವ ಮಹೋನ್ನತಂ ಸನುತಂ 


ಹಸಿ 


ನೆಲಸಿಪ್ಪನಖಿಲಗುರು ಪಂಪಾ ವಿರೂಪಾಕ್ಷ? 


ಶಿ 


(EL 


= 


ವಿರೂಪಾಕ್ಷಾಷ್ಠಕದಲ್ಲಿ ವಿರೂಪಾಕ್ಷನನ್ನು ಕುರಿತು, 
ಅವನ ನಯನದೊಳು ಹವಿ 
ತ್ರಿಶೂಲದ ಪೆಣ 
ಮತ್ತವನ ಶಿರದೊಳ್ಳುರನದ ಇದೇವ ವಿರೂಪಾಕ್ಷ... 
ಎಂದು ವರ್ಣನೆ ಇದೆ. 


ಗಿರಿಜಾಕಲ್ಯಾಣದಲ್ಲಿ ಹರಿಹರನು ತನ್ನ ಆರಾಧ್ಯ ದೈವ ಪಂಪಾಪುರದರಸ 
ವಿರೂಪಾಕ್ಷನನ್ನು ಅಷ್ಟತನು ಮೂರ್ತಿ ಸ್ವರೂಪದವನೆಂದು ಕೊಂಡಾಡಿದ್ದಾನೆ. 


ಶ್ರೀಮಚ್ಛೈಲೇಂದ್ರ ಪುತ್ರೀ ಗುರುತರ ಹೃದಯ ಕ್ಷೀರವಾರಾಶಿ ಚಂದ್ರಂ 
ವೋಮಾರ್ಕೆಂದು ಕಮಾತ್ಮಾನಲಜಲ ತಪಮಾನಾಷ್ಟ ಮೂರ್ತಿ ಪ್ರಸಿದ್ಧಂ' 


ಹೃಮಾವತಿಯ ಪ್ರೇಮಲ ಹೃದಯವೆಂಬ ತಾಲ್ಲಡಲಿಗೆ ಚಂದ್ರನೂ, ನೆಲ, 


"ಬಸವಣ್ಣನವರ ಷಟ್ಟಲ ವಚನಗಳು (ಸಂ/ ಶಿ.ಶಿ. ಬಸವನಾಳ) ವ.ಸಂ. 393 
' ಹರಿಹರನ ರಗಳೆಗಳು (ಸಂ. ಎಂ.ಎಂ. ಕೌಲಬುರ್ಗಿ) ಪು. 497, 510 


' ಗಿರಿಜಾ ಕಲ್ಯಾಣ ಮಹಾಪ್ರಬಂಧ (ಸಂ. ॥ ಎಂ.ಜಿ. ನಿಂಜುಂಡಾರಾಧ್ಯ) ಆ-/ ಪ.ಸಂ. 1 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 77 


ನೀರು, ಬೆಂಕಿ, ಗಾಳಿ, ಬಯಲು, ರವಿ, ಶಶಿ ಮತ್ತು ಒಡೆಯರೆಂಬ ಎಂಟು ತನು 
ಮೂರ್ತಿಗಳಿಂದ ಪ್ರಸಿದ್ಧ ಸ್ವರೂಪವುಳ್ಳವನು ಆದ ಪಂಪಾ ವಿರೂಪಾಕ್ಷ ಹರಿಹರನು 
ವರ್ಣಿಸಿರುವ ಅಷ್ಟತನ ತತ್ವವನ್ನೊಳಗೊಂಡ ಶಿವನ ಶಿಲ್ಪವನ್ನು ಹಂಪೆಯಲ್ಲಿ ಮೊದಲ 
ಬಾರಿಗೆ ಸಂಶೋಧಕರು ಗುರುತಿಸಿದ್ದಾರೆ. ಶಿಲ್ಪ ಶೈಲಿಯ ದೃಷ್ಟಿಯಿಂದ ಈ ಶಿಲ್ಪವು 
14 - 15ನೇ ಶತಮಾನದಲ್ಲಿ ರೂಪುತಳೆದಿರಬೇಕೆಂದು ಭಾವಿಸಿದ್ದಾರೆ". ಈ ಶಿಲ್ಪವು 
ಪಂಪಾ ವಿರೂಪಾಕ್ಷನನ್ನು ಸಾಕಾರ ರೂಪದಲ್ಲಿ ಪ್ರತಿನಿಧಿಸುವಂತಹದ್ದಾಗಿದೆ. 


ರಾಘವಾಂಕನು ಸೋಮನಾಥ ಚಾರಿತ್ರ ಕೃತಿಯಲ್ಲಿ ವಿರೂಪಾಕ್ಷನನ್ನು ಕುರಿತು, 
ಶ್ರೀಮಾಯಾವರನಿಂದುಧರನುಗ್ರನಭಯಂಕರ 
ಮಾಯೂರಿಭಕ್ತ ಭಯಹಾರಿ ಗಂಗಾವಾರಿ 
ಮಾಯುಭೂಗ್ಫೂಷನುತ್ತಮವೇಶನಘತಿಮಿರ ಪೂಷನ ತಿವಿಗತ ದೋಷ 
ಸ್ವಾಯುತಾಖಿಳ ಲೋಕದಾನತ ವಜ್ರಪುಣ್ಯ ದಾಯಕಂ ಹರಿವಿರಂಚ್ಯಾದಿ 
ಪ್ರಮುಖ ದೇವರಾಯ ಪಂಪಾ ವಿರೂಪಾಕ್ಸ್‌ ಎಂದು ವರ್ಣಿಸಿದ್ದಾನೆ. 


ಈ ಸಾಹಿತ್ಯ ಕೃತಿಗಳಲ್ಲಿಯ ಉಲ್ಲೇಖಗಳಲ್ಲಿ ವಿರೂಪಾಕ್ಷನ ರೂಪವು ತ್ರಿನೇತ್ರ, ತ್ರಿಪುರಾರಿ 
ಗಂಗಾಧರ, ಕಾಪಾಲಿ, ಧಕ್ಷನ ದ್ವರ ಹರಂ ನಡುಗಣ್ಣಿನವ, ಕಾಮಾಂತಕ, ಪುರಹರ, 
ಭಾಳಾಕ್ಸ ಅಷ್ಟತನುಮೂರ್ತಿ ಇತ್ಯಾದಿ ರೀತಿಯಲ್ಲಿ ವ್ಯಕ್ತವಾಗಿದೆ. ಸಾಹಿತ್ಯ ಕೃತಿಗಳಲ್ಲಿ 
ವರ್ಣಿತವಾಗಿರುವ ವಿರೂಪಾಕ್ಷನ ರೂಪಗಳು ಹಂಪೆಯ ವಿರೂಪಾಕ್ಸನಿಗೆ ಸಂಬಂಧ 
ಪಟ್ಟವುಗಳಾಗಿವೆ. 


ವಿರೂಪಾಕ್ಷ ದೇವಾಲಯವು ಹಂಪೆಯಲ್ಲಿ ಯಾವಾಗ ಸ್ಥಾಪಿತವಾಯಿತೆಂದು 
ಹೇಳುವುದು ಕಷ್ಟವಾದರೂ, ಹಬ್ನಿರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೇ ಶಕ್ತಿ 
ಕೇಂದ್ರವಾಗಿದ್ದ ಹಂಪೆಯು ಶೈವ ಕ್ಷೇತ್ರವಾಗಿ ಪರಿಣಮಿಸಿದ್ದು ಆ ಅವಧಿಯಲ್ಲಿ ಸ್ಥಾಪಿತ 
ವಾಗಿರಬೇಕು ಎಂದೆನಿಸುತ್ತದೆ. ಹಂಪೆಯು ಪ್ರಾಚೀನ ಕಾಲದಿಂದಲೂ ವಿರೂಪಾಕ್ಷ 
ದೇವಾಲಯದ ಮೂಲಕ ಪ್ರಸಿದ್ಧ ಧಾರ್ಮಿಕ ನೆಲೆವೀಡಾಗಿದ್ದಿತು ಎಂಬುದು ಪುರಾತತ್ತ್ವ 
ಅವಶೇಷಗಳು ಹಾಗೂ ಸಾಹಿತ್ಯದಲ್ಲಿಯ ಪುರಾವೆಗಳಿಂದ ವಿದಿತವಾಗುತ್ತದೆ. ಹಂಪೆ 
ಯಲ್ಲಿ ವಿರೂಪಾಕ್ಷನು ನೆಲೆ ಊರಿದ್ದಾಗಿಲಿನಿಂದ ಜನತೆಯ ಜೀವನ ಶ್ರದ್ಧೆ ಹಾಗೂ 
ನಿಷ್ಠೆಗಳ ಪ್ರತೀಕವಾಗಿದ್ದಾನೆ. ಹಂಪೆಯ ವಿರೂಪಾಕ್ಷ ದೇವಾಲಯವು ಕಲ್ಯಾಣ 
ಚಾಲುಕ್ಯರು, ಹೊಯಳರು, ವಿಜಯ ನಗರದರಸರು, ಸ್ಥಳೀಯ ಅರಸರು ಹಾಗೂ ಇಲ್ಲಿ 
ಯವರೆವಿಗೂ ತನ್ನದೇ ಆದ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ 
ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗಿನ ವಿರೂಪಾಕ್ಷ ದೇವಾಲಯದ ಸಂಕೀರ್ಣದ 


* ಹಂಪೆಯಲ್ಲಿ ವೀರಶೈವ ಪ್ರಾಚೀನ ಕುರುಹುಗಳು. ಎನಗಿಂತ ಕಿರಿಯರಿಲ್ಲ (ಸಂ 1 ಬಸವ 


ರಾಜು ಮಲ್ಲಶೆಟ್ಟಿ) ಪು. 319 
5 ಸೋಮನಾಥ ಚಾರಿತ್ರ(ಸಂ/! ಆರ್‌.ಸಿ. ಹಿರೇಮಠ, ಎಂ.ಎಸ್‌. ಸುಂಕಾಪುರ) ಸ್ಯ! ಪ,ಸಂ.6 


78 ಸಾಧನೆ 


ವಿವಿಧ ಭಾಗಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ದೇವಾಲಯದ ವಿವಿಧ ಭಾಗಗಳು ' 
ವಿವಿಧ ಅರಸು ಮನೆತನಗಳ ಕಾಲದಲ್ಲಿ ಕ್ರಿ.ಶ. 7ನೇ ಶತಮಾನದಿಂದೀಚೆಗೆ ವಿಭಿನ್ನ | 
ಕಾಲಗಳಲ್ಲಿ ನಿರ್ಮಾಣವಾಗಿರುವುದು ಇಡಿ ಕೆಲಭಾಗಗಳು ಜೀರ್ಣೋದ್ಧಾರ 
ಗೊಂಡಿರುವುದು ಕಂಡುಬರುತದೆ. 


ಹಂಪೆಯು ಪೂರ್ಣಕಾಲದಿಂದಲೂ ಪಂಪಾಕ್ಷೇತ್ರ, ಪಂಪಾಪುರ, ಪಂಪಾಪಟ್ಟಣ, 
ಪಂಪಾತೀರ್ಥ ಎಂದು ಶಾಸನ, ಕಾವ್ಯಗಳಲ್ಲಿ ಕರೆಯಲ್ಪಟ್ಟಿದೆ. ಪಂಪಾಕ್ಟೇತ್ರ ಎಂದರೆ 
ಈಗಿನ ವಿರೂಪಾಕ್ಷ ದೇವಾಲಯದ ಸುತ್ತಲ ಪ್ರದೇಶಗಳೇ ಆಗಿವೆ. ಕ್ರಿ.ಶ. 1199ರ 
ಶಾಸನದಲ್ಲಿಯ ವಿವರದ ಪ್ರಕಾರ " ಜಡ್‌ ಪ್ರದೇಶವನ್ನು ವಿರೂಪಾಕ್ಷ ಸೀಮೆ' 
ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ. ಈಗಿನ ಚಕ್ರತೀರ್ಥವೆಂದು. ಕರೆಯುವ "ಭಾಗವು 
ಕಾವ್ಯ - ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಪಂಪಾತೀರ್ಥವಾಗಿದೆ. ಈಗಲೂ ಚಕ್ರ 
Ns ಪ್ರದೇಶದ ಬಳಿ ಇರುವ ಪ್ರದೇಶವೇ ವಿರೂಪಾಕ್ಷ ದೇವರಿಗೆ ಪವಿತ್ರವಾದ 
ಸ್ಥಳವಾಗಿ ಕಂಡುಬರುತ್ತದೆ. ಚಕ್ರತೀರ್ಥದ ಬಳಿಯೇ ವಿರೂಪಾಕ್ಷನ ಫಲಪೂಜೆಯು 
ನಡೆಯುತಿದ್ದು ಇದು ಹಿಂದಿನಿಂದಲೂ ಹಂಪಿಯಲ್ಲಿ ವಿರೂಪಾಕ್ಷನ 'ಪೂಜೆಯಲ್ಲಿಯ 
ಬಹುಮುಖ್ಯ ವಾದ ಆಚರಣೆಯಾಗಿದೆ. ಈ ಪ್ರದೇಶವೇ ವಿಜಯನಗರ ಪೂರ್ವದಲ್ಲಿಯ 
ಪಂಪಾಕ್ಷೇತ್ರ ವಾಗಿದ್ದಿತು. ಈ ಪಂಪಾಕ್ಬೇತ್ರದ ಅರಸ, ಒಡೆಯನಾಗಿ ವಿರೂಪಾಕ್ಷ 
ಸಿದ್ಧಿಯನ್ನು ಪಡೆದಿದ್ದು ವಿಜಯನಗರ ಪೂರ್ವದಲ್ಲಿಯೇ ವಿರೂಪಾಕ್ಷನು 
ಜನತೆಯ ಆರಾಧ್ಯ ದೈವವಾಗಿದ್ದನು. ವಿರೂಪಾಕ್ಷನ ಮಹಿಮೆಯಿಂದಲೇ ಹಂಪೆಯೂ 
ಪ್ರಸಿದ್ದಿಯನ್ನು ಪಜಿಯಿತೆಂದು “ಹೇಳಬಹುದು. ಹರಿಹರನ ಏಕಾಂತರಾಮಿತಂದೆ 
ರಸೆಳೆಯಲ್ಲಿ "ಜೈನರ ವಿರುದ್ಧ ಪಣವೊಡ್ಡಿ ಶಿರವನ್ನರಿದು ಕೊಂಡ ಏಕಾಂತರಾಮಯ್ಯನ 
ರುಂಡವನ್ನು ಅಗ್ಗಣಿಯ ಹೊನ್ನಿತಂದೆಗಳು, ಅಗ್ಗಳೆಯ ದೇವರಸರು ಮತ್ತು ಇತರೆ 
ಶರಣರ ಜೊತೆ ಹೊನ್ನ ಹರಿವಾಣದಲ್ಲಿಟ್ಟುಕೊಂಡು ಪುಲಿಗೆರೆಯ ಸೋಮನಾಥ, 
ಅಣ್ಣಿಗೆರೆಯ ಅಮೃತನಾಥ, ಕೆಂಭಾವಿಯ ಭೋಗನಾಥ, ಕಪ್ಪಡಿಯ ಸಂಗಮೇಶ, 
ಆವುಂದದ ನಾಗನಾಥ, ಹಂಪೆಯ ವಿರೂಪಾಕ್ಷ ಮೊದಲಾದ ಶೈವಕ್ಬೇತ್ರಗಳಲ್ಲಿ ಮೆರೆಸಿ 
ಅಬ್ಬಲೂರಿನ ಬ್ರಹ್ಮೇಶ್ವರ ದೇವಾಲಯಕ್ಕೆ ತರುತ್ತಾರೆಂಬ ಉಲ್ಲೇಖ ಇದೆ. ಈ 
ಕ್ಷೇತ್ರಗಳು ಆಗಿನ ಕಾಲಕ್ಕೆ ಪ್ರಸಿದ್ಧ ಶೈವ ಕ್ಷೇತ್ರಗಳಾಗಿದ್ದಂತೆ ಕಂಡು ಬರುತವೆ. ಹನ್ನೆರಡನೇ 
ಶತಮಾನದ ವೇಳೆಗಾಗಲೇ ಹಂಪೆಯ ವಿರೂಪಾಕ್ಷ ದೇವಾಲಯವು ಪ್ರಸಿದ್ಧ ಶೈವ 
ಕ್ಷೇತ್ರವಾಗಿ ಪ್ರಸಿದ್ಧಿ ಹೊಂದಿತ್ತು ಎಂಬುದು ವ್ಯಕ್ತವಾಗುತ್ತದೆ. 


ಹಂಪೆಯಲ್ಲಿ ವಿರೂಪಾಕ್ಸ ಹೆಸರಿನ ದೇವಾಲಯದ ಪ್ರಸ್ತಾಪ ಶಾಸನಗಳಲ್ಲಿ 
ಕಂಡುಬರುವುದರ ಜೊತೆಯಲ್ಲಿಯೇ ರಾಣಿಬೆನ್ನೂರು ತಾಲ್ಲೂಕಿನ ಇಟಗಿ ಹರಪನಹಳ್ಳಿ 


$ ಹರಿಹರದೇವ ಕೃತ ನೂತನ ಪುರಾತನ ರಗಳೆಗಳು (ಸಂ//ಎಂ.ಎಸ್‌. ಸುಂಕಾಪುರ) ಪು. 351 


' ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 79 


ತಾಲ್ಲೂಕಿನ ಬೆಣ್ಣೆಹಳ್ಳಿ ಬಳ್ಳಾರಿ ತಾಲ್ಲೂಕಿನ ಓರ್ವಾಯಿಗಳಲ್ಲಿಯೂ ವಿರೂಪಾಕ್ಷ ಹೆಸರಿನ 
' ದೇವಾಲಯಗಳು ಸ್ಥಾಪಿತವಾಗಿದ್ದವು ಎಂಬುದು ಶಾಸನೋಕ್ತ ಸಂಗತಿಗಳಿಂದ ವ್ಯಕ್ತ 
ವಾಗುತ್ತದೆ. ತುಂಗಭದ್ರಾ ಪರಿಸರದಲ್ಲಿಯೇ ಈ ದೇವಾಲಯಗಳು ಸ್ವಲ 
ವಾಗಿರುವುದು ಗಮನಿಸತಕ್ಕ ಸಂಗತಿಯಾಗಿದೆ. ಕ್ರಿ.ಶ. 1069ರ ಶಾಸನದ ಪ್ರಕಾರ 
ನೂಟುಂಬಾಡದ ಮನ್ನೆಯತನವನ್ನು ಮಾಡುತ್ತಿದ್ದ ವ್ಯಕಿಯೊಬ್ಬ ಇಟ್ಟಿಗೆಯ ವಿರೂಪಾಕ್ಟ 
ದೇವರಿಗೆ ಸ್ನಾನ ನಿವೇದಕ್ಕೆ ಭೂದಾನ ನೀಡಿದ್ದು ಇಡ ಬರುತದೆ” ಕ್ರಿ.ಶ. 1149 
ಓರ್ವಾಯಿ “ಠಾಸನದಲ್ಲಿಯ ಉಲ್ಲೇಖದ ಪ್ರ ಪ್ರಕಾರ ಕಲ್ಯಾಣ ಚಾಲುಕ್ಕ ದೊರೆ ಇಮ್ಮಡಿ 
ಜಗದೇಕಮಲ್ಲನ ಕಾಲದಲ್ಲಿ ದೊರೆವದಿ ನಾಡಿನ ಕಾಚರಸ, ಗಂಗರಸರಲ್ಲದೆ ಇಮ್ಮಡಿ 
ರಾಚಮಲ್ಲನ ಮಹಾ ಪ್ರಧಾನನಾದ ಕಪ್ಪೆಯರಾಹಾರದಾನ ವಿನೋದಿಯಾದ ಲಖ್ಬೆಯ 
ನಾಯಕನು ಮತವನ ತಮ್ಮಂದಿರಾದ ಮಾದೆಯ ನಾಯಕ, ವಿರುಪೆಯ ನಾಯಕ, 
ಆಚೆಯ ನಾಯಕರು ದೊರೆವದಿನಾಡಿನ ಎಪ್ಪತ್ತರ ಪ್ರಭು ಗಾವುಂಡುಗಳು,' 
ಮೂಲಿಗರು, ಎಂಟು ಹಿಟ್ಟುಗಳು ಸೇರಿ ಕುತುಕನೂರಲ್ಲಿ ವಿರೂಪಾಕ್ಷ ದೇವಾಲಯ 
ಗಳನ್ನು ಕಟ್ಟಿಸಿ ಓಡುವುಯಿಯ ಚಳೇಶ್ವರ ಪಂಡಿತನ ಮಗ ಭೀಮರಾಶಿ ತ್ತ 
ಕಾಲು ತೊಳೆದು ದಾನ ನೀಡಿದ ಸಂಗತಿ ವ್ಯಕವಾಗಿದೆ”. ಬೆಣ್ಣೆಹಳ್ಳಿ ಶಾಸನವು ಕ್ರಿ 
1148ರ ಕಾಲಕ್ಕೆ ಪಂಪಾಪತಿ ಅಥವಾ ವಿರೂಪಾಕ್ಷ ಹವು ಕಲ್ಯಾಣ “a 
ಇಮ್ಮಡಿ ಜಗದೇಕಮಲ್ಲನ ಕಾಲದಲ್ಲಿ ನಿರ್ಧಾಣಗೊಂಡಿದ್ದನ್ನು ದಾಖಲಿಸಿದೆ. ಶಾಸ 
ನದಲ್ಲಿ ಈ ದೇವಾಲಯವನ್ನು ಸ್ವಯಂಭು ವಿರೂಪಾಕ್ವನೆಂದೇ ಕರೆದಿದೆ. ಇತ್ತೀಚಿನ 
ಆಧಾರಗಳ ಪ್ರಕಾರ ಮೇಲ್ಕಂಡ ಸ್ಥಳಗಳಲ್ಲಿಯ ವಿರೂಪಾಕ್ಷ ದೇವಾಲಯಕ್ಕಿಂತ 'ಹಂಪೆ 
ಯ ವಿರೂಪಾಕ್ಷ ಕೇವಾಲಯವೆ! ಅತೀ ಪ್ರಾಚೀನ ಎ6ಬುದು ವ್ಯಕವಾಗಿದೆ. 


ಪಂಪಾಕ್ಷೇತ್ರವು ಪ್ರಾಚೀನ ಪುಣ್ಯಕೇತ್ರವಾಗಿದ್ದುದರಿಂದ ಪೂರ್ವದಿಂದಲೂ 
ದೇವಾಲಯಗಳು ಸ್ಥಾಪಿತಗೊಂಡಿದ್ದವು ಎಂದೇಕೆ ಪಾರು. ಈಗಿನ ಹಂಪೆಯ 
ಅವಶೇಷಗಳಲ್ಲಿ ಸಂಶೋಧಕರು ಅಭಿಜ್ಜಿಸಿರುವ ಪ್ರಕಾರ ದೇವಾಲಯ ಪ್ರದೇಶದ 
ಪರಿಸರದಲ್ಲಿ ಅಂದು ತುಂಗಭದ್ರಾ ನದಿಯ ಬಲತಡಿಯಲ್ಲಿ ದೇವಾಲಯಗಳ ರಚನೆ 
ಸ್ಪರ್ಧಾತ್ಮಕ ರೀತಿಯಲ್ಲಿ ನಡೆದಿರುವುದು ದೇವಾಲಯಗಳ "ಅವಶೇಷಗಳಿಂದ ವಿದಿತ 
ವಾಗುತ್ತದೆ. ಅದರಲ್ಲಿಯೂ ಪ್ರಾಚೀನ ದೇವಾಲಯಗಳು ಹೇಮಕೂಟ ಪ್ರದೇಶದಲ್ಲಿ 
ರಚಿತವಾಗಿವೆ. ಹೇಮಕೂಟದಲ್ಲಿಯ ಕೆಲವು ದೇವಾಲಯಗಳ ಕಟ್ಟಡಗಳು '`ಾಲದಿಂದೆ 
ಕಾಲಕ್ಕೆ ಬದಲಾವಣೆಗೊಳಗಾಗಿವೆ. ಬಾದಾಮಿ ಚಾಲುಕ್ಯದೊರೆ ಎನಯಾದಿತ್ಯನ 


7 ಇತಿಹಾಸ ದರ್ಶನ )ಸಂ/!ಎಂ.ಜಿ. ನಾಗರಾಜು, ಪಿ.ವಿ. ಕೃಷ್ಣಮೂರ್ತಿ) ಸಂ. 13, ಪು. 100 
ಸ ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ -! ಬಳ್ಳಾರಿ ಶಾ.ಸಂ. 40, ಪು. 54 
5 ಅದೇ ಹರಪನಹಳ್ಳಿ ಶಾ.ಸಂ. 199, ಪು. 643- 644 


80 ಸಾಧನೆ 


ಸಾ ಕ್ರಿ.ಶ. 689ರ ತಾಮ್ರ ಶಾಸನವು ಹಂಪೆಯನ್ನು ಪಂಪಾತೀರ್ಥ ಎಂದು ಕರೆದಿದ್ದು 

ec ಕಾಲಕ್ಕೆ ಹಂಪೆ ಗೆ ಪಂಪಾತೀರ್ಥನೇ) ಪರ್ಯಾಯ ಹೆಸರು ಇತ್ತು 
ಸೂ ವ್ಯಕ್ತವಾಗಿದೆ. ಕೆಂಪು ಉಸುಗು ಮರಳಗಲ್ಲಿನ ಕೆಲವು ದೇವಾಲಯಗಳು 
೬.೪೫೬. "ಪರಿಸರದಲ್ಲಿ ಕ್ರಿ.ಶ. 7ನೇ ಶತಮಾನದ ವೇಳೆಗೆ ರಚಿತವಾಗಿದ್ದವು 
ಎಂಬುದಾಗಿ ವಾಸುಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಕ್ರಿ.ಶ. 1018ರ ಬಾಗಳಿ 
ಶಾಸನದಲ್ಲಿಯ "ಉದಯಾದಿತ್ಯ ದೇವಪ ೯ಂಪಾಪುರದ ತೀರ್ಥಕ್ಕೆ ಬಿಜಯಂಗೆಯ್ದು 
ಎಂಬ ಉಲ್ಲೇಖದಿಂದ? ನೋ ದೊರೆ ಪಂಪಾತೀರ್ಥಕ್ಕೆ ಭೇಟಿ ನೀಡಿದ್ದ ಇಂಬುದು 
ತಿಳಿದುಬರುತ್ತದೆ. ಈ ವೇಳೆಗಾಗಲೇ ಪಂಪಾತೀರ್ಥದಲ್ಲಿ ದೇವಾಲಯಗಳು ಸ್ಥಾಪಿತ 
ವಾಗಿದ್ದವೆಂದು ಹೇಳಬಹುದು. ವಿರೂಪಾಕ್ಷ ದೇವಾಲಯದ ಸಂಕೀರ್ಣದಲ್ಲಿಯ 
ದುರ್ಗಾದೇವಾಲಯದಲ್ಲಿನ ಕ್ರಿ.ಶ. 1199ರ ಶಾಸನವು ವಿರೂಪಾಕ್ಷನ ಉಲ್ಲೇಖ 
ಮಾಡಿದ್ದು ಶಾಸನದಲ್ಲಿಯ'! ವಿವರದ ಪ್ರಕಾರ 2ನೇ ರಾಚಮಲ್ಲನ ಅಮಾತ್ಮ ನಾದ ವೀರ 
ಕಲಿದೇವರಸ ಕುರುಗೋಡಿನಲ್ಲಿ ಆಳ್ವಿಕೆ ಸ್‌ ವಿರೂಪಾಕ್ಷ ತೀರ್ವ ರಕ್ಷಣಾರ್ತ್ನ 
ಸಾಮನ್ನ ಮಾದೆಯ ನಾಯಕಂ 606 ಪರ್ವತಮಂ ಪ್ರತಿಪಾಳಿಸುತ್ತ ಮಿರೆ ಇವನ 
ಮೈದುನ ಚೌಡಯ್ಯನು ವಿರೂಪಾಕ್ಷ ದೇವಾಲಯಕ್ಕೆ ಸೇರಿದಂತೆ ಪಂಪಾದೇವಿಗೆ ಚಿನ್ನದ 


ಕಲಶ ಹಾಗೂ ಪೂಜಾ ಪರಿಕರಗಳನ್ನು ಮಾಡಿಸಿಕೊಡುತಾನೆ. ಅಲ್ಲದೆ ಈ ಶಾಸನದಲ್ಲಿ 


ಹೇಮಕೂಟದಲ್ಲಿ ನೆಲೆಸಿರುವ ವಿರೂಪಾಕ್ಷನನ್ನು 


“ಶ್ರೀ ಮದ್ಗೌರೀ ಸಮೇತಂ ನೆಲಸಿರಲಿದು ತಾಂ ತಕ್ಕುದೀ ಪುಣ್ಯ ತೀರ್ಶ್ವ 
ಶ್ರೀ ಮೆಯ್ವೆತೊಪ್ಪುವೀ ಹೇವಶಿಲೆಯಿದೆನುತಂ ತಚ್ಚಿಲೇಂದ್ರಾಗ್ನ ಮೆಂದುಂ 
ಧಾಮನಾನಾಗೆ ಸನಂ ನೆಲಸಿ ಸೊಗಯಿಪಾ ಶ್ರೀವಿರೂಪಾಕ್ಷದೇವಂ' 


ಎಂದು ವರ್ಣಿಸಿದೆ. ಈ ಶಾಸನದಲ್ಲಿಯ ಮಾಹಿತಿಯಿಂದ ಕ್ರಿ.ಶ. 1199ಕ್ಕಿಂತ ಪೂರ್ವ 
ದಲ್ಲಿಯೇ ಹಂಪೆಯಲ್ಲಿ ವಿರೂಪಾಕ್ಷ ದೇವಾಲಯ ಸ ಸ್ವಾಪತವಾಗಿತ್ತು ಎಂಬುದು ತಿಳಿದು 
ಬರುತದೆ. ಎಷ್ಟು ಮೊದಲು ಎಂಬುದಕ್ಕೆ ಕುಷ್ಟಗಿ ತಾ|| ಪುರದ ಶಾಸನ ಆಧಾರ ಒದ 
ಗಿಸಿದೆ. ಕ್ರಿ.ಶ. 1018ರ ಪುರದ ಶಾಸನದಲ್ಲಿಯ !* ಪ್ರಕಾರ ಚಾಳುಕ್ಕ ಜಗದೇಕಮಲ್ಲನ 
ದಂಡನಾಯಕನು ಕೆಳವಡಿ -300ನ್ನು ಆಳುತ್ತಿದ್ದಾಗ ಅಗ್ರಹಾರ ಬೈಳೆನೆಗೆಯೂರಿನ 


ಒಡೆಯ ಕೊಣ್ಣಯವಾರಿ ಅಯ್ಯಣಯ್ಯಂಗೆ "ಪಂಪಾಸ್ಥಾನ ವಿರೂಪಾಕ್ಷ ದೇವರ ಸನ್ನಿ 


ಧಾನದೊಳ್‌' 5 ಮತ್ತರು ಗದ್ದೆಯನ್ನು ದಾನವಾಗಿ ನೀಡಿದ ವಿಷಯ ವ್ಯಕ್ತವಾಗಿದೆ. ಕ್ರಿ.ಶ. 


ಆ 


1018ರ ಪುರದ ಶಾಸನವೇ ಹಂಪೆಯ ವಿರೂಪಾಕ್ಷನನ್ನು ಉಲ್ಲೇಖಿಸುವ ಪ್ರಥಮ 
ಶಾಸನವಾಗಿದೆ. ಹೀಗಾಗಿ ಕ್ರಿ.ಶ. 1018ರ ವೇಳೆಗಾಗಲೇ ಹಂಪೆಯಲ್ಲಿ ವಿರೂಪಾಕ್ಷ 


''ಅದೇ ಹರಪನಹಳ್ಳಿ ಶಾ.ಸಂ. 136, ಪು. 604 
''ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ - 3 ಹಂಪೆಯ ಶಾಸನಗಳು, ಸಂ. 55 ಪು.46 
1? ಅದೇ ಸಂ.ಪು. 2 ಕುಷ್ಟಗಿ ಶಾ.ಸಂ. 18, ಪು. 297 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 81 


ದೇವಾಲಯವು ಸ್ಥಾಪಿತವಾಗಿದ್ದು ಧಾರ್ಮಿಕ ವ್ಯಕ್ತಿಗಳಿಗೆ ತನ್ನ ಸನ್ನಿಧಾನದಲ್ಲಿ ದತ್ತಿಯನ್ನು 
ಅರಸರುಗಳು ಬಿಡುವಷ (ರಮಟ್ಟಿಗೆ ಪ್ರ ಪ್ರಸಿದ್ಧಿಯನ್ನು ಪಡೆದಿತ್ತು "4. ಶ್ರ 1163ರ ಕುಕನೂರ 
ಶಾಸನದಲ್ಲಿ ''(ಬಿಜ್ಜಳನ ಕಾಲ) ಮಹಾಪ್ರ ದಾನ ಎೀಡನಾಣ ಬಲದೇವಯ್ಯ 
ಮತವನ ಕರಣಗಳು ಬಿಜ್ಜಳದೇವನಲ್ಲಿ ಬಿನ್ನಹವನ್ನು ಮಾಡಿಕೊಂಡು ಕುಕ್ಕನೂರ - ಖಾ 
ಶ್ರೀಮಂತ ಗ್ರಾಮವಾದ. ಎಡೆಹಳ್ಳಿಯನ್ನು. ಸರ್ವಬಾಧಾ ಪರಿಷ ! ಹಂಪೆಯ 
ವಿರೂಪಾಕ್ಷ ಡೇವರ ಸನ್ನಿಧಿಯಲ್ಲಿ ಪುನರ್ದತ್ತಿಯಾಗಿ ಪಡೆದು ಮಲ್ಲಿಕಾರ್ಜುನ 
ದೇವರಿಗೆ ಹಾಗೂ ಬ್ರಾಹ್ಮಣರಿಗೆ ದಾನ ನೀಡಿದ ವಿವರ ವ್ಯಕ್ತವಾಗಿದೆ. ಕ್ರಿ. ಶ್ರ 1163ರ 
ವೇಳೆಗಾಗಲೇ ಹಂಪೆಯ ' ವಿರೂಪಾಕ್ಷನ ಸನ್ನಿಧಿಯಲ್ಲಿ ಪುನರ್ದತ್ತಿಯಾಗಿ ನೀಡುವಷ್ಟರ 
ಮಟ್ಟಿಗೆ ಖ್ಯಾತಿ ಪಡೆದಿತ್ತು ದು ವ್ಯಕ್ತವಾಗುತದೆ. ಈಗಿನ ವಿರೂಪಾಕ್ಷ 
ಜೇ ಓರ ಸುತ್ತಲು ಮ್‌ೌಲ ಪ್ರಾಚೀನ “ದೇವಾಲಯಗಳು ಹಾಗೂ ಮನ್ನುಖ 
ತೀರ್ಥ ಇರುವುದರಿಂದ ಅದುವೇ "ಎರೂಪಾಕ್ಷ ದೇವಾಲಯ ಆಗಿದ್ದು ಉಳಿದವು 
ನಂತರದ ಬೆಳವಣಿಗೆಗಳಾಗಿವೆ. 


ಕ್ರಿ.ಶ. 1199ರ ಶಾಸ ಸನದ ಪ್ರಕಾರ ಕುರುಗೋಡಿನ ದೊರೆಗಳು ಹಂಪೆಯಲ್ಲಿ 
ತಮ್ಮ ಸೈನ್ಯವನ್ನು ವಿರೂಪಾಕ್ಷ ಹಥ ರಕ್ಷಣಾರ್ಥವಾಗಿ ಇಟ್ಟಿದ್ದನ್ನು ಸೈನ್ಯದ 
ಕರು ಮತಂಗ ಪರ್ವತದಲ್ಲಿ ನೆಲೆಸಿದ್ದನ್ನು ಹೇಳುತ್ತದೆ. ಈ ಸಂಗತಿಗಳು 
ಹಂಪೆಯನ್ನು ರಕ್ಷಿಸುವ ಹೊಣೆಯು ಕುರುಗೋಡಿನ ದೊರೆಗಳದಾಗಿತ್ತು ಎಂಬುದಾಗಿ 
ತಿಳಿದು ಬರುತದೆ. ಹಂಪೆಯನ್ನು ವಿರೂಪಾಕ್ಷ ತೀರ್ಥ ಎಂದು ಕರೆಯುವುದು ಆ 
ವೇಳೆಗಾಗಲೇ ವಿರೂಪಾಕ್ಷ ಅಲ್ಲಿಯ "ಜನಮನದ ಆರಾಧ್ಯ ದೈವವಾಗಿದ್ದನ್ನು ಸೂಚಿಸುತ್ತದೆ. 
ಹಂಪೆಯನ್ನು ರಕ್ಷಿಸುವ ಕಾರ್ಯದಲ್ಲಿ ಬಾಗಿಯಾಗಿರಲು ಹರಃ ಬಹುಶ: ಹಂಪೆಯ 
ನಿಜವಾದ ಒಡೆಯ ಎರೂಪಾಕ್ಟನೇ ಎಂದು ಆ ಪ್ರದೇಶದ ಜನತೆ ಮಾನ್ಯ ಮಾಡಿದ್ದುದು. 
ಹಂಪೆಯ ಪರಿಸರದ ಗದ್ದೆ ತೋಟಗಳು ಆ ಇತ್ಯಾದಿಗಳ ಉಸ್ತುವಾರಿಯನ್ನು ಕುರು 
ಗೋಡು ದೊರೆಗಳ ಆಯಾ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರೂ "ಇಡೀ ಪಂಪಾಪುರ 
ಪ್ರದೇಶದ ನಿಜವಾದ ರಾಜ ವಿರೂಪಾಕ್ಷ ಸ್ವಾಮಿಯೇ ಎಂಬಂತೆ ಭಾವಿಸಲಾಗಿತ್ತು 
ವಿರೂಪಾಕ್ಷನೇ ಹಂಪೆಯ ಸಾಮ್ರಾ ಟನೆಂಬ ಪರಿಕಲ್ಪನೆ ತಾತ್ವಿಕ ಮಟ್ಟದಲ್ಲಿ ನಂಬಿಕೆಯ 
ಮಟ್ಟದಲ್ಲಿ “ಎಂಬುದುದರಿಂದ ಮಧಿತವಾಗುತ್ತೆ". 


ಎರೂಪಾಕ್ಟ ದೇವಾಲಯವು ವಿಜಯನಗರ ಅರಸರುಗಳ ಪೂರ್ವದಲ್ಲಿಯೇ 
ಜನತೆಯ ಆರಾಧ್ಯ ದೈವವಾಗಿತ್ತು ವಿರೂಪಾಕ್ಷ ದೇವಾಲಯದಲ್ಲಿ ಇಂದು ಪ್ರಾಚೀನ 
ವಾಸುಶಿಲ್ಪದ ಕುರುಕುಗಳು ಕಾಣದಿರುವುದಕ್ಕೆ ನಂತರ ಕಾಲದಲ್ಲಿ ಅದರಲ್ಲಿಯೂ 


ಹಚ ತಾ 
3 ಅದೇ ಶಾಸನ ಸಂ. 2 ಯಲಬುರ್ಗಾ ಶಾ.ಸ0. 40 ಪು. 208 
4 ಎಂ . ಚಿದಾನಂದಮೂರ್ತಿ ಹೊಸತು ಹೊಸತು, ಪು. 473 


82 ಸಾಧನೆ | 


ವಿಜಯ ನಗರದ ಅರಸರ ಕಾಲದಲ್ಲಿ ಹಲವಾರು ಮಾರ್ಪಾಡುಗಳಿಗೆ ಒಳಗಾದುದು ' 
ಹಾಗೂ ಹಲವಾರು ಹೊಸ ಭಾಗಗಳು ಸೇರ್ಪಡೆಗೊಂಡು ವಿಸಾರಗೊಳ್ಳುತ್ತ ' 
ಸಂಕೀರ್ಣ ದೇವಾಲಯವಾಗಿ ಪರಿಣಮಿಸಿರುವುದು ವಿಜಯನಗರ ಸಾಮ್ರಾಜ್ಯ 
ಉದಯಗೊಳ್ಳುವ ಪೂರ್ವದಲ್ಲಿಯೇ. ವಿರೂಪಾಕ್ಷನ ಸಾನ್ನಿಧ್ಯದಿಂದ ಹಂಪೆಯು ಶೈವ 
ಕ್ಷೇತ್ರ ಹಾಗೂ ವಿದ್ಯಾಕೇಂದ್ರವಾಗಿದ್ದು ಸಾಂಸ್ಕೃತಿಕ ಕೇಂದ್ರ ಎನಿಸಿ “ವಿಜಯ 
ವಿರೂಪಾಕ್ಷಪುರ' ಹೆಸರಿನಿಂದ ಗುರುತಿಸಲ್ಪಟ್ಟಿತು. 


12ನೇ ಶತಮಾನದ ಕೊನೆಯ ಭಾಗಕ್ಕಾಗಲೇ ಹಂಪೆಯ ವಿರೂಪಾಕ್ಷ ದೇವರ 
ಪೂಜೆಗೋಸ್ಕರ ಮೀಸಲಾಗಿ ಹೂದೋಟ (ದೇವತೋಟ) ಇದ್ದುದಾಗಿ ತಿಳಿದು 
ಬರುತ್ತದೆ. ವಿರೂಪಾಕ್ಷನ ಪೂಜೆಗೋಸ್ಕರ ಈ ಹೂದೋಟವನ್ನು ನಿರ್ಮಾಣ 
ಮಾಡಿದವರು ವಿರೂಪಾಕ್ಷ ತೀರ್ಥದ ಸಂರಕ್ಷಣೆಗಾಗಿಯೇ ಕುರುಗೋಡು ದೊರೆಗಳು 
ನೇಮಿಸಿದ್ದ ನಾಯಕ ತಾಳೆಗಾರ ಮನೆತನದವರು. ಹಂಪೆಯ ಸಂರಕ್ಷಣೆಗಾಗಿಯೇ 
ನೇಮಕವಾಗಿದ್ದು ನಾಯಕರ ಹೆಸರಿನ ದೇವತೋಟವು ಹಂಪೆಯ ವಿರೂಪಾಕ್ಷ 
ಸ್ವಾಮಿಯದ್ದೇ ಆಗಿತೆಂಬುದು ಸ ಷ್ಪವಾಗುತುದೆ'್‌. ಶಾಸನದಲ್ಲಿ ಉಲ್ಲೇಖಿತವಾಗಿರುವ. 
ವಿರೂಪಾಕ್ಷ ಸ್ವಾಮಿಗೆ "ಹೂವನ್ನು ಒದಗಿಸುತ್ತಿದ್ದ ನಾಯಕರ ದೇವತೋಟವು ಹರಿಹರನ 
ಪುಷ್ಪರಗಳೆಯಲ್ಲಿ ಸೂಚಿತವಾಗಿರುವ ಹೂಡೋಟವು ಆಗಿದ್ದಿರಬಹುದು ಎಂದೆನಿಸುತ್ತದೆ. 
ಕ್ರಿ.ಶ.1199ರ ಶಾಸನದಲ್ಲಿ ಬರುವ ಹೂದೋಟ ಹಾಗೂ ಅಡಕೆ ತೋಟದ ಪ್ರದೇಶವು 
ಆ ಕಾಲದಲ್ಲಿ ವಿರೂಪಾಕ್ಷ ಸ್ವಾಮಿಗೆ ಸೇರಿತ್ತು ಎಂಬುದಾಗಿ ಊಹಿಸಬಹುದಾಗಿದೆ. 


ಹನ್ನೆರಡು ಹಾಗೂ ಹದಿಮೂರನೇ ಶತಮಾನಗಳಲ್ಲಿ ವಿರೂಪಾಕ್ಷನ ಆವಾಸ 
ಸ್ಥಾನವಾದ ಹಂಪೆಯು ಧಾರ್ಮಿಕ ಗ್ರಂಥ ರಚನಾತ್ಮಕ ಕಾರ್ಯ ನಿರ್ವಹಣೆಯ 
ಪ್ರಮುಖ ಸ್ಥಾನವಾಗಿದ್ದಿತು. ವೀರಶೈವ ಧರ್ಮದ ಅನುಯಾಯಿಗಳಾಗಿದ್ದ ಕುರು 
ಗೋಡಿನ ಅರಸರ ಪ್ರೋತ್ಸಾಹದಿಂದಾಗಿ ಶರಣರನ್ನು ಆಕರ್ಷಿಸಿತು. . ಈ ನಿಟ್ಟಿನಲ್ಲಿ 
ಹರಿಹರ ಮೊದಲಿಗನಾಗಿ ಕಂಡುಬರುತಾನೆ. ಹರಿಹರನು ತನ್ನ ಗುರು ಪರಂಪರೆಯನ್ನು 
ಹೇಳಿಕೊಂಡಿರುವುದನ್ನು ನೋಡಿಕೊಂಡರೆ ಹರಿಹರನಿಗಿಂತ ಪೂರ್ವದಲ್ಲಿಯೇ 
ವೀರಶೈವ ಮಠಗಳು, "ಗುರುಕುಲಾಶ್ರ ಮಗಳು ಇದ್ದವು ಎಂಬುದು ವ್ಯಕವಾಗುತ್ತದೆ. 


ಹೊಯಳ ದೊರೆ ನರಸಿಂಹನ ಆಸ್ಥಾನದಲ್ಲಿ ಕರಣಿಕನಾಗಿದ್ದ ಹರಿಹರನು ರಾಜ 
ಸೇವೆಯನ್ನು "ತ್ಯಜಿಸಿ ಜಿಗುಪೆಗೊಂಡು ಹಂತಿ ಗೆ ಹಿಂದಿರುಗಿದನೆಂದು ಪ್ರತೀತಿ ಇದೆ. 
ತನ್ನ ಆರಾಧ್ಯ ವ ಹಂಪೆಯ ವಿರೂಪಾಕ್ಷನ ಸೇವೆಯಲ್ಲಿ ತನ್ನನ್ನು ಕಂಡು 
ಗ್ರಂಥರಚನೆಯಲ್ಲಿ ತೊಡಗಿದ್ದುದು ತಿಳಿದುಬರುತ್ತದೆ. ವೀರಶೈವ ಧರ್ಮವು ಪ್ರತಿಪಾದಿ 


"ಅದೇ, ಪು. 310 


ಹಂಪೆಯ ವಿರೂಪಾಕ್ಷ : ಕಾಲಾನುಕ್ರಮಣಿಕೆಯ ಬೆಳವಣಿಗೆ 83 


ಸಿದ ತತ್ವಗಳಿಗೆ ಅನುಗುಣವಾಗಿ ಜೀವನ ಸಾಗಿಸುತ್ತ ವಿರೂಪಾಕ್ಷ ಸ್ವಾಮಿಗೆ ಸೇವೆ ಸಲ್ಲಿ 
ಸುತ್ತ ಬದುಕಿದ್ದುದರ ಬಗೆಗೆ ಸಿದ್ದನಂಜೇಶನ ರಾಘವಾಂಕ ಚರಿತದಿಂದ ವ್ಯಕವಾಗುತದೆ. 
ರಾಘವಾಂಕ ಚರಿತೆಯ ಪ್ರಕಾರ ಹರಿಹರ ದೇವನು ವಿರೂಪಾಕ್ಷ ಸ್ವಾಮಿಯ ದೇವಸ್ಥಾನಕ್ಕೆ 
ಹತ್ತಿರದಲ್ಲೇ ಇದ್ದ ನಾಗನಾಥ ದೇವಾಲಯದಲ್ಲಿ ವಾಸವಾಗಿದ್ದ ಎಂಬುದು ವ್ಯಕವಾ 
ಗುತ್ತದೆ. ಹರಿಹರನ ಕಾಲಕ್ಕೆ ವಿರೂಪಾಕ್ಷ ದೇವಾಲಯವು ಸಂಕೀರ್ಣ ದೇವಾಲಯ 
ವಾಗಿರದೆ ಕೇವಲ ಗರಡಿ ನಂದಿಮಂಟಪ ಗಳಿಂದ ಕೂಡಿದ ದೇವಾಲಯ 
ವಾಗಿದ್ದಿತು. ಹರಿಹರನ ಸಮಗ್ರ ಕೃತಿಗಳಲ್ಲಿ ಹಂಪೆಯ ವಿರೂಪಾಕ್ಷನನ್ನು ಪಂಪಾ 
ಪುರದರಸ ಎಂದೇ ಸಂಬೋಧಿಸಿದ್ದಾನೆ. ವಿರೂಪಾಕ್ಷನನ್ನು ತನ್ನ ಕೃತಿಗಳುದ್ದಕ್ಕೂ 
ಹಂಪೆಯ ಆಳ್ವ ಅರಸ, ಒಡೆಯ, ಅಧೀಶ್ವರ ಎಂದು ಸುತಿಸಿದ್ದಾನೆ. ವಿಜಯನಗರ 
ಪೂರ್ವದಲ್ಲಿ ಹಂಪೆಯು ಎರೂಪಾಕ್ಟ ದೇವರ ಅಧೀನಕ್ಕೆ ಒಳಪಟ್ಟಿತ್ತು ಎಂಬುದನ್ನು 
ಹರಿಹರನ ಕೃತಿಗಳಲ್ಲಿಯ "ಪಂಪಾಪುರದರಸ' ಎಂಬ ಹೇಳಿಕೆ ಪುಷ್ಠೀಕರಿಸುತ್ತದೆ. 
ವಿರೂಪಾಕ್ಸನೆ ಅಧಿದೈವ, ಒಡೆಯನಾದ ಪಂಪಾಪುರದ ಗಡಿಗಳ ಬಗೆಗೆ ಹರಿಹರನ 
ಪಂಪಾಕ್ಟೇತ್ರದ ರಗಳೆಯಲ್ಲಿ ಉಲ್ಲೇಖ ಸಿಗುತ್ತದೆ. 

ಆ ಪುರದೊಳುಂ ನಾಲ್ಕು ಬಾಗಿಲುಗಳುಂ ನೋಡೆ 

ಅಲ್ಲಿ ಮೌಡಣ ಬಾಗಿಲೊಳಗಿರ್ಪ ನುನ್ನ ತಂ 

ಸಲ್ಲರಿತ ಗುಣ ಕಿನ್ನರೇಶ್ವರಂ ಶಾಶ್ವತಂ 

ಅಲ್ಲಿ ತೆಂಕಣ ಬಾಗಿಲೊಳಗಿರ್ಪನ ಚಳಿತಂ 

ಬಲ್ಲ ಶರಣರ ಜಂಬುಕೇಶ್ವರಂ ಶಾಶ್ವತಂ 

ಪಶ್ಚಿಮ ದ್ವಾರದೊಳು ನೆಲಸಿರ್ಪ ನೊಪ್ಪದಿಂ 

ನಿಶ್ಚಯಂ ದಿಟಂ ಸೋಮನಾಥಯನತಿ ಪ್ರೇಮದಿಂ 

ಉತ್ತರ ದ್ವಾರದೊಳು ನೆಲಸಿರ್ಪನೀಶ್ವರಂ 

ಉತ್ತಮ ಗುಣಸ್ಥಾಣು ವಾಣಿಭದ್ರೇಶ್ವರಂ '* 


ಈ ವಿವರಣೆಯಿಂದ ಹರಿಹರನ ಕಾಲದ ಹಂಪೆಯ ನಾಲ್ಕು ಗಡಿಗಳು ಹಾಗೂ ಆಗಿನ 
ಕಾಲದ ಹಂಪೆಯ ವ್ಯಾಪ್ತಿಯನ್ನು ತಿಳಿಯಬಹುದಾಗಿದೆ. ಹದಿಮೂರನೇ ಶತಮಾ 
ನದ ಹಂಪೆಯ ವಿಸ್ತೀರ್ಣವು. ವಿರೂಪಾಕ್ಷ ದೇವಾಲಯವನ್ನು ಕೇಂದ್ರದಲ್ಲಿಟ್ಟು 
ನೋಡಿದರೆ ಅದರ ನಾಲ್ಕು ದಿಕ್ಕುಗಳಿಗೆ ಸರಿಯಾಗಿ ಅಲ್ಲಿಗೆ ಸುಮಾರು ಹತ್ತು ಹದಿನೈದು 
ಕಿ.ಮೀ. ದೂರದಲ್ಲಿ ಆ ನಾಲ್ಕು ದೇವಾಲಯಗಳಿವೆ. ಕಿನ್ನರೇಶ್ವರನನ್ನು ಬಿಟ್ಟರೆ ಉಳಿದ 
ಮೂರು ದೇವಾಲಯಗಳು ಬೆಟ್ಟದ ಮೇಲಿವೆ. ಶಿವರಾತ್ರಿಯ ದಿವಸ ವಿರೂಪಾಕ್ಷನ 
ಶಾಸ್ತ್ರೋಕ್ತ ದರ್ಶನವಾಗಬೇಕಾದರೆ ನಾಲ್ಕು ದೇವಾಲಯಗಳನ್ನು ದರ್ಶಿಸಿ ವಿರೂಪಾಕ್ಷ 
ದೇವಾಲಯದಲ್ಲಿ ಅಂತಿಮ ಪೂಜೆ ಸಲ್ಲಿಸುವ ಪದ್ಧತಿ ಈಚಿನವರೆಗೂ ಇತು''. 


16 ಹರಿಹರನ ರಗಳೆಗಳು (ಸಂ!! ಎಂ.ಎಂ. ಕಲಬುರ್ಗಿ) ಪು. 509 
7 ಎಂ. ಚಿದಾನಂದಮೂರ್ತಿ, ಹೊಸತು, ಹೊಸತು, ಪು. 478 


84 ಸಾಧನೆ 


ಇದರಿಂದಾಗಿ ವಿಜಯನಗರ ಪೂರ್ವದಲ್ಲಿ ವಿರೂಪಾಕ್ಷನ ಅಧೀನತ್ವದ ಹಂಪೆಯ 
ವಿಸಾರದ ಹರವು ವ್ಯಕ್ತವಾಗುತ್ತದೆ. 


ಹರಿಹರನ ಕಾಲಕ್ಕಾಗಲೇ ಹಂಪೆಯು ಯಾರ ಒಡೆತನಕ್ಕೂ ಒಳಗಾಗದ ದೇವರ 
ಸಾಮ್ರಾಜ್ಯವಾಗಿದ್ದಿತು. ಆ ದೇವರ ಸಾಮ್ರಾಜ್ಯದ ಪರ್ಯಾಯ ನಾಮ ವಿರೂಪಾಕ್ಷನೇ 
ಆಗಿತ್ತು ವಿರೂಪಾಕ್ಸನಲ್ಲಿ ಅಚಲನಿಷ್ಠೆಯನ್ನುಳ್ಳ ಹರಿಹರ ತನ್ನ ಹೆಸರನ್ನು ಬಿಟ್ಟು ವಿರೂ 
ಪಾಕ್ಷನ ಹೆಸರಿನಲ್ಲಿ ಕಾವ್ಯ ಬರೆದ. ಹರಿಹರನಿಗೆ ವಿರೂಪಾಕ್ಷನೇ ಕವಿ ಲಿಪಿಕಾರ ನಾನು 
ಎನ್ನುವಷ್ಟರಮಟ್ಟಿಗೆ ಭಾವುಕನಾದವನು ದ್ವಾರಸಮುದ್ರದಲ್ಲಿ ಕರಣಿಕ ಕಾಯಕ ತೊಡಗಿ 
ಕೊಂಡಿದ್ದ ಸಂದರ್ಭದಲ್ಲಿ ದೂರದ ಹಂಪೆಯ ವಿರೂಪಾಕ್ಷನ ತೆರೆಗೆ ಆವರಿಸಿದ್ದ ಉರಿ 
ಯನ್ನು ಆರಿಸುವಷ್ಟರ ಮಟ್ಟಿಗೆ ಮಹಿಮಾಶಾಲಿಯಾಗಿದ್ದ ಹರಿಹರನು ಚಂಪೂ, ರಗಳೆ, 
ಶತಕ ಸಾಹಿತ್ಯ ಪ್ರಕಾರಗಳ ಕೃತಿಗಳಲ್ಲಿ ವಿರೂಪಾಕ್ಷನಲ್ಲಿ ತನಗಿರುವ ಉತ್ಕಟಭಕ್ತಿಯನ್ನು 
ವಿಧವಿಧವಾಗಿ ವ್ಯಕ್ತಪಡಿಸಿದ್ದಾನೆ. ಹರಿಹರನ ಗಿರಿಜಾಕಲ್ಯಾಣ ಕೃತಿಯ ಪ್ರಕಾರ ಶಿವ 
ಗಿರಿಜೆಯರ ವಿವಾಹ ಕಾರ್ಯ ನಡೆಯುವುದು ದೂರದ ಹಿಮಾಲಯದಲ್ಲಿ ಅಲ್ಲ 
ಹಂಪೆಯ ಪರಿಸರದಲ್ಲಿಯೇ ನಡೆಯುವುದು . ಗಿರಿಜೆಯು (ಪಂಪಾಂಬಿಕೆ) ಶಿವನ 
(ವಿರೂಪಾಕ್ಸ) ಕೈಹಿಡಿಯುವ ಪ್ರಸಂಗವೇ ಗಿರಿಜಾ ಕಲ್ಯಾಣದ ವಸ್ತು ಈಗಲೂ ಗಿರಿಜಾ 
ಕಲ್ಯಾಣೋತ್ಸವ ವಿಧಿಗೆ ಸಂಬಂಧಿಸಿದ ಧಾರ್ಮಿಕ ಕಾರ್ಯಾಚರಣೆಗಳನ್ನು ಇಲ್ಲಿಯ 
ವಿರೂಪಾಕ್ಷ ಹಾಗೂ ಪಂಪಾಂಬಿಕೆಯರ ದೇವಾಲಯದಲ್ಲಿ 'ಪ್ರತೀವರ್ಷವೂ ನಿಗದಿ 
ಪಡಿಸಿದ ದಿನಾಂಕದಂದು ಆಚರಿಸುತ್ತಾರೆ. ಹರಿಹರನ ಅಸಂಖ್ಯಾತ ರಗಳೆಗಳಲ್ಲಿ ಆದಿ 
ಮತ್ತು ಅಂತ್ಯಗಳಲ್ಲಿ ತಪ್ಪದೆ ಅಧಿದೈವ ವಿರೂಪಾಕ್ಷ ಮುದ್ರಿಕೆಯ ಕಂದ ಬಳಕೆಯಾಗಿದೆ. 
ರಕ್ಷಾಶತಕ ಕಾವ್ಯ 101 ಪದ್ಯಗಳಿಂದ ಕೂಡಿದ್ದು ಪ್ರತಿಯೊಂದು ಪದ್ಯವೂ ಪಂಪಾ 
ಪುರದರಸ ವಿರೂಪಾಕ್ಷ ರಕ್ಷಿಪುದೆನ್ನಂ ಎಂದು ಕೊನೆಗೊಳ್ಳುತ್ತದೆ. ತನ್ನನ್ನು ಪಂಪಾ 
ಪುರದರಸನ ಸಾಕ್ಷಾತ್‌ ಸುಪುತ್ರನೆಂದು ಕರೆದುಕೊಂಡಿದ್ದಾನೆ. ವಿರೂಪಾಕ್ಟಾಷಕ ಹಾಗೂ 
ಹಂಪೆಯರಾಯ ಶತಕ ಲಘುಕೃತಿಗಳಲ್ಲಿಯೂ ವಿರೂಪಾಕ್ಸನನ್ನು ಮನದುಂಬಿ 
ಸುತಿಸಿದ್ದಾನೆ. ಹರಿಹರನು, ಹಂಪೆಯಾಳ್ಸ ವಿರೂಪಾಕ್ಷನೊಬ್ಬನನ್ನು ಮಾತ್ರ ಹೊಗಳ 
ಬೇಕೆಂದು ಮತ್ತೆ ಮತ್ತೆ ಘೋಷಿಸಿಕೊಂಡಿದ್ದಾನೆ. ದೊರೆಗಳಾದರೂ ಅವರ ಮೇಲೆ 
ಕಾವ್ಯಗಳನ್ನು ಬರೆಯಬಾರದೆಂಬ ಸಂಕಲ್ಪವನ್ನು ಮಾಡುವ ಧೈರ್ಯ ಹರಿಹರನಿಗೆ ಬರಲು 
ಕಾರಣ. ಅವನ ಹುಟ್ಟೂರಾದ ಹಂಪೆಯು ಬಹುಶಃ ಯಾವುದೇ ರಾಜರ 
ಅಧೀನದಲ್ಲೂ ಇರದೆ ಒಂದು ರೀತಿಯಲ್ಲಿ ಸ್ವತಂತ್ರವಾಗಿದ್ದುದೇ ಆಗಿದೆ “ಅವನು ಇದ್ದ 
ವಾತಾವರಣದಲ್ಲಿ ದೈವಕ್ಕೆ ಬಾಗುವುದಿತ್ತೇ ಹೊರತು ರಾಜನಿಗಲ್ಲ ಆ ದೈವ ಬೇರಾರು 
ಆಗಿರದೆ ಹಂಪೆಯ ವಿರೂಪಾಕ್ಟನೇ ಆಗಿದ್ದ'*. ಹರಿಹರನ ಸೋದರಳಿಯನಾದ 
ರಾಘವಾಂಕನು ಹಂಪೆಯ ವಿರೂಪಾಕ್ಷನ ರೂಪವನ್ನು ಕುರಿತು ಸೋಮನಾಥಚರಿತ್ರೆ, 


ಅದೇ, ಪು. 474 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 8೨ 


ಹರಿಶ್ಚಂದ್ರ ಕಾವ್ಯ ಹಾಗೂ ವೀರೇಶ ಚರಿತೆಗಳಲ್ಲಿ ವರ್ಣಿಸಿದ್ದಾನೆ. ಹರಿಶ್ಚಂದ್ರ ಕಾವ್ಯದಲ್ಲಿ 
ಹರಿಶ್ಚಂದ್ರನು ವಿಶ್ವಾಮಿತ್ರನಿಗೆ ಹೇಳುತ್ತಾ ತಾನು ಇಡೀ ಭೂಮಂಡಲದ ಒಡೆಯ 
ನಾಗಿದ್ದರೂ ತನ್ನ ಆಳ್ವಿಕೆಗೆ "ಹೇಮಕೂಟಂ ವಾರಣಾಸಿಗಳು' ಹೊರಗು, ಆ ಎರಡು 
ಪ್ರದೇಶಗಳಿಗೆ ನೀನು ಒಡೆಯನಲ್ಪ ಅವಕೆ ವಿಶ್ವೇಶ್ವರ ವಿರೂಪಾಕ್ಷರೇ ಒಡೆಯರು, 
ಅವನಿಯೊಳಗಲ್ಲಿ ನಿನ್ನಾಜ್ಞೆಗಳು ಸಲ್ಲ". ಎಂದು ಹರಿಶ್ಚಂದ್ರ ವಾದಿಸುತಾನೆ. ಇಲ್ಲಿ 
ಗಮನಿಸಬೇಕಾದ ಅಂಶವೆಂದರೆ ಹಂಪೆ, ವಾರಣಾಸಿಗಳಿಗೆ ವಿರೂಪಾಕ್ಷ ವಿಶ್ವೇಶ್ವರರೇ 
ಅಧಿಪತಿಗಳು. ಭೂರಾಜರುಗಳ ಆಜ್ಞೆ ಅಧಿಕಾರಗಳು ನಡೆಯುವುದಿಲ್ಲ ಎಂಬುದು 
ಹದಿಮೂರನೇ ಶತಮಾನದ ವೇಳೆಗಾಗಲೇ ಜನಮನದಲ್ಲಿ ಪಂಪಾಪುರದ ಪ್ರದೇಶದ 
ನಿಜವಾದ ರಾಜ ವಿರೂಪಾಕ್ಸ ಸ್ವಾಮಿಯೇ ಎಂಬ ಕಲ್ಪನೆ ಬೆಳೆದಿತ್ತು ಕ್ರಿ.ಶ. 1220 
ರಲ್ಲಿದ್ದ ಸೋಮರಾಜ ಕವಿಯು ತನ್ನ ಉದ್ಭಟ ಕಾವ್ಯದಲ್ಲಿ ಹಂಪೆಯ ಅಧಿದೇವತೆ 
ವಿರೂಪಾಕ್ಷನ ಪ್ರಾರ್ಥನೆ ಇರುವುದರ ಜೊತೆಗೆ ಕೃತಿಯ ಒಳಗಡೆ ಹಂಪೆಯ ಪರಿಸರ. 
ವಿರೂಪಾಕ್ಸ ಸ್ವಾಮಿಯ ಬಗೆಗೆ ಸವಿವರವಾದ ವರ್ಣನೆ ಇದೆ. ಹರಿಹರನ 
ಪ್ರಯತ್ನದಿಂದಾಗಿ ಹಂಪೆಯ ಪರಿಸರದಲ್ಲಿ ವಿರೂಪಾಕ್ಷನ ಬಗೆಗಿನ ಭಕ್ತಿ ನಿಷ್ಠೆ 
ಧರ್ಮಜಾಗೃತಿ ಜನತೆಯಲ್ಲಿ ಇಮ್ಮಡಿಸಿತು. ಭಕ್ತರ ಸಂಖ್ಯೆಯ ಹೆಚ್ಚಿತು. ವಿಜಯನಗರ 
ಸಾಮ್ರಾಜ್ಯ ಪೂರ್ವದಲ್ಲಿಯೇ ವಿರೂಪಾಕ್ಷನ ಕೀರ್ತಿ ಎಲ್ಲೆಡೆ ಪಸರಿಸಿತ್ತು ಹಾಗೂ 
ಹಂಪೆಯು ಎರೂಪಾಕ್ಟ ಸ್ವಾಮಿಯ ದೇವಾಲಯವನ್ನು ಕೇಂದ್ರವಾಗಿರಿಸಿಕೊಂಡು ಬಹು 
ಪ್ರಮುಖವಾದ ಒಂದು ಹಿಂದೂ ಧರ್ಮದ ಕ್ಷೇತ್ರವಾಗಿ ಅಭಿವೃದ್ಧಿಯತ್ತ 
ಮುನ್ನಡೆಯುತಿತ್ತು ಎಂಬುದು ವಿದಿತವಾಗುತ್ತದೆ. 


ಹೊಯಳರ ಅರಸರ ಕಾಲಾವಧಿಯಲ್ಲಿ ಹಂಪೆಯ ವಿರೂಪಾಕ್ತ ದೇವಾಲಯವು 
ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು ಎಂಬುದಾಗಿ ತಿಳಿದುಬರುತದೆ. ಹೊಯಳ ಅರಸ 
ಸೋಮೇಶ್ವರ ದೇವನ ಒಂದು ಶಾಸನವು ಅರಸನು ಹಂಪೆಯ ವಿರೂಪಾಕ್ಷ ದೇವರಿಗೆ 
ಆ ರಾಜಧಾನಿಯ ಪರಿಸರದಲ್ಲಿ ತನ್ನ ಕಾರ್ಯಸಿದ್ಧಿಗಾಗಿ ಚಿಕ್ಕಗರಜೆ ಗ್ರಾಮವನ್ನು ದಾನ 
ನೀಡಿದ್ದು ಆ ಗ್ರಾಮದ ಆದಾಯವು ದೇವರ ಪೂಜೆಗೆಸಲ್ಲಬೇಕೆಂದು ನಿರೂಪಿಸಿದೆ”. 
ಜೊತೆಗೆ ವಿರೂಪಾಕ್ಷನನ್ನು ಕುರಿತು ಎಶೇಷಣಗಳಿಂದ ಕುರಿತು ಸುತಿಸಲಾಗಿದೆ. 


ದೆಹಲಿಯ ಸುಲ್ತಾನರ ದಾಳಿಗೆ ತುತ್ತಾದ ಹೊಯಳ ಸಾಮ್ರಾಜ್ಯ ಬಲ್ದಾಳನ 
ಕಾಲದಲ್ಲಿ ಕಷ್ಟಗಳಿಗೆ ಗುರಿಯಾಯಿತು. ಈ ಹಂತದಲ್ಲಿ ಮೂರನೆಯ ಬಲ್ಲಾಳನು 


ವಿರೂಪಾಕ ಸ್ನಾಮಿಯಲ್ಲಿ ಮೊರೆ ಹೊಕ್ಕು ಸಮಕಾಲೀನ ಜನತೆಯ ಸಹಾಯ, 
Paes RR NRT. ಹಿ 


ಹರಿಶ್ಚಂದ್ರ ಕಾವ್ಯ ಸಂಗ್ರಹ (ಸಂ! ಎ.ಆರ್‌. ಕೃಷ್ಣಶಾಸ್ತ್ರಿ) ಸಂ. 5 ಪ.ಸಂ. 32,34 
ಯಎನಗಿಂತಿ ಕಿರಿಯೆರಿಲ್ಲ(ಸಂ. ॥ ಬಸವರಾಜ ಮಲಶೆಟ್ಟಿ) ಪು. 231 

2 ನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ - 3, ಹಂಪೆಯ ಶಾಸನಗಳು ಸಂ. 54 ಪು 
47-43 


86 ಸಾಧನೆ 


ಸಹಕಾರ, ಪ್ರೋತ್ಸಾಹಗಳನ್ನು ನಿರೀಕ್ಷಿಸಿದನು. ಆ ವೇಳೆಗೆ ವಿರೂಪಾಕ್ಟನು ಜನರ ಮನಸಿನ 
ಅಧಿಧೈವನಾಗಿ ಖ್ಯಾತಿಗೊಂಡಿದ್ದರಿಂದ ಜನತೆಯಿಂದ ಸಹಾಯ ಸಹಕಾರ ನಿರೀಕ್ಷಿಸಲು 
ತನ್ನನ್ನು ವೀರ ವಿರೂಪಾಕ್ಷ ಬಲ್ದಾಳ ಎಂದು ಕರೆದುಕೊಂಡಿದ್ದಲ್ಲದೆ, ಹಂಪೆಯ ಒಡೆಯ 
ನೆಂದು ಹೇಳಿಕೊಂಡನು. ಆತನು ತನ್ನ ರಾಜಧಾನಿಯನ್ನು ತಾತ್ಕಾಲಿಕವಾಗಿ ಹಂಪೆಗೆ 
ಬದಲಾಯಿಸಿ ಅದನ್ನು ಶ್ರೀ ವೀಕವಿಜಯ ವಿರೂಪಾಕ್ಷಪುರ, ಹೊಸ ಹಂಪೆಯ ಪಟ್ಟಣ 
ಎಂದು ಕರೆದನು. ಹಂಪೆಯನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಳ್ಳಲು ಕಾರಣ 
ಬಹುಶಃ ಪಂಪಾವಿರೂಪಾಕ್ಷನ ಸಾನ್ನಿಧ್ಯದಲ್ಲಿರುವ ಹಾಗೂ ತುಂಗಭದ್ರೆ ಮತ್ತು ಉದ್ದಕ್ಕೂ 
ಚಾಚಿರುವ ಕಾಡುಗಲ್ಲಿನ ಪರ್ವತ ಶ್ರೇಣಿಗಳು ಉತ್ತರ ಧಾಳಿಯನ್ನು ತಢೆಗಟ್ಟಲು ಅನು 
ಕೂಲವಾಗಿದ್ದಿತು. ಮುಮ್ಮಡಿ ಬಲ್ಲಾಳ ನಿರ್ಮಿತ ಆ ಪಟ್ಟಣವು ಆ ಕಾಲದ ಶಾಸನಗಳಲ್ಲಿ 
ಹೊಸ ಹಂಪೆಯ ಪಟ್ಟಣ ವಿರೂಪಾಕ್ಷ ಹೊಸಪಟ್ಟಣ ವಿರೂಪಾಕ್ಷ ಪಾದ ಇತ್ಯಾದಿ 
ಹೆಸರುಗಳಿಂದ ಉಲ್ಲೇಖಿತವಾಗಿದೆ. ಕ್ರಿ.ಶ. 1339 ರ ಶಾಸನದಲ್ಲಿ ಮೂರನೇ 
ಬಲ್ಲಾಳನು "ಶ್ರೀ ವೀರವಿಜಯ ವಿರೂಪಕ್ಷಾಪುರ' ನೆಲೆವೀಡಿನಿಂದ ಆಳುತ್ತಿದ್ದಂತೆ 
ಉಲ್ಲೇಖಿಸಿದೆ”. ಬಲ್ಲಾಳನು ಈ ರೀತಿ ಕಾರ್ಯ ಪ್ರವೃತ್ತನಾಗಲು ಮತ್ತೊಂದು ಕಾರಣ 
ಎಂದರೆ "ವಿರೂಪಾಕ್ಸ ದೈವದ ಘನತೆಯಿಂದಾಗಿ ಪ್ರಬಾವಿತವಾಗಿದ್ದ ಶೈವ/ ವೀರಶೈವ 
ಸಮಾಜ. ಆ ಸಮಾಜದ ಜಾಗ್ರತಾ ಶಕ್ತಿ”. ಈ ಶಕ್ತಿಯನ್ನು ತನ್ನ ಅನುಕೂಲಕ್ಕೆ 
ಉಪಯೋಗಿಸಿಕೊಂಡನು. ವಿಪತ್ತಿನ ಸಮಯದಲ್ಲಿ ತನ್ನ ಉದ್ದೇಶ ಸಾಧನೆಗಾಗಿ ಅಲ್ಲಿಯ 
ಬಹುಸಂಖ್ಯಾತ ಪ್ರಜೆಗಳ ಬಲವನ್ನು ಗಳಿಸಿಕೊಳ್ಳುವ ಸಲುವಾಗಿ ತನ್ನ ಸುತನಿಗೆ ಹಂಪೆಯ 
ವಿರೂಪಾಕ್ಷನ ಹೆಸರನ್ನೇ ಇಟ್ಟನು. ಪ್ರಭಾವೀ ದೈವವಾಗಿದ್ದ ಹಂಪೆಯ ಹೆಸರನ್ನು ಮುಂದು 
ವರೆಸಿಕೊಂಡು ಹಂಪೆಯ ಪರಿಸರದ ಜನತೆಯ ಸಹಕಾರಗಳನ್ನು ನಿರೀಕ್ಷಿಸಿದನು. 
ಹದಿನಾಲ್ಕನೇ ಶತಮಾನದ ವೇಳೆಗಾಗಲೇ ವಿರೂಪಾಕ್ಷ ದೇವಾಲಯ ಸುಪ್ರಸಿದ್ಧ 
ದೇವಾಲಯವಾಗಿದ್ದು ಹೊಯಳ ರಾಜ್ಯದ ಉತ್ತರ ಮೇಲೆಯಲ್ಲಿಯ ರಾಜಕೀಯ 
ಜೀವನದಲ್ಲಿ ಸಕ್ರಿಯವಾಗಿ ಪಾತ್ರವಹಿಸಿತ್ತು ಕ್ರಿ.ಶ. 1340ರಲ್ಲಿ ಮೂರನೆಯ ಬಲ್ಲಾಳನು 
ತನ್ನ ಪುತ್ರ ವಿರೂಪಾಕ್ಸ ನಾಲ್ಕನೇ ಬಲ್ಲಾಳನ ಯುವರಾಜ ಪಟ್ಟ ಮಹೋತ್ಸವ ವನ್ನು 
ವಿರೂಪಾಕ್ಷ ದೇವಾಲಯದಲ್ಲಿಯೇ ನೆರವೇರಿಸಿದ. ಹೀಗಾಗಿ ಹೊಯ. ಅರಸರ 
ಕೊನೆಯ ಆಳ್ವಿಕೆಯ ದಿವಸಗಳಲ್ಲಿ ಹಂಪೆಯ ವಿರೂಪಾಕ್ಷ ದೇವಾಲಯವು ಮಹತರ 
ಪಾತ್ರ ವಹಿಸಿತ್ತು ಹದಿಮೂರು ಹಾಗೂ ಹದಿನಾಲ್ಕನೇ ಶತಮಾನಗಳಲ್ಲಿ ವಿರೂಪಾಕ್ಷ 
ದೇವಾಲಯವು , ಕುರುಗೋಡು ದೊರೆಗಳ, ಹೊಯಲಳ ಕೊನೆಯ ಅರಸರುಗಳ, 
ಕವಿಗಳ ಆರಾಧ್ಯ ದೈವವಾಗಿದ್ದು ಹಂಪೆಯ ಸಮಸ್ತ ಜನತೆಯ ಚಟುವಟಿಕೆಗಳನ್ನು 
ನಿಯಂತ್ರಿಸುವ ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಜನತೆಯ ಜೀವನಾಡಿಯಾಗಿ 
ಪರಿಣಮಿಸಿತ್ತು 


ಎಸ್‌. ರಾಜಶೇಖರ, ಹೊಯ್ದಳ-ಸಂಗಿಮರ ಸಂಬಂಧ, ಕರ್ನಾಟಕ ಭಾರತಿ,ಸಂ.6 ಸಂ.3ಪ್ರ. 31 
ಎನಗಿಂತ ಕಿರಿಯರಿಲ್ಲ (ಸಂ. (ಬಸವರಾಜ ಮಲಶೆಟ್ಟಿ) ಪು. 261 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 87 


ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ಮೇಲೆ ಆರಂಭಕಾಲದ ಸಂಗಮ ವಂಶದ 
ಅರಸರುಗಳ ಕಾಲದಲ್ಲಿ ಹಂಪೆಯ ವಿರೂಪಾಕ ಕ್ಲ ದೇವಾಲಯವು ಎಲ್ಲಾ ರೀತಿಯಿಂದಲೂ 
ಪಕ ಮಹತ್ವವನ್ನು ಪಡೆಯಿತು. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಹಕ್ಕ 
ಬುಕ್ಕರು ocd. ಪ್ರದೇಶವನ್ನು ಆರಿಸಿಕೊಳ್ಳಲು ಸಹಜ ಪ್ರಾಕೃತಿಕ "ರಕ್ಷಣೆಯೊಡ 
ತಡಿ ದುರ್ಗಮ ಪ ಪ್ರದೇಶದ ಜೊತೆಗೆ " REA ತಾತ್ತಿಕವಾಗಿಯಾದರೂ . ಹಂಪೆಯ 
ಪ್ರದೇಶವು ಯಾವನ ರಾಜನ ಪ್ರಭುತ್ವದಿಂದ ಮುಕವಾಗಿದ (ವಿರೂಪಾಕ್ಷನ 
ಆಡಳಿತವಿದ್ದ ಪ್ರದೇಶವೂ ಆಗಿತು? ಎಂಬ ಕಾರಣವಾದಂತಿದೆ. ಸಂಗಮ 
ವಂಶದ ಅರಸರುಗಳ ಮೇಲೆ ಈ ದೈವ ಬಹಳವಾಗಿ ಪ್ರಭಾವ ಬೀರಿದೆ. ಸಂಗಮ 
ವಂಶದ ಅರಸರುಗಳು ತಾವು ಹೊಸದಾಗಿ ಸ್ಥಾಪಿಸಿದ್ದ ರಿ ಣಜ್ಯವನ್ನು ರಕ್ಷಿಸುವ ಹಾಗೂ 
ಭದ್ರಪಡಿಸಿಕೊಳ್ಳುವ ಉತ್ಕಟ ಆಕಾಂಕ್ಷೆಯಿಂದ. ಹಂಪೆಯ ಅಧಿದೈವವಾದ ವಿರೂಪಾಕ್ಷ 
ಸ್ವಾಮಿಯನ್ನು ತಮ್ಮ ಕಲನ ದೈವವೆಂದು ಪ್ರಾರಂಭದಿಂದಲೇ ಸುಂದ ಸಂಗಮರೆ 
ಕಾಲದ ಆರಂಭದ. ಶಾಸೇನದಲ್ಲಿಯೇ ಪಂಪಾ ವಿರೂಪಾಕ್ಷ : ಸಾಕ್ಟಾತ್‌ ಕುಲ ಪರಮ 
ದೈವ? ಎಂಬ ಉಲ್ಲೇಖ ಇದೆ. ಪ್ರೌಢ ದೇವರಾಯನ ಕಾಲದ ಶಾಸನವು ವಿಜಯನಗರ 
ಸಾಮ್ರಾಜ್ಯವನ್ನು "ಶ್ರೀಮದ್ಭಾಸ್ಕರ ಕ್ಷೇತ್ರದ ಶ್ರೀ ವಿರೂಪಾಕ್ಷ ದೇವರ ಪಂಚ 
ಕೋಶದೊಳಿಗೆ' ಎಂದು ಕೀರ್ತಿಸಿದೆ. ಇಮ್ಮಡಿ. ಹರಿಹರನ ಕಾಲದ ಕಿ ಕ್ರಿ.ಶ. 1379ರ 
ಶಾಸನದ ಪ್ರಕಾರ, ಶ್ರೀ ಎರೂಪಾಕ್ಟನು ಹೇಮಕೂಟ ಪರಿಸರದ ಪ್ರಾಕಾರದಿಂದ 
ಕೂಡಿರುವ ತುಂಗಭದ್ರೆಯಿಂದ ಪವಿತ್ರವಾದ ಭೂಮಿಗೆ ಅಭಯವನ್ನು ಬೀಡುವ ರಕ್ಷಕ 
ನಾಗಿದ್ದಾನೆ. ಸಂಗಮರ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯವು ಬಹಳಷ್ಟು ವಿಸ್ತೀರ್ಣ 
ಗೊಂಡಿತು. ಗರ್ಭಗೃಹ, ಸುಖನಾಸಿ, ನವರಂಗ ಪ್ರಕಾರ ಹಾಗೂ ಮುಖ್ಯ 
ಗೋಪುರಗಳನ್ನು ಒಳಗೊಂಡಿತ್ತು ಇವರ ಕಾಲದಲ್ಲಿ ಹಂಪೆಯ ವಿರೂಪಾಕ್ಸನ 
ಹೆಸರಿನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದತ್ತಿದಾನಗಳನ್ನು ನೀಡಿರುವ ಶಾಸನಗಳ 
ಉಲ್ಲೇಖ ಅಧಿಕವಾಗಿವೆ. ಸಂಗಮ ವಂಶದ ಆರಂಭದ ದೊರೆಗಳಾದ ಬುಕ್ಕರಾಯ 
ಹಾಗೂ ಇಮ್ಮಡಿ ಹರಿಹರನ ಕಾಲದಲ್ಲಿಯೇ ವಿರೂಪಾಕ್ಟ ದೇವಾಲಯವು ದಾನವನ್ನು 
ಪಡೆದುಕೊಂಡಿದೆ. ಕ್ರಿ.ಶ. 1379ರ ಶಾಸನವು ಅರಸನ ಆಜ್ಞೆಯ ಮೇರೆಗೆ ಮುದ್ದ 
ದಂಡೇಶನು ವಿರೂಪಾಕ್ಷ ದೇವರ ಪೂಜೆಗೆ ಹೆಬ್ಬಾಳು ಮತ್ತು ದಂಡನಾಥ ಪುರಗಳನ್ನು 
ದಾನ ನೀಡಿದ್ದನ್ನು ದಾಖಲಿಸಿದೆ. ಹಾಗೆಯೇ ಸಂಗಮರ ಕಾಲದ ಆರು ಶಾಸನಗಳು 
ವಿರೂಪಾಕ್ಷ ದೇವರಿಗೆ ದಾನದತ್ತಿಗಳನ್ನು ನೀಡಿದ್ದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 
ಉಲ್ಲೇಖಿಸಿವೆ. 
3ಎಂ. ಚಿದಾನಂದಮೂರ್ತಿ , ಹೊಸತು ಹೊಸತು, ಪು. 474 


26 ಎಸ್‌. ಐ.ಟಿ. ಸಂ. ನಂ. 259 ಪು. 54 
ಕನ್ನಡ ವಿಶ್ವವಿದ್ಯಾಲಯೆ ಶಾಸನ ಸಂ. 1, ಹೊಸಪೇಟೆ ಶಾ.ಸಂ. 32, ಪು. 170 


88 ಸಾಧನೆ 


ಸಂಗಮರ ಕಾಲದಲ್ಲಿ ಹಂಪೆಯ ವಿರೂಪಾಕ್ಷ ದೇವರಿಗೆ ಹೆಚ್ಚಿನ ಮಾನ್ಯತೆ 
ದೊರೆತು ಅಪಾರ ದಾನ ದತ್ತಿಗಳ ಮೂಲಕ ಸಂಪತ್ತು ಸಂಗ್ರಹಿಸಲ್ಪಟ್ಟು ಸ್ಥಳೀಯ 
ಜನತೆಯ ಆರಾಧ್ಯ ದೈವವಾಗಿ ಸಕಲ ಸಾಂಸ್ಕೃತಿಕ ಚಟುವಟಿಕೆಗಳ ನೆಲೆಯಾಯಿತು. 
ಸಂಗಮ ವಂಶದ ಭಾರ ತಾವು ಹೊರಡಿಸಿದ ತಾಮ್ರ ಶಾಸನಗಳ ಕೊನೆಯಲ್ಲಿ 
ತಮ್ಮ ಹೆಸರಿನ ಅಂಕಿತ ಅಥವಾ ಒಪ್ಪದ ಬದಲಿಗೆ "ಶ್ರೀ 'ವಿರೂಪಾಕ್ಕ' ಎಂಬ ತಮ್ಮ 
ಕುಲದೈವದ ಹೆಸರನ್ನೇ ಹೊರಡಿಸಿರುವುದು ವ್ಯಕ್ತವಾಗುತ್ತದೆ. ಇಮ್ಮಡಿ 'ಹರಿಹರನಿಂದ 
ಭಹಡು ಎರಡನೇ ಪ್ರೌಢದೇವರಾಯನವರೆಗೂ. ವಿರೂಪಾಕ್ಚನ ಹೆಸರಿನಲ್ಲಿ ಒಪ್ಪವನ್ನು 
ಹಾಕಿಸಿರುವುದು ಶಾಸನಗಳಿಂದ ಗ್‌ ಪ್ರ ದೊರೆಗಳು ತಮ್ಮ ರಾಜ 
ಶಾಸನಗಳನ್ನು ತಮ್ಮ ಹೆಸರಿನಲ್ಲಿ ಹೊರಡಿಸದೆ ಪಂಪಾ ವಿರೂಪಾಕ್ಷನ ಹೆಸರಿನಲ್ಲಿ ಹೊಡಿ 
ಸಿರುವುದನ್ನು ಮನಗಂಡರೆ ಹಂಪೆಯ ಪ್ರದೇಶದಲ್ಲಿ ತಾವು ರಾಜತ್ವ ನಡೆಸುತ್ತಿದ್ದರೂ 
ನಿಜವಾದ ದೊರೆ ವಿರೂಪಾಕ್ಷ ಆತನ ಪ್ರತಿನಿಧಿಗಳು ನಾವು ಎಂದು ಪರಿಭಾವಿಸುವಂತೆ 
ಕಂಡು ಬರುತದೆ. ಈ ಅರಸರುಗಳು ಚಿನ್ನದ ನಾಣ್ಯ ಗಳನ್ನು ಠಂಕಿಸಿ ಅವುಗಳ ಮುಂದಿನ 
ಮುಖದ ಮೇಲೆ ಶಿವ - ಪಾರ್ವತಿಯರ "ರೂಪುಗಳನ್ನು ಮುದ್ರಿಸಿದರು. ಈ ರೂಪುಗಳು 
ಹಂಪೆಯ ವಿರೂಪಾಕ್ಷ ಹಾಗೂ ಪಂಪಾಂಬಿಕೆಯರ ಪ್ರತೀಕವಾಗಿದೆ. ವಿಜಯನಗರದ 
ಆರಂಭದ ದೊರೆಗಳು ಹಂಪೆಯ ವಿರೂಪಾಕ್ಸ wi ಪಂಪಾಂಬಿಕೆಯರ ರೂಪ 
ಗಳನ್ನು ಚಿನ್ನದ ನಾಣ್ಯಗಳ ಮೇಲೆ ಕುಣಬರುವಂತೆ ಅಳವಡಿಸಿಕೊಂಡಿರುವುದು 
ವಿರೂಪಾ ಪಾಕ್ಚ ದೈವದ ಪ ಪ್ರಭಾವ ಸೂಚಿಸುತ್ತದೆ. ಜನತೆಯ ಆರಾಧ್ಯ ದೈವವಾಗಿದ್ದ 
ಎರೂಪಾಕ್ಚನಲ್ಲಿ ಸಂಗಮ ವಂಶದ ದೊರೆಗಳು ಹೆಚ್ಚಿನ ನಿಷ್ಠೆ ತೋರಲು ಎತ ಎಲ್ಲಾ 
ರೀತಿಯ ಬೆಂಬಲಗಳನ್ನೊದಗಿಸುತ್ತಿದ್ದ ಶೈವ /ವೀರಶೈವ ಅನುಯಾಯಿಗಳನ್ನು ಸಂತೃಪ್ತಿ 
ಪಡಿಸಲೋಸುಗ ಕೈಗೊಂಡಿದ್ದ ಕ್ರಮಗಳಲ್ಲೊಂದಾಗಿತ್ತು ಎಂದೂ ಹೇಳಬಹುದು, 


ಸಾಹಿತ್ಯ ಕೃತಿಗಳು ಹಾಗೂ ಶಾಸನಗಳ ಉಲ್ಲೇಖದ ಪ್ರಕಾರ ವಿರೂಪಾಕ್ಷ 
ದೇವಾಲಯವು ಎರಡನೇ ದೇವರಾಯ ಹಾಗೂ ಪ್ರೌಢದೇವರಾಯನ ಕಾಲದಲ್ಲಿ 
ಹೊಸಭಾಗಗಳ ಸೇರ್ಪಡೆಯೊಂದಿಗೆ ವಿಸಾರಗೊಂಡಿತು. ವಿರೂಪಾಕ್ಷ ದೇವಾಲಯದ 
ಮುಖ್ಯ ಗೋಪುರವನ್ನು ಇಮ್ಮಡಿ ಪ್ರೌಢದೇವರಾಯನ ದಂಡನಾಯಕ ಪ್ರೋಲಗಂಟಿ 
ತಿಪ್ಪನು ಕಟ್ಟಿಸಿದನೆಂದು ಶಾಸನ ಹಾಗೂ ಹರಿಭದ್ರನ ಉತ್ತರ ನಾರಸಿಂಹ ಪುರಾಣಮ್‌ 
ಕೃತಿಯಿಂದ ತಿಳಿದುಬರುತ್ತದೆ. ಪ್ರೌಢದೇವರಾಯನು ತಾನು ದೊರೆಯಾಗಿ ಅಕಾರ 
ಸ್ವೀಕರಿಸಿದ ತಕ್ಷಣ ವಿರೂಪಾಕ್ಸ ದೇವಾಲಯಕ್ಕೆ ಸಲ್ಲಿಸಿದ ಧಾರ್ಮಿಕ ಹಾಗೂ 
ಸಾಂಸ್ಕೃತಿಕ ಸೇವೆಯ ಬಗೆಗೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯು ಮೂರು 
ಪದ್ಯಗಳಲ್ಲಿ ಮಹತರವಾದ ಸಂಗತಿ ವ್ಯಕವಾಗಿದೆ. 


28 
ಎನಗಿಂತ ಕಿರಿಯೆರಿಲ್ಲ (ಸಂ।! ಬಸವರಾಜ ಮಲಶೆಟ್ಟಿ) ಪು. 260 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 89 


“ದೇವಲೋಕದ ಸಕಲ ವೈಭವಂಗಳು ಸಹತಿ 

ಭೂವಿನುತ ವಿಜಯ ಕಲ್ಯಾಣ ಪುರಕೆಯಂದು 
ಭಾವಜವಿದಾರಿ ಪಂಪಾ ವಿರೂಪಾಕ್ಷ ಭವನದ ನಾಲ್ಕು ದೆಸೆಗಳಲ್ಲಿ 
ತೀವಿ ಕಿಕ್ಕಿಆಿಗಿಳಿದ ಮಣಿಗಳಸ ಕೋಟೆಗಳ 

ಲಾವಣ್ಯತರ ಗೋಪುರಂಗಳ ರಚಿಸಿದಂ' 


ತ್ರಿಪುರ ವಿಜಯಿತ ವಿರೂಪಾಕ್ಷನ ಮನೋರಥಕೆ 
ಸುಪಥವಾದುದು ದೇವ ರಾಜೇಂದ್ರನುದಯದಿಂ 
ಎಪುಳೆಯೊಳು ದೃಷ್ಟವಿದೆಯೆಂದೆಂಬ ಮಾಳ್ಕೆಯಿಂ ಪಂಪಾಪುರದೊಳನುದಿನಂ 
ಅಪರಿಮಿತ ಗೋ ೫ ಮಧ್ಯ ಬಿ 
* ರಿಪು ಕಂಟಕಂಗಳಂ ಸಹೀಟರಂದರ ಸವ್‌ 
ಸುಪವಿತ್ರವೆನಿಸಿದಂ ರಥಪಥವನ್‌......' 


ಆ ಮಹಾರಥ ಪಥದೊಳವಿರತಂ ಸಂಚರಿಪ 
ಕಾಮಿತಾರ್ಥಗಳ ಕಲ್ಪಿಸಿದ ಸುಫಲಂಗಳಂ 
ಪ್ರೇಮದಿಂದೀವ ಭರದಿಂ ಸುರದ್ರುಮಕುಲಂ ಗೋಪುರದೊಳಿಕ್ಕೆಲದೊಳು 


ಹ ರೂಪ ತಾನಾದ 


pend ಪಿಂ 
ದೇಂ ಪ್ರತಾಪನೊ ದೇವರಾಜೇಂದ್ರನ ....'3 


ಲಕ್ಕಣ್ಣ ದಂಡೇಶನ ಈ ಮೇಲ್ಕಂಡ ಪದ್ಯಗಳ ಪ್ರಕಾರ ಪ ಪ್ರೌಢದೇವರಾಯನು 
ವಿರೂಪಾಕ್ಷ ದೇವಾಲಯದ ನಾಲ್ಕು ದಿಕ್ಕುಗಳಲ್ಲಿ ಮಣಿಗಳಸಗಳನ್ನು ಕೋಟೆಗಳ 
ಲಾವಣ್ಯತರ ಗೋಪುರಗಳನ್ನು ಕಟ್ಟಿಸಿದನಂತೆ. ಅಲ್ಲದೆ ಈ ತೋಪುರಗಳ ಮಧ್ಯದ 
ಬೀದಿಯಲ್ಲಿ ರಥವು ಸುಗಮವಾಗಿ ಸಾಗಲು ಅಡಚಣೆಯಾಗಿದ್ದ ಗಿಡಗಂಟೆಗಳನ್ನು 
ಕೀಳಿಸಿ ಅನುಕೂಲವಾಗುವಂತೆ ಮಾಡಿಸಿದನಂತೆ. ಬೀದಿಯ ಇಕ್ಕೆ ಡೆಗಳಲ್ಲಿ ನಾನಾ 
ಫಲಂಗಳ ಮರಗಳನ್ನು ನೆಡಸಿದನಂತೆ. ಇದಕ್ಕಿಂತ ದೊರೆಯ ಮಹತ್ವದ ಕೊಡುಗೆ 
ಎಂದರೆ ವಿರೂಪಾಕ್ಷನ. ರಥ, ಪಂಪಾಂಬಿಕ ರಥ, ಗಣೇಶ ರಥಗಳನ್ನು ಮಾಡಿಸಿ 
ರಥೋತ್ಸವವನ್ನು ರೂಢಿಗೆ ತಂದದ್ದು 39 ತಿಳಿದುಬರುತ್ತದೆ. ಪ್ರೌಢದೇವರಾಯನು 


ವಿರೂಪಾಕ್ಷ ದೇವರಿಗೆ ಮಾಡಿದ ಸಾಂಸ್ಕೃತಿಕ ಸೇವೆಯ ವಿವರ ಮತ್ತೆಲ್ಲಿಯೂ 


೫ ಲಕ್ಕಣ್ಣ ದಂಡೇಶನ ಶಿವತತ್ತ್ವ ಚಿಂತಾಮಣಿ (ಸಂ!ಸ್‌. ಬಸಪ್ಪು) ಸಂ. 38 ಪ.ಸಂ. 251-254 
30ಸಿ. ನಾಗಭೂಷಣ ಕನ್ನಡ ಸಾಹಿತ್ಯ ಸಂಸ್ಕೃತಿ ಶೋಧನೆ. ಪು. 144 


90 ಸಾ 


ದೊರೆತಿಲ್ಲ ಸಂಗಮ ಅರಸರುಗಳ ಕಾಲದಲ್ಲಿ ವಿರೂಪಾಕ್ಷನ ರಥೋತ್ಸವ ಆಚರಣೆಗೆ ' 
ಬಂದಿದ್ದು ರಥೋತ್ಸವದ ಸಂದರ್ಭದಲ್ಲಿ ನಾಡಿನಾದ್ಯಂತ ಸ್ಥಳೀಯ ಅರಸರು 
ಮಠಾಧೀಶರು ಭಾಗವಹಿಸುತ್ತಿದ್ದ ವಿವರ ಅಹೋಬಲ ಕವಿಯ "ವಿರೂಪಾಕ್ಷ 
ವಸಂತೋತ್ತವ ಚಂಪು' ಸಂಸ್ಕೃತ ಕಾವ್ಯದಿಂದ ತಿಳಿದುಬರುತ್ತದೆ. ಹದಿನಾಲ್ಕನೆಯ 
ಶತಮಾನದ ಕೊನೆಯಲ್ಲಿದ್ದ ಅಹೋಬಲನು ವಿರೂಪಾಕ್ಷನ ರಥೋತ್ಸವದ 
ವರ್ಣನೆಯ ಬಗೆಗೆ ವಿವರಿಸಿದ್ದಾನೆ. ಸಂಗಮರ ಆಳ್ವಿಕೆಯ ಕಾಲದಲ್ಲಿ ವಿರೂಪಾಕ್ಷನ 
ವಸಂತೋತ್ತವವು ಒಂಭತ್ತು ದಿವಸಗಳ ಅವಧಿಯದಾಗಿತ್ತು ಚೈತ್ರಶುದ್ಧ 
ನವಮಿಯಂದು ಧ್ವಜಾರೋಹಣದೊಂದಿಗೆ ಆರಂಭಗೊಳ್ಳುವ ಈ ಉತ್ಸವ ಚೈತ್ರ 
ಬಹುಳ ದ್ವಿತೀಯಯೆಂದು ಅವಭೃತ ಸ್ನಾನದೊಂದಿಗೆ ಪೂರ್ಣಗೊಳ್ಳುತ್ತಿತ್ತು ಸ್ವತಃ 
ಕವಿಯು ತಾನೇ ಕಣ್ಣಾರೆ ಕಂಡ ವಿರೂಪಾಕ್ಷನ ವಸಂತೋತ್ಸವ ವಿವರವನ್ನು 
ವರ್ಣಿಸಿದ್ದಾನೆ. "ಈ ರಥೋತ್ಸವದಲ್ಲಿ ಪಾಲ್ಗೊಂಡವರಲ್ಲಿ ವಿಜಯನಗರದ ಅರಸ, 
ಶಿರಶಿಯ ಲಿಂಗಾಯತ ಸಾಮಂತ, ಕರ್ನೂಲ್‌ ಜಿಲ್ಲೆಯ ಮೋಕ್ಷಗುಂಡ ಅಧಿಪತಿ, ಸಿದ್ಧ 
ರಾಮೇಶ್ವರ ಆರಾಧಕರಾದ ಬಳ್ಳಾರಿಯ ಅಧಿಪತಿ, ಹರಿಹರನಗರದ ಅಧಿಪತಿ, 
ವಿಜಯನಗರದ ಅರಸನ ಸೇನಾಪತಿಗಳಲ್ಲೊಬ್ಬನಾದ ರಾಮದುರ್ಗದ ಅಧಿಪತಿ 
ಹರಿಹರ ನಗರದ ಅಧಿಪತಿ ಭುಜಂಗನಗರದ ಅಧಿಪತಿ ಹಾಗೂ ಲಕ್ಷ್ಮೇಶ್ವರದ 
ಅಧಿಪತಿ ಮೊದಲಾದವರು ಇದ್ದಾರೆ. ರಥೋತ್ಸವ ಮುಗಿದ ಮೇಲೆ ಯಾತ್ರಿಕರು 
ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು'!. ಸಹ್ಯಾದ್ರಿಯ ಕಡೆಗಿದ್ದ ಬತ್ತಲೇಶ್ವರ ವರಿಕನು 
ಸಂಸಾರಿಯಾದ ಮೇಲೆ ಪದ್ಧಾವತಿಯೊಡನೆ ರಥೋತ್ಸವ "ನೋಡಲೆಂದು ಹಂಪೆಗೆ 
ಬಂದನೆಂದು ನೂರೊಂದು ಎರತರ ಕಾವ್ಯದಲ್ಲಿ ಹೇಳಲಾಗಿದೆ”. ಅಹೋಬಲನು 
ತನ್ನ ಕೃತಿಯಲ್ಲಿ ವರ್ಣಿಸಿರುವ ವಿರೂಪಾಕ್ಷನ ರಥೋತ್ಸವದ ಎವರವನ್ನು ವಿಜಯನಗರ 
ಕಾಲದ ಶಾಸನಗಳು ಸಮರ್ಥಿಸುತವೆ. ಕ್ರಿ.ಶ. 1520ರ ಗಿಣಿಗೇರಾ ತಾಮ್ರ ಶಾಸನವು 
ಶ್ರೀವಿರೂಪಾಕ್ಷ ದೇವರ ರಥೋತ್ಸವಕ್ಕೆ ಅಂತರವಳ್ಳಿ ನಿರಂಜನಯ್ಯ ಮೂರು ರಾವ 
ದಯ್ಯಯೆಂಬುವರು ವುಭಯತ್ರರು ಬಂದು*, ಎಂಬ ಎವರವನ್ನು ದಾಖಲಿಸಿದ್ದು 
ವಿರೂಪಾಕ್ಷನ ರಥೋತ್ತವಕ್ಕೆ ಸುತ್ತಮುತ್ತಲಿನ ಪ್ರತಿಷ್ಠಿತ ಸ್ಥಳೀಯ ಅರಸರುಗಳು 
ಪಾಲ್ಗೊಳ್ಳುತ್ತಿದ್ದರು ಎಂಬುದನ್ನು ಸಮರ್ಥಿಸುತ್ತದೆ. ವಿಜಯನಗರದ ಉಚ್ಛ್ರಾಯ 
ಸ್ಥಿತಿಯ ಕಾಲದಲ್ಲಿ ವಿರೂಪಾಕ್ಸ ದೇವಾಲಯದ ಮುಂದೆ ಪ್ರಸಿದ್ಧ ಬಜಾರು ಇದ್ದು 
ಅದಕ್ಕೆ ವಿರೂಪಾಕ್ಷ ಬಜಾರು ಎಂಬ ಹೆಸರು ಲಭಿಸಿತ್ತು ಚಂದ್ರಶೇಖರ ಕವಿಯು 
“ಪಂಪಾ ವಿರೂಪಾಕ್ಟಾಸ್ಥಾನ ವರ್ಣನಂ' ಎಂಬ ಚೆಂಪೂಕೃತಿಯನ್ನು ರಚಿಸಿದ್ದು ಅದರಲ್ಲಿ 


"'ವಿಜಯೆ ಕಲ್ಯಾಣ (ಸಂ//ಸಂ.ಶಿ. ಭೂಸನೂರ ಮಠ) ಪು. 199 
3 ವ್ಹಿ ಶಿವಾನಂದ : ಪೌಢದೇವರಾಯೆನ ಕಾಲದ ಕನ್ನಡ ಸಾಹಿತ್ಯ ಪು. 60 
ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ 2 ಕೊಪ್ಪಳ ಶಾಸನ ಸಂ. 139, ಪು. 138 


ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 91 


*ಹಂಪಿಯಾಳ್ವನೆಸೆವೋಲಗಂ' ಎಂದು ವಿರೂಪಾಕ್ಷನ ಓಲಗವನ್ನು ವರ್ಣಿಸಿದ್ದಾನೆ. 
ಹಂಪೆಯ ಭೌಗೋಳಿಕ ಪರಿಸರದ ಹಿನ್ನೆಲೆಯಲ್ಲಿಯ ವಿರೂಪಾಕ್ಟನ ಆಸ್ಥಾನದ 
ಫರ್ಣನೆಯನ್ನು ಮಾಡಿದ್ದಾನೆ. ಕವಿಯ ಆಶಯ ಎಂದರೆ ವಿರೂಪಾಕ್ಷನನ್ನು ಒಬ್ಬ ದೊರೆ 
ಎಂದು ಭಾವಿಸಿ ಅವನ ಆಸ್ಥಾನವನ್ನು ಆಸಾನದಲ್ಲಿ ನಡೆಯುತ್ತಿದ್ದ ನರ್ತನ ಗಾಯನಾದಿ 
ಗಳನ್ನು ವರ್ಣಿಸಿದ್ದಾನೆ. ಹಂಪೆಯ ವಿರೂಪಾಕ್ಷನ ದೇವಾಲಯವೇ ಅರಮನೆ, ಆ 
ದೇವಾಲಯದ ನವರಂಗವೇ ಆ ವಿರೂಪಾಕ್ಸಸ್ತಾಮಿ ಎಂಬ ರಾಜನ ಆಸ್ಥಾನ. ಇದು 
ಹರಿಹರನ ಕಾಲದ ಪರಿಕಲ್ಪನೆಯ ಮುಂದುವರಿಕೆಯೇ ಆಗಿದೆ”. ಪಂಪಾವಿರೂಪಾಕ್ಷನ 
ನೆಲೆವೀಡಾಗಿದ್ದ ಹಂಪೆಯು ಸಂಗಮರ ಕಾಲದಲ್ಲಿ ವೀರಶೈವ ಸಾಹಿತ್ಯ - ಸಂಸ್ಕೃತಿಯ 
ಪುನರುಜ್ಜೀವನದ ಮುಖ್ಯ ಕೇಂದ್ರವಾಗಿದ್ದಿತು. ಕಲ್ಯಾಣ ಕ್ರಾಂತಿಯ ವಿಪ್ಲವ ಹಾಗೂ 
ಮುಸ್ಲಿಂ ಆಕ್ರಮಣದಿಂದಾಗಿ ಚದುರಿಹೋಗಿದ್ದ ಹಾಗೂ ಅಳಿದುಳಿದ ವಚನ 
ರಾಶಿಯನ್ನು ಸಂಕಲಿಸುವ , ಸಂಸ್ಕರಣ ವ್ಯಾಖ್ಯಾನ ಸ್ಥಲಕಟ್ಟು ನಿಯೋಜನೆಗೊಳಿಸುವ 
ಮಹತ್ವಪೂರ್ಣ ಕಾರ್ಯಕ್ಕೆ ನೆಲೆಯೊದಗಿಸಿತು. 


ಪ್ರೌಢದೇವರಾಯನ ದಂಡನಾಯಕನಾದ ಲಕ್ಕಣ್ಣ ದಂಡೇಶನು ಹಂಪೆಯ 
ವಿರೂಪಾಕ್ಷನ ನಿಷ್ಠಾವಂತ ಭಕನಾಗಿದ್ದ ಎಂಬುದಕ್ಕೆ ಅವನ ಕೃತಿ ಶಿವತತ್ವ 
ಚಿಂತಾಮಣಿಯೇ ನಿದರ್ಶನ. ಮುಳಬಾಗಲ ಪ್ರಾಂತಕ್ಕೆ ಅಧಿಕಾರಿಯಾಗಿದ್ದ ಲಕ್ಕಣ್ಣನು 
ತಾನು ನಿರ್ಮಿಸಿದ ಹೊಸ ಪಟ್ಟಣಕ್ಕೆ ವಿರೂಪಾಕ್ಷಪುರ ಎಂಬ ಹೆಸರಿಟ್ಟು ಅಲ್ಲಿ ಪ್ರಸನ್ನ 
ವಿರೂಪಾಕ್ಷ ದೇವಸ್ಥಾನವನ್ನು ಕಟ್ಟಿಸಿ ಸುವರ್ಣ ಕಲಶದಿಂದ ಪರಿಶೋಭಿಸುವ ಗೋಪುರ, 
ಮನ್ಮಥ ಕುಂಡ, ಕೆರೆ, ಉದ್ಯಾನ ಮುಂತಾದವುಗಳನ್ನು ನಿರ್ಮಿಸಿದ್ದನೆಂದು ಶಾಸನದಿಂದ 
ತಿಳಿದುಬರುತ್ತದೆ”. ಮನ್ಮಥಕುಂಡ ಪುಷ್ಕರಿಣಿಯು ಹಂಪೆಯ ವಿರೂಪಾಕ್ಷ ದೇವಾ 
ಲಯದ ಮನ್ಮುಖ ಪುಷ್ಕರಣಿಯನ್ನು ನೆನಪಿಸುತ್ತದೆ. ಲಕ್ಕಣ್ಣನು ಹಂಪೆಯ ವಿರೂಪಾಕ್ಷನ 
ಮೇಲಿನ ಅಭಿಮಾನದಿಂದ ಅದೇ ಮಾದರಿಯ ದೇವಾಲಯವನ್ನು ತನ್ನ ಪ್ರಾಂತ್ಯದಲ್ಲಿ 
ನಿರ್ಮಿಸಿರುವುದು ಹಂಪೆಯ ವಿರೂಪಾಕ್ಷನು ಅಮಾತ್ಯರಲ್ಲಿ ಬೀರಿದ್ದ-ಪ್ರಭಾವದ 
ಪ್ರತೀಕವಾಗಿದೆ. ಸಂಗಮರ ಆಳ್ವಿಕೆಯಲ್ಲಿ ಅಮಾತ್ಯರು, ದಂಡನಾಯಕರು 
ಎರೂಪಾಕ್ಷನಿಗೆ ದಾನದತ್ತಿಗಳನ್ನು ನೀಡಿರುವ ಉಲ್ಲೇಖ ಶಾಸನಗಳಿಂದ ತಿಳಿದು 
ಬರುತ್ತದೆ. ಮಾಧವಾಮಾತ್ಯನ ಮಗ ಶಶಿಧರನು ವಿರೂಪಾಕ್ಷ ದೇವರಿಗೆ ದೀಪದ 
ಕಂಬವನ್ನು ಮಾಡಿಸಿದ ವಿವರ ಕ್ರಿ.ಶ. 1429ರ ಶಾಸನ ತಿಳಿಸುತ್ತದೆ. ಕ್ರಿ.ಶ. 1467ರ 
ಶಾಸನವು* ವಿಜಯನಗರದ ದೊರೆ ಎರೂಪಾಕ್ಟನು ಸೋಮಲಾಪುರವನ್ನು 
ಅಗ್ರಹಾರವನ್ನಾಗಿ ಪರಿವರ್ತಿಸಿ ಅದಕ್ಕೆ ವಿರೂಪಾಕ್ಷಪುರವೆಂದು ಹೆಸರಿಟ್ಟ ವಿವರವನ್ನು 


ಎಂ. ಚಿದಾನಂದಮೂರ್ತಿ : ಹೊಸತು ಹೊಸತು, ಪು. 475 
ಎಪಿಗ್ರಫಿಯಾ ಕರ್ನಾಟಿಕಾ ಸಂ. 10 ಮುಳಬಾಗಿಲ ಶಾ.ಸಂ. 69 
35 ಕನ್ನಡ ವಿಶ್ವವಿದ್ಯಾಲಯೆ ಶಾಸನ ಸಂಪುಟ !. ಬಳ್ಳಾರಿ ಶಾ.ಸಂ. 71, ಪು. 89 


92 ಸಾಧನೆ 


ತಿಳಿಸುತದೆ. ಸಂಗಮರ ಕಾಲದಲ್ಲಿ ಸಾಮಂತರು, ದಂಡನಾಯಕರು, ಇತರರು ರಾಜ 
ದಾನಿಯ ಹೊರಗಡೆ ದತ್ತಿದಾನಗಳನ್ನು ಬಿಡುವಾಗ ಕೆಲವೆಡೆ "ತುಂಗಭದ್ರಾ ನದೀ 
ತೀರದ ಪಂಪಾಕ್ಲೇತ್ರದ ವಿರೂಪಾಕ್ಷ ದೇವರ' ಹೆಸರಿನಲ್ಲಿ ದತ್ತಿಯನ್ನು ನೀಡುವಷ್ಟರ 
ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಿತ್ತು 

ಸಂಗಮರ ಆಳ್ವಿಕೆಯ ನಂತರದ ರಾಜವಂಶಗಳ ಕಾಲದಲ್ಲಿ ಹಂಪೆಯ 
ವಿರೂಪಾಕ್ಸ ದೇವಾಲಯಕ್ಕೆ ದತಿದಾನಗಳು, ದೇವಾಲಯದ ವಿಸರಣೆ, ಜೀರ್ಣೋದ್ದಾರ 
ಇತ್ಯಾದಿ ಚಟುವಟಿಕೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿದಂತೆ ಅಲ್ಲೊಂದು ಇಲ್ಲೊಂದು 
ಶಾಸನಗಳಿಂದ ಮೇಲ್ನೋಟಕ್ಕೆ ಕಂಡುಬರುತ್ತದೆಯಾದರೂ ಹಜಾರರಾಮ ಮತ್ತು 
ವಿಜಯ ವಿಠಲ ದೇವಾಲಯಗಳೇ ಅಧಿಕ ಸಂಖ್ಯೆಯಲ್ಲಿ ರಾಜರುಗಳಿಂದ, 
ಮಾಂಡಳಿಕರಿಂದ ಪ್ರತಿಷ್ಠಿತರಿಂದ ಪಡೆದಿರುವುದು ಶಾಸನಗಳಿಂದ ವ್ಯಕ್ತವಾಗುತ್ತದೆ. ಈ 
ಅರಸರ ಧಾರ್ಮಿಕ ಆಸಕ್ತಿಯ ಬದಲಾವಣೆಯ ಕಾರಣವಾಗಿ ವಿರೂಪಾಕ್ಷ ತನ್ನ ಹೆಚ್ಚು 
ಗಾರಿಕೆಯಲ್ಲಿ ಸ್ವಲ್ಪಮಟ್ಟಿಗೆ ಕಳೆದುಕೊಂಡಂತಾಯಿತು. ಸಂಗಮರ ಆಳ್ವಿಕೆಯವರೆಗೂ 
ನಿರಂತರವಾಗಿ ಸಾಗಿಬಂದಿದ್ದ ವಿರೂಪಾಕ್ಷ ಪರಂಪರೆಯು ನಂತರದ ರಾಜವಂಶಗಳಲ್ಲಿ 
ಹಂತಹಂತವಾಗಿ ಇಲಿಮುಖವಾದಂತೆ ಕಂಡುಬರುತ್ತದೆ. ಸಾಳುವರ ಆಳ್ವಿಕೆ 
ಯಲ್ಲಿಯೇ, ಇಲ್ಲಿಯವರೆಗೂ ರಾಜಮುದ್ರೆಯಲ್ಲಿ ಉಪಯೋಗಿಸುತ್ತಿದ್ದ "ಶ್ರೀ 
ವಿರೂಪಾಕ್ಸ' ಎಂಬ ಅಂಕಿತದ ಸ್ಥಾನದಲ್ಲಿ "ಶ್ರೀರಾಮಾ' ಎಂಬ ಅಂಕಿತವನ್ನು ಪಯೋ 
ಗಿಸುತಿದ್ದರು ಎಂಬುದು ರಾಜನಾಥ ಡಿಂಡಿಮನ "ಸಾಳುವಾಭ್ಯುದಯ' ಕೃತಿಯಿಂದ 
ತಿಳಿದುಬರುತುದೆ. 


ತುಳುವ ವಂಶದ ಕೃಷ್ಣದೇವರಾಯನು ತನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ 
ಎರೂಪಾಕ್ಟ ದೇವಾಲಯದ ಮುಖಮಂಟಪವನ್ನು ನಿರ್ಮಿಸಿದ್ದಲ್ಲದೆ ಸಂಗಮ ಅರಸರ 
ಕಾಲದಲ್ಲಿ ಕಟ್ಟಲ್ಲಟ್ಟ ಮುಖ್ಯ ಗೋಪುರವನ್ನು ಜೀರ್ಣೋದ್ದಾರ ಮಾಡಿಸಿದನು ಜೊತೆಗೆ 
ವಿಶಾಲ ಪ್ರಾಕಾರದೊಳಗಿದ್ದ ರಂಗಮಂಟಪದ ಮುಂಭಾಗದಲ್ಲಿ ಚಿಕ್ಕ ಗೋಪುರವನ್ನು 
ಕಟ್ಟಿಸಿದ್ದಲ್ಲದೆ, ಸಿಂಗೆನಾಯಕನ ಹಳ್ಳಿಯನ್ನು ವಿರೂಪಾಕ್ಷ ದೇವಸ್ಥಾನಕ್ಕೆ ದತ್ತಿಯಾಗಿ 
ನೀಡಿದ ವಿವರ ಶಾಸನದಿಂದ" ತಿಳಿದುಬರುತ್ತದೆ. ಕ್ರಿ.ಶ. 1513 ರ ಶಾಸನದ ಪ್ರಕಾರ 
ಹಂಪೆಯ ವಿರೂಪಾಕ್ಸನಿಗೆ ವರ್ಷಪೂರ್ತಿ ಅಮೃತಪಡಿ ನೈವೇದ್ಯ, ನಿತ್ಯ ನೈಮಿತಿಕ, 
ಚಯಿತ್ರ ಮಾಸದ ರಥೋತ್ಸವ, ಮಕರ ಸಂಕ್ರಾಂತಿ ರಥೋತ್ಸವ, ಮಾಸೋತ್ತವ, 
ಪಕ್ಟೋತ್ಸವ ಸಂವತ್ತರೋತ್ತವದ ದೀಪಾರಾಧನೆ, ಪಂಚಪರ್ವ ಇತ್ಯಾದಿ ಪೂಜಾ 
ಕಾರ್ಯಗಳು ನಡೆಯುತ್ತಿದ್ದವು ಎಂಬುದಾಗಿಯೂ, ಆ ಚಟುವಟಿಕೆಗಳು ನಿರಾತಂಕವಾಗಿ 
ನಡೆಯಲು ದತಿದಾನಗಳು ಸಲ್ಲುತ್ತಿದ್ದವು ಎಂಬುದಾಗಿ ತಿಳಿದುಬರುತ್ತದೆ”. ಕೃಷ್ಣ 


"ಅದೇ, ಶಾಸನ ಸಂಪುಟ 3 ಹಂಪೆಯು ಶಾಸನ ಸಂಖ್ಯೆ 34 ಪು. 22 
ಅದೇ. ಶಾಸನ ಸಂಪುಟ ಹಂಪೆಯ ಶಾಸನ ಸಂಖ್ಯೆ 33. ಪು. 17 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 93 


ದೇವರಾಯನ ಕಾಲದಲ್ಲಿ ದಂಡನಾಯಕರು ಪ್ರಜಾವರ್ಗದವರು ವಿರೂಪಾಕ್ಸನಿಗೆ, 
ವಿರೂಪಾಕ್ಷನ ಹೆಸರಿನಲ್ಲಿ ದತ್ತಿ ದಾನಗಳನ್ನು ನೀಡಿದ ವಿವರ ಶಾಸನಗಳಿಂದ ತಿಳಿದು 
ಬರುತ್ತದೆ. 15 - 16 ನೇ ಶತಮಾನದ ಶಾಸನದಲ್ಲಿ ವಿರೂಪಾಕ್ಷ ದೇವರ 5:4 
ಲಿಂಗಣಾರಾಧ್ಯ ನಿಗೆ ವೀರಣ್ಣ ನಾಯಕನು ತನ್ನ ತಂದೆ ಸಂಗಮೇಶ ನಾಯಕನಿಗೆ ಪು 
ವಾಗಲೆಂದು ವಿರೂಪಾಕ್ಷ: ದೇವರಿಗೆ ಎರಡು ಹರಿವಾಣ ನೈವೇದ್ಯಕ್ಕಾಗಿ Rs. 
ನೀಡುತಾನೆ”. ಕ್ರಿ.ಶ. 1510ರ ಶಾಸನದಲ್ಲಿ "ನರಸನಾಯಕನ ತಾಯಿ 
ಬುಕ್ಕಾಜಿ  ಅಂಮನು ಹಂಪೆಯ ತಿರುಮಲಭಟ್ಟನಮಗ ಸಾಇ ಭಟ್ಟನಿಗೆ ವಿರೂಪಾಕ್ಷ 
ದೇವರ ನೈವೇದ್ಯಕ್ಕಾಗಿ ಭೂದಾನ ಮಾಡಿದ ವವರ" ವ್ಯಕ್ತವಾಗಿದೆ. 


ತುಳುವ ಅರಸರ ಕಾಲದಲ್ಲಿ ಮಾಂಡಳಿಕರು, ಸಾಮಂತರು ಊರೊಡೆಯರು 
ವಿರೂಪಾಕ್ಸನಿಗೆ ದಾನವಾಗಿ ನೀಡುವಾಗ ವಿರೂಪಾಕ್ಷನ ಹೆಸರಿನಲ್ಲಿ ವ್ಯಕ್ತಿಗಳಿಗೆ ದಾನ 
ನೀಡಿದ ವಿವರ ಶಾಸನಗಳಲ್ಲಿ ವ್ಯಕವಾಗಿದೆ. ದಾನಗಳನ್ನು ಪಡೆದವರು ಅದನ್ನು 
ಸಮರ್ಥವಾಗಿ ವಿರೂಪಾಕ್ಸ ದೇವರಿಗೆ ಸದ್ದಿನಿಯೋಗಿಸಿದರು ಎಂಬುದರ ಬಗೆಗೆ 
ಶಾಸನಗಳಲ್ಲಿ ಮಾಹಿತಿ ಲಭ್ಯವಿಲ್ಲ ತುಳುವ ಹಾಗೂ ಅರವೀಡು ಅರಸರ ಕಾಲದಲ್ಲಿ 
ವಿರೂಪಾಕ್ಷ ದೇವರಿಗೆ ದತ್ತಿದಾನಗಳು ಮುಂದುವರಿದರೂ, ಉಳಿದ ದೇವಾಲಯಗಳು 
ಪಾಲನ್ನು ಕೇಳಲಾರಂಭಿಸಿದ್ದು ಅದರಲ್ಲಿಯೂ ವಿಠಲ ದೇವಾಲಯವು ಸಿಂಹಪಾಲನ್ನು 
ಪಡೆಯಲು ಆರಂಭಿಸಿತ್ತು ತುಳುವ ಅರಸರ ಕಾಲದಲ್ಲಿ ವೈಷ್ಣವ ಪಂಥದ ವಿಠಲ 
ಪರಂಪರೆಯು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿತೆನ್ನಬಹುದು. ವಿಜಯನಗರದಲ್ಲಿ 
ವಿಠಲ ಭಕ್ತಿಗೆ ಹೆಚ್ಚಿನ ಆದ್ಯತೆ ದೊರೆತಿದ್ದು ಕೃಷ್ಣ ಸದೇವರಾಯನಿಂದಲೇ ಅಲ್ಲ ಕೃಷ್ಣ 
ದೇವರಾಯನ ತಂದೆಯ ಕಾಲಕ್ಕೆ ಶ್ರೀವಿಶಲನ ಶ್ರೀವಿರೂಪಾಕ್ಷ ದೇವರೊಡನೆ. ರಾಜ 
ಮರ್ಯಾದೆಗಳನ್ನು ಸ್ತೀಕರಿಸುತ್ತಿದ್ದನೆಂದು. ವಿಜಯನಗರವೂ ಪಂಡರಿಯಂತೆ ಒಂದು 
ವಿಠಲ ಕ್ಷೇತ್ರವಾಗಲಾರಂಭಿಸಲು ಪ್ರಾರಂಭಿಸಿತು! ಎಂದು ಶಂ.ಭಾ. ಜೋಷಿಯವರು 
ಅಭಿಪ್ರಾಯ ಪಟ್ಟಿದ್ದಾರೆ. ತುಳುವ ಅರಸರ "ದೃಷ್ಟಿಯಲ್ಲಿ ಹಂಪೆಯ ವಿರೂಪಾಕ್ಷ 
ಮರೆಯಾಗಲು ಪ್ರಾರಂಭಿಸಿದ್ದ ಎಂದೆನಿಸುತ್ತದೆ. ತುಳುವ ಮತ್ತು ಅರವೀಡು 
ಮನೆತನಗಳ ಕಾಲದ ಕೆಲವು ಶಾಸನಗಳಲ್ಲಿ ಶ್ರೀವಿರೂಪಾಕ್ಚ ಹಾಗೂ "ವಿಠಲ ಇಬ್ಬರ 
ಹೆಸರನ್ನು ಒಟ್ಟಿಗೆ ಸೇರಿಸಿ ಅವರ ಹೆಸರಿನಲ್ಲಿ ದಾನವನ್ನು ಬಿಟ್ಟಿರುವುದು ಕಂಡು 
ಬರುತ್ತದೆ. ಸದಾಶಿವರಾಯನ ಕಾಲದ ಕ್ರಿ.ಶ. 1565ರ ಶಾಸನದಲ್ಲಿ ಚಳುಗಲ್ಲ ಸಿದ್ದೇಶ್ವರ 
ದೇವರ ಅಮೃತ ಪಡಿಗೆ, ಅರ್ಚನ ವಿಧಿಗೆ ಶ್ರೀ ತುಂಗಭದ್ರಾ ತೀರದಲು ಶ್ರೀ ವಿರೂ 


9 ಅದೇ , ಹಂಪೆಯ ಶಾಸನ ಸಂಖ್ಯೆ 29, ಪು. 14 

1 ಅದೇ, ಹಂಪೆಯು ಶಾಸನ ಸಂಖ್ಯೆ 32, ಪು. 16 

"'ಉದ್ಧೃತಿ : ಸತ್ಯಶುದ್ಧಕಾಯಕ (ಸಂ!!ಬಿ. ರಾಜಶೇಖರಪ್ಪ) ಸಂ. 5 ಸಂ. 3-4 ಪು. 96 
86 

ಕನ್ನಡ ವಿಶ್ವವಿದ್ಯಾಲಯೆ ಸಾಸನ ಸಂ. ! ಬಳ್ಳಾರಿ ಶಾ.ಸಂ. 69 ಪು. 


3 ಸಾಧನೆ | 


ಪಾಕ್ಟ ವಿಠಲರ ಸನ್ನಿಧಿಯಲ್ಲಿ ಭೂದಾನವನ್ನು ರಘುನಾಥ ರಾಜಯ್ಯ ಅರಸು ನೀಡಿದ್ದ. 
ವಿವರ ನಿದರ್ಶನವಾಗಿದೆ. ಸಂಗಮರ ನಂತರದ ಅರಸರುಗಳು ಎ ಆಸಕ್ತಿಯ 
ಫಲವಾಗಿ ಹಂಪೆಯ ವಿರೂಪಾಕ್ಷ ದೇವಾಲಯವು ಹಂತ ಹಂತವಾಗಿ ಹೆಚ್ಚುಗಾರಿಕೆಯನ್ನು 
ಕಳೆದುಕೊಂಡಿರತು. ಇಲ್ಲಿಯವರೆಗೂ ವಿರೂಪಾಕ್ಷ ದೇವಾಲಯದಲ್ಲಿ "ಕೇಂದ್ರೀಕೃತ 
ಗೊಳ್ಳುತಿದ್ದ ಸಂಪತ್ತು ಹಜಾರರಾಮ, ವಿಠಲ ಇತ್ಯಾದಿ ದೇವಾಲಯಗಳತ್ತ ವಿಕೇಂದ್ರಿ 
ಕರಣಗೊಳ್ಳತೊಡಗಿತು. ವಿರೂಪಾಕ್ಷನಷ್ನೇ ಪ್ರಭಾವವನ್ನು ವಿಠಲ ದೇವಾಲಯವು 
ಪಡೆದಿತ್ತು ಕೃಷ್ಣ ದೇವರಾಯ ಎಂಡು ಅರಸಿಯರು, ಸಾಮಂತರು 
ರರ ಸಾಮಾನ್ಯ ಜನತೆ ವಿವಿಧ ರೀತಿಯಲ್ಲಿ ಘು ದಾನಗಳನ್ನು ವಿಠಲ 
ದೇವರಿಗೆ ನೀಡಿರುವುದನ್ನು ಸು. 34 ಹಂಪೆಯ ಪರಿಸರದ ಶಾಸನಗಳು ದೃಢಪಡಿಸಿವೆ" 
ಕ್ರಿ.ಶ. 1524ರ ವೇಳೆಗಾಗಲೇ ವಿರೂಪಾಕ್ಷ ದೇವಾಲಯಕ್ಕೆ [ನ ದತ್ತಿಯಲ್ಲಿಯ ಕೆಲ 
ಭಾಗವನ್ನು ಅನ್ಯ ದೇವರಿಗೆ ನೀಡಲು ರಾಜರು ಆಜ್ಞೆಮಾಡಿದ್ದನ್ನು ಶಾಸನ ತಿಳಿಸುತ್ತದೆ. 
ತೆರಕಣಾಂಬಿಯ ವಿರೂಪಾಕ್ಷ ಭಟ್ಟನ ಮಗ ಗೋಪಿನಾಥ ದೀಕ್ಷಿತನು ಹಿರಿಯ ಕಾಲು 
ವೆಯಲ್ಲಿ ತಾನು ಪ್ರತಿಷ್ಠಾಪಿಸಿದ ರಘುನಾಥದೇವರಿಗೆ ಪಂಪಾ ವಿರೂಪಾಕ್ಷದೇವರ ದೇ 
ವಾಲಯದಿಂದ ದಿನವೊಂದಕ್ಕೆ ಐದು ಪಡಿ ಅಕ್ಕಿ, ಕಾಲುಪಡಿ ಎಣ್ಣೆಯನ್ನು ಇ. 
ಕಟ್ಟಳೆಯನ್ನು ಅರಸ ಕೃಷ್ಣ ದೇವರಾಯ Bi ವಿವರ ಕಂಡುಬರುತ್ತದೆ. 
1529ರ ಶಾಸನದ ಪ್ರಕಾರ ಕನ್ನಿಸೆಟ್ಟಿ ಪಿಚಾರಿಸೆಟ್ಟಿ ಮತ್ತು ಇತರರು po 
ರೆಂಮುಜೆಡಿಯ ಬಳಿಯ ಮಡುವಿನ ಒಂದು ಖಂಡುಗ ಹೊಲಗದ್ದೆಯನ್ನು ತೆಗೆದು 
ಕೊಂಡು ಅದರಲ್ಲಿ ರಾಮಚಂದ್ರ ದೇವಸ್ಥಾನದ ಭಾಗವನ್ನು ಕಳೆದು ಉಳಿದ 
ಭಾಗವನ್ನು ವಿರೂಪಾಕ್ಸ ದೇವರಿಗೆ ದಾನವಾಗಿಕೊಟ್ಟರು ಎಂಬ ವಿಷಯವನ್ನು 
ದಾಖಲಿಸಿದೆ". ಕ್ರಿ.ಶ. 1535ರ ಶಾಸನವು ವಿರೂಪಾಕ್ಷ ಸನ್ನಿಧಿಯ ಪದ್ಧ ವಿನಾಯಕನಿಗೆ 
ತಿರುಮಲದೇವಿಪಟ್ಟಣದ ಬಳಿ ತೋಟವನ್ನು ಸಮರ್ಪಿಸಿದ ವಿಷಯ ತಿಳಿಸುತ್ತದೆ. 

ಶಾಸನಗಳನ್ನು ಉಲ್ಲೇಖಿಸಿ ಹೇಳುವುದಾದರೆ ತುಳುವ ಅರಸರ ಕಾಲಕ್ಕಾಗಲೇ 
ವಿರೂಪಾಕ್ಷನ ಸಾಮ್ರಾಜ್ಯ ದೊಳಗೆ ವಿಜಯವಿಠಲ ದೇವನು ಪಾಲನ್ನು ಕಛು 
ಪ್ರಾರಂಭಿಸಿ, ವಿರೂಪಾಕ್ಷನಷ್ಟೇ ಸ್ಥಾನವನ್ನೇ ವಿಠಲನು ಪಡೆದುಕೊಂಡಿದ್ದ ಎಂಡು ಹೇಳ 
ಬಹುದು. ಹಂಪೆಯಲ್ಲಿ "ಅತ್ಯ ತ ಪ್ರಭಾವಶಾಲಿ, ಏಕಮೇವಾದ್ವಿತೀಯನಾಗಿದ್ದ 
ವಿರೂಪಾಕ್ಸನಿಗೆ ವಿಶಲಸ್ವಾಮಿಯು ಪ್ರಬಲ ಸರ್ಧಿಯಾಗಿ ಕ್ರಿ.ಶ. 1520ರ ನಂತರ ಕಾಣ 
ತೊಡಗಿದ್ದು ಶಾಸನಗಳಿಂದ ವ್ಯಕ್ತವಾಗುತದೆ. ಕೆಲವು ಕಾಲ ವಿರೂಪಾಕ್ಷನಿಗಿಂತ ವಿಠಲನ 


“ಹೆಚ್ಚಿನ ವಿವರಗಳಿಗೆ ನೋಡಿ, ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ 3 ಹಂಪೆಯ 
ಶಾಸನಗಳು ಪು. 130 - 176 

“ನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ -3 ಹಂಪೆಯ ಶಾಸನಗಳು ಸಂ. 229, ಪು. 179 
ಶಾ.ಸಂ. 27. ಪು. 13 

ಅದೇ ಶಾ.ಸಂ. 27, ಪು. 13 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಿಕೆಯ ಬೆಳವಣಿಗೆ 9೨ 


ವೈಭವವೇ ಹೆಚ್ಚಾದಂತೆ ಕಂಡುಬರುತ್ತದೆ. ರಾಜಧಾನಿಯ ಹೊರಗಡೆ ದತಿದಾನಗಳನ್ನು 
ನೀಡುವ ವ್ಯಕಿಗಳು " ತುಂಗಭದ್ರಾ ತೀರದಲು ಭಾಸ್ಕರ ಕ್ಷೇತ್ರದಲು ಪಂಪಾ ಸರಸ್ತುವಿನ 
ದೆ ಶ್ರೀ ವಿಜಯವಿಠಲ ದೇವರ ಸನ್ನಿಧಿಯಲ್ಲಿ” ಎಂದು ಉಲ್ಲೇಖಿಸಿ 
ದಾನಗಳನ್ನು ನೀಡುವಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಪಡೆದಿದ್ದ ಎಂಬುದು ವ್ಯಕ್ತವಾಗುತ್ತದೆ. 

ಕ್ರಿ.ಶ. 1542ರ ಶಾಸನದಲ್ಲಿಯ "ವಿವರ ಪ್ರಕಾರ ಹಿಂದೆ ವಿರೂಪಾಕ್ಸ ದೇವರ ಪಡಿಗೆ 
ಕುರುಗೋಡು ಸೀಮೆಗೆ ಸಲುವ ಸಾ ನೂರ ಗ್ರಾಮವನ್ನು ಪ್ರತಾಪ ದೇವ 
ರಾಯನು ಲಕಿ ಕ್ಲ್ಮೀಕಾಂತ ದೀಕ್ಷಿತರಿಗೆ ನೀಡಿದ್ದನ್ನು ಲಖಣ ಪಹಭ ಅರಮನೆಗೆ 
ಮುಟ್ಟುಗೋಲು. ಹಾಕಿಕೊಂಡಿದ್ದನೆಂದೂ ಇದನ್ನು ಲಕ್ಷ್ಮೀಕಾಂತ ದೀಕ್ಷಿತರ ವಂಶಸ್ಥರ ಬಳಿ 
ಇದ್ದ ದಾಖಲೆಗಳನ್ನು ಪರಿಶೀಲಿಸಿ ಸದಾಶಿವರಾಯನು ಆ ವಂಶದವರಿಗೆ ಮತ್ತೆ ನೀಡಿದ 
ವಿವರ ಉಕ್ತವಾಗಿದೆ??, ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಪ ಪ್ರತಾಪರಾಯನು ಲಕ್ಷ್ಮೀ 
ಕಾಂತ ದೀಕಿತರಿಗೆ ನೀಡಿದ್ದ ವಿರೂಪಾಕ್ಷ ದೇವರ ಪಡಿಗೆ ಕುರುಗೋಡು ಸೀಮೆಗೆ ಸಲುವ 
ಗುಂಡಿಗೆನೂರ ಗ್ರಾಮವನ್ನು ಲಕ್ಕಣ್ಣ ದಂಡನಾಯಕ ಮುಟ್ಟುಗೋಲು ಹಾಕಿಕೊಂಡಿದ್ದ 
ಎಂಬುದು. ಬಹುಶಃ ಇದಕ್ಕೆ ಕಾರಣ ವಿರೂಪಾಕ್ಸನ ಹೆಸರಿನಲ್ಲಿ ನೀಡಿದ ದಾನ 
ಸದ್ವಿನಿಯೋಗವಾಗದೇ ಇದ್ದುದನ್ನು ಕಂಡು ವಿರೂಪಾಕ್ಷನಲ್ಲಿ ನಿಷ್ಠೆಯನ್ನುಳ್ಳ ದಂಡ 
ನಾಯಕನು ಅದನ್ನು ಅರಮನೆಗೆ ಮುಟ್ಟುಗೋಲು ಹಾಕಿಕೊಂಡಿದ್ದಿರಬಹುದು ಎಂದು 
ಗ ಮಾಡಲು ಅವಕಾಶ ಇದೆ. ಈ ರೀತಿಯ ಉಲ್ಲೇಖಗಳು ವಿರೂಪಾಕ್ಷನ 

ಹೆಸರಿನಲ್ಲಿ ನೀಡಿದ ದಾನಗಳ ಬಳಕೆಯ ಸಾರ್ಥಕತೆಯ ಬಗೆಗೆ ಬೆಳಕು ಚೆಲ್ಲುತ್ತದೆ. 
ಹಂಪೆಯ ವಿರೂಪಾಕ್ಷ ದೇವರಿಗೆ ಸಂಗಮರ ಅರಸರುಗಳ ಹಾಗೆ ನಂತರದ ಅರಸರು 
ಗಳಿಂದ ಪ್ರೋತ್ಸಾಹ ದೊರೆಯದಿದ್ದರೂ ಪೂರ್ವದಿಂದ ಜನತೆಯ ಆರಾಧ್ಯ ದೈವನಾಗಿದ್ದ 
ವಿರೊಪಾಕನು ಭಕ್ತ ಜನತೆಯ ನೆರವಿನಿಂದ ತನ್ನ ಅಸಿತ್ರ್ಯವನ್ನು tito ಬಂದಿದ್ದ 
ನೆಂದು ಹೇಳಬಹುದು. ವಿರೂಪಾಕ್ಷನು ಮಹಿಮಾಶಾಲಿಯಾಗಿ 15-16ನೇ ಶತಮಾನ 
ದಲ್ಲಿಯೂ ಮುಂದುವರಿದಿದ್ದ ಎಂಬುದಕ್ಕೆ ಶಾಸನಗಳಲ್ಲಿ ಮಾಹಿತಿ ಇದೆ. ಕೆಲವು ದಂಡ 
ನಾಯಕರು, ಜನತೆ ವಿರೂಪಾಕ್ಷ ದೇವರನ್ನು ದೇವಾಲಯದ ಶಿಖರವನ್ನು ಕಳಸವನ್ನು 
ದರ್ಶನ ಮಾಡಿದರೆ ಕೃತಾರ್ಥರಾದೆವು ಎನ್ನುವ ಭಾವನೆಯನ್ನು ತಾಳಿದವರಾಗಿದ್ದರು. 
ರಾಮಯ್ಯನ ಮಗ ಪಿರಿಯ ನಾಗಣನು ವಿರೂಪಾಕ್ಸ ದೇವರ (ದೇವಸ್ಥಾನದ) ಶಿಖರಕ್ಕೆ 
ನಮಸ್ಕಾರ ಮಾಡಿ ಕೃತಾರ್ಥನಾದನೆಂದು ತಿಳಿಸುತ್ತದೆ, ಮತ್ತರಸನ ಮಗಳು ರಾಮಾ 
ಔರು ವಿರೂಪಾಕ್ಷ ದೇವರ ಕಳಸ ವನ್ನು ನೋಡಿ ನಮಸ್ಕಾರ ಮಾಡಿ ಕೃತಾರ್ಥಳಾದ 
ಳೆಂದು ಶಾಸನ ತಿಳಿಸುತದೆ. ಕೇತಪ್ಪನ ಮಗ ಮಾದಣ್ಣನು ಮತಂಗ ಪರ್ವತಕ್ಕೆ ಬಂದು. 
“ಅದೇ ಶಾಸನ ಸಂಪು -1, ಹೊಸಪೇಟೆ ಸಂ. 3 ಪು. 140 
“ಅದೇ ಶಾಸನ ಸಂಪುಟ 1, ಸಿರುಗುಪ್ಪ ಸಂ. 43, ಪು. 121 


“ಅದೇ, ಶಾ.ಸಂಪುಟ. 3 ಶಾ.ಸಂಖ್ಯೆ 115, ಪು. 97 
“ಅದೇ, ಶಾಸನ ಸಂಖ್ಯೆ 116. ಪು. 98 


96 ಕ ಸಾಧನೆ 


PE 


ಎರೂಪಾಕ್ಟ ದೇವರನ್ನು ಕಂಡು ಕೃತಾರ್ಥನಾದನೆಂದು ಶಾಸನದಿಂದ ತಿಳಿದು 


ಬರುತ್ತದೆ? ಹದಿನೈ ದನೇ ಶತಮಾನದ ಶಾಸನದಲ್ಲಿ ಬೊಮ್ಮೋಜ ತನ್ನನ್ನು ವಿರೂಪಾಕ್ಷ 
ದೇವರ ಸೇವಕ ಆಂಡ ಕರೆದುಕೊಂಡಿದ್ದಾನೆ. 


ಕ್ರಿ.ಶ. 15- 16ನೇ ಶತಮಾನದ ಶಾಸನದಲ್ಲಿ "ವಿರೂಪಾಕ್ಷ ದೇವರ ಪಾದಗಳ 


ಉಲ್ಲೇಖ ಇದ್ದು ಈ ಸ್ಥಳಕ್ಕೆ ಬಂದು ಪಾದಗಳನ್ನು ಪೂಜೆ ಮಾಡಿದವರಿಗೆ ಶಾಪ : 


ವಿಧಿಸಿದ ವಿಷಯ ವೃಕವಾಗಿದ. ಈ ವಿವರ ಪರೋಕ್ಷವಾಗಿ ಹಂಪೆ ವಿರೂಪಾಕ್ಷನ 
ಪ್ರಭಾವದಲ್ಲಿ ಸ್ವಲ್ಪ ಮಟಿಗೆ ಇಳಿಮುಖವಾದುದ್ದನ್ನು ಸೂಚಿಸುತದೆ. ತುಳುವ ಹಾಗೂ 
ನಂತರದ ಸರೆ ಕಾಲದಲ್ಲಿಯ ವಿರೂಪಾಕ್ಷ ದೇವಾಲಯಕ್ಕೆ ನೀಡಿದ ದತಿದಾನಗಳು 
ವಿಜಯವಿಠಲ ದೇವಾಲಯಕ್ಕೆ ಬಿಟ್ಟ ದತ್ತಿಗಳನ್ನು ದೈಷ್ಟಿಯಲ್ಲಿರಿಸಿಕೊಂಡು' ಹೇಳುವು 
ದಾದರೆ ಅಂತಹ ಗಣನೀಯವಾದವುಗಳಿಲ್ಲ ಎಂದನಿಸುತದೆ. ಬಹುಮಟ್ಟಿಗೆ ಸಾಮಾನ್ಯ 
ಭಕ್ತ ಜನತೆ ನೀಡಿದ ಕೊಡುಗೆಗಳಾಗಿವೆ. ಶ್ರೀ ವಿರೂಪಾಕ್ಷ ದೇವರಿಗೆ Bcd 
ಮಾಡಿಸಿದುದು, ಹತ್ತಿ ಬೆಳಗಲ್ಲಿನ ನಾಗಣ ಗವುಡ ಮತು  ಮುದೆಯಂಮ್ಮನ ಕೊಮರ 
ಸೋಮಣ ಗವುಡನು ವಿರೂಪಾಕ್ಷ ದೇವರಿಗೆ ಸಮರ್ಪಿಸಿದ ಘಂಟೆ” ಇತ್ಯಾದಿ ಅಂಶ 
ಗಳು ಮೇಲಿನ ಹೇಳಿಕೆಯನ್ನು ಸಾಕ್ಷೀಕರಿಸುತ್ತವೆ. ಭಕ್ತ ಜನತೆಯ Fie ಯಥಾ 
ರೀತಿಯಲ್ಲಿ ವಿರೂಪಾಕ್ಷ ದೇವಾಲಯದ ಪೂಜಾ ಕಾರ್ಯಗಳು ನಡೆಯುತ್ತಿದ್ದವು 
ಎನ್ನಬಹುದು. ವಿಜಯನಗರ ಪೂರ್ವ ಹಾಗೂ ವಿಜಯನಗರದ ಸಂಗಮ ಅರಸರುಗಳ 
ಕಾಲದಲ್ಲಿ ಧಾರ್ಮಿಕ ಚಕ್ರಾಧಿಪತ್ಯವನ್ನು ಪಡೆದುಕೊಂಡು, ಸಾಹಿತ್ಯಕ, ಆರ್ಥಿಕ 
ಸಾಂಸ್ಕೃತಿಕ ಕೇಂದ್ರವಾಗಿದ್ದ ಹಂಪೆ ಯ ವಿರೂಪಾಕ್ಷ ದೇವಾ ನಂತರ 
ಅರಸರುಗಳ ಕಾಲದಲ್ಲಿ ಧಾರ್ಮಿಕ ಶ್ರದ್ಧೆಯ ಬದಲಾವಣೆಯ ಕಾರಣ ಅರಸರ 
ನಿರ್ಲಕ್ಷೆಗೆ ಒಳಗಾಯಿತು. ಆದಾಗ್ಯೂ ಕಿ ಕ್ರಶ್‌ 1565ರ ರಕ್ಕಸತಂಗಡಗಿ ಯುದ್ಧದಲ್ಲಿಯ 
ವಿಜಯನಗರದ ಪತದನ ನಂತರ "ಉಳಿದೆಲ್ಲಾ 1 ಈಾಲಯಗಳು ಅಸಿತ್ತ. ಕಳೆದು 
ಕೊಂಡರೂ ಹಂಪೆಯ ವಿರೂಪಾಕ್ಟ ದೇವಾಲಯ 2 ಭಕ್ತ ಜನತೆಯ ಪ್ರೊ ತಾಹದಿಂದ 
ಮುಂಚಿನಷ್ಟು ಅಲ್ಲದಿದ್ದರೂ ಬಹುಮಟಿಗೆ ಅಸಿತ್ತವನ್ನು' ಉಳಿಸಿಕೊಂಡು ಸಾಂಸ್ಕೃತಿಕ 
ಚಟುವಟಿಕೆಗಳ ಕೇಂದ್ರವಾಗಿ ಮುಂದುವರಿದುಕೊಂಡು ಬಂದಿದೆ. ವಿಜಯ ನಗರ 
ಸಾಮ್ರಾಜ್ಯದ ಪತನದ ನಂತರ ಹಂಪೆಯ ಎರೂಪಾಕ್ಟನಲ್ಲಿ ಕವಿಗಳು, ಜನತೆಯೂ, 
ಸ್ಥಳೀಯ ಅರಸರು ಎಂದಿನಂತೆ ನಿಷ್ಠೆಯನ್ನು ವ್ಯಕಪಡಿಸಿರುವುದು ಕಂಡುಬರುತದೆ. ಕ್ರಿ.ಶ. 
1584ರಲ್ಲಿದ್ದ ವಿರೂಪಾಕ್ಷ ಪಂಡಿತನು ತನ್ನ ಚನ್ನಬಸವ ಪುರಾಣದಲ್ಲಿ ಪ್ರತಿಸಂಧಿಯ 
ಮೊದಲ ಪದ್ಯದಲ್ಲಿ ಪ್ರಾರ್ಥನಾ ರೂಪವಾಗಿ ಹಂಪೆಯ ವಿರೂಪಾಕ್ಷನ ಸ್ತುತಿಯನ್ನು 
ಅದೇ, ಶಾಸನ ಸಂಖ್ಯೆ 117, ಪು. 99 


1 ಅದೇ ಶಾಸನ ಸಂಖ್ಯೆ 23, ಪು. 11 
ಅದೇ, ಶಾಸನ ಸಂಖ್ಯೆ 48, ಪು. 27 


; 


ಹಂಪೆಯ ವಿರೂಪಾಕ್ಷ : ಕಾಲಾಸುಕ್ರಮಣಕೆಯ ಬೆಳವಣಿಗೆ 97 


ಮಾಡಿದ್ದಾನೆ. ಹಸ ಸ್ಪಪ್ರತಿಗಳಲ್ಲಿ ವಿರೂಪಾಕ್ಷನ ಸುತಿ ಇರುವ ಪದ್ಯಗಳೇ ಪ್ರತ್ಯೇಕವಾಗಿ 
ಸಿಗುತ್ತಿದ್ದು ಚೆನ್ನಬಸವ ಪುರಾಣದ ನಾಂದ್ಯ ಪದ್ಯ ಗಳಾಗಿವೆ. ಹದಿನೇಳು ಹಾಗೂ 
ಹದಿನೆಂಟನೇ ಶತಮಾನಗಳಲ್ಲಿ ಹಸ್ತಪ್ರತಿಗಳನ್ನು r+ ಮಾಡಿರುವ ಹಸಪ್ರತಿಕಾರರು 
ತಮ್ಮ ಪುಷ್ಠಿಕೆಗಳಲ್ಲಿ ಹಂಪೆ ವಿರೂಪಾಕ್ಷನನ್ನು ಕುರಿತು “ಹಂಪೆ ವಿರೂಪಾಕ್ಷದೇವ, 
ಶ್ರೀ ಗುರು ಹಂಪೆ ವಿರೂಪಾಕ್ಷ ನೀಂಗಾಯನಮಃ , ಹಂಪೆ ವಿರೂಪಾಕ್ಸ ಗ 
ಸ್ವಾಮಿಯವರ ಪಾದವೇಗತಿ. ಶ್ರೀ ಹಂಪೆ ವಿರೂಪಾಕ್ಷ ಆಯು ನಮಹಾ, “ಶ್ರೀಗುರು 
ಹಂಪೆಯ ಎರೂಪಾಕ್ಟಾಯಿ ನಮಕ” ಎಂದು ಮುಕ್ತ ಕಂಠದಿಂದ ಸುತಿಸಿರುವುದನ್ನು 
ನೋಡಿದರೆ ಕವಿಗಳ ಲಿಪಿಕಾರರ, ಜನತೆಯ ಆರಾಧ್ಯ ದೈವವಾಗಿ ಹಂಪೆಯ 
ವಿರೂಪಾಕ್ಷ ಮುಂದುವರೆದುಕೊಂಡು ಬಂದಿದ್ದ ಎಂಬುದು ವ್ಯಕ್ತವಾಗುತ್ತದೆ. 


ಒಟ್ಟಾರೆ ಹಂಪೆಯ ವಿರೂಪಾಕ್ಷ ದೇವಾಲಯವು ಪ್ರಾಚೀನ ಕಾಲದಿಂದಲೂ 
ಇಲ್ಲಿಯವರೆಗೂ ಹಲವಾರು ಏರಿಳಿತಗಳ ನಡುವೆಯೂ ಅರಸರುಗಳ, ಸಾಮಂತರ 
ಅಮಾತ್ಯರ, ಸ್ಥಳೀಯ ಅರಸರ, ಸಾಮಾನ್ಯ ಜನತೆಯ ಆಶಯದ ಪ್ರತೀಕವಾಗಿದ್ದು 
ಸಾಂಸ್ಕೃತಿಕ ಜೀವನ ರೂಪುಗೊಳ್ಳುವಲ್ಲಿ ಪ್ರಮುಖಪಾತ್ರ ವಹಿಸಿದೆ. 


ವೀರಶೈವ ಹಸ್ತಪ್ರತಿ ಪುಷ್ಟಿಕೆಗಳು (ಸಂ.!!ಎಸ್‌. ಶಿವಣ್ಣ) ಪು. 24, 26.112 


ಸಿಂಹನಗದ್ದೆ ಜೈನಮಠದ ಅಪ್ರಕಟಿತ ತಾಮ್ರ 
ಶಾಸನಗಳು 


- ಎಂ.ಜಿ. ಮಂಜುನಾಥ 


ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರವು ಕರ್ನಾಟಕದ ಪ್ರಮುಖ ಜೈನ 
ಕೈೇತ್ರಗಳಲ್ಲೊಂದಾಗಿದೆ. ಸಿಂಹನಗದ್ದೆ ಎಂಬುದು ನರಸಿಂಹರಾಜಪುರದ ಹಿಂದಿನ 
ಹೆಸರು. ಸಿಂಹನಗದ್ದೆಯು ಜೈನಧರ್ಮಾಯರ ಪವಿತ್ರಿವಾದ ತೀರ್ಥಕ್ಷೇತ್ರವಾಗಿದೆ. 
ಸಿಂಹನಗದ್ದೆಯ ಜೈನಮಠವು ಕರ್ನಾಟಕದ ಪ್ರಮುಖ ಜೈನಮಠಗಳಲ್ಲೊಂದಾಗಿದ್ದು 
ನಾಡಿನಾದ್ಕಂತ ಭಕ್ತಾದಿಗಳನ್ನು ಹೊಂದಿದೆ. 

ನಾನು ಕ್ಷೇತ್ರಕಾರ್ಯಕ್ಕೆಂದು ಸಿಂಹನಗದ್ದೆಗೆ ಹೋಗಿದ್ದಾಗ ಅಲ್ಲಿಯ 
ಜೈನಮಠದಲ್ಲಿನ ತಾಮ್ರ ಶಾಸನಗಳನ್ನು ಮಠಾಧೀಶರಾದ ಸ್ವಸ್ತಿಶ್ರೀ ಜಗದ್ಗುರು ಶ್ರೀ 
ಲಕಿಲ್ಲಸೇನ ಭಟ್ಟಾರಕ ಪಟ್ಟಾಚಾರ್ಯರು ತೋರಿಸಿದರು. ಆ ತಾಮ್ರ ಶಾಸನಗಳನ್ನು 
ಸಮಗ್ರವಾಗಿ ಅಧ್ಯಯನ ಮಾಡಿದುದರ ಫಲಿತವಾಗಿ ಈ ಸಂಪ್ರಬಂಧ ರೂಪುಗೊಂಡಿದೆ. 

ಪ್ರಸ್ತುತ ತಾಮ್ರಪಟಗಳ ಗೊಂಚಲಿನಲ್ಲಿ ನಾಲ್ಕು ಹಲಗೆಗಳಿವೆ. ಈ ನಾಲ್ಕೂ 
ಹಲಗೆಗಳ ಎರಡೂ ಬದಿಗಳಲ್ಲಿ ಬರಹವಿದೆ. ಹಿಂದೆ ಬರೆಯಲಾಗಿದ್ದ ದೇವನಾಗರಿ 
ಲಿಪಿಯ ಶಾಸನವನ್ನು ಅಳಿಸಿಹಾಕಿ ನಂತರ ಈ ಶಾಸನಗಳನ್ನು ಕೊರೆಯಲಾಗಿದೆ. ಹಿಂದೆ 
ಬರೆಯಲ್ಪಟ್ಟ ದೇವನಾಗರಿ ಲಿಪಿಯ ಶಾಸನವು ಅಸ್ಪಷ್ಟವಾಗಿ ಕಾಣುವಂತಿದೆ. 

ಈ ತಾಮ್ರಪತ್ರಗಳ ಒಂದನೇ ಹಲಗೆ ೧೮ ಸೆಂ.ಮಾ. ಅಗಲ, ೨೬ ಸೆಂ.ಮಾ 
ಉದ್ದವಾಗಿವೆ. ಎರಡನೇ ಹಲಗೆ ೧೭.೫ ಸೆಂ.ಮಾ. ಅಗಲ, ೨೫.೫ ಸೆಂ.ಮಾ 
ಉದ್ದವಾಗಿದೆ. ಮೂರನೇ ಹಲಗೆ ೧೭.೫ ಸೆಂ.ಮಾ. ಅಗಲ, ೨೬ ಸೆಂ.ಮಾ. ಉದ್ದವಾಗಿದೆ. 
ನಾಲ್ಕನೇ ಹಲಗೆ ೧೮ ಸೆಂ.ಮಾ. ಅಗಲ ೨೬.೫ ಸೆಂ.ಮಾ ಉದ್ದವಾಗಿದೆ. ಈ ನಾಲ್ಕು 
ತಾಮ್ರಪತ್ರಗಳನ್ನು ೫ ಸೆಂ. ಮಾ. ವ್ಮಾಸದ ಬಳೆಯಿಂದ ಬಂಧಿಸಿದ್ದು, ವರಾಹ ಲಾಂಛನದ 
ಮುದ್ರೆಗಳನ್ನು ಹಾಕಲಾಗಿದೆ. ವರಾಹ ಲಾಂಛನದ ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರರ 
ಚಿತ್ರಗಳಿವೆ. 

ಇಲ್ಲಿಯ ಎಂಟೂ ಶಾಸನಗಳು ಅಪ್ರಕಟಿತ ಶಾಸನಗಳು. ಆದರೆ ಈ ಶಾಸನಗಳ 
ತಾಳೇಗರಿ ಪ್ಪ ತಿಯನ್ನು ಬಳಸಿಕೊಂಡು ಅಲ್ಪ ಸ್ವಲ್ಪ ವೃತ್ಕಾಸವಾಗಿರುವಂತೆ ನಾಲ್ಕು 


ಸಿಂಹಸಗದ್ದೆ ಜ್ವೆಸಮಠದ ಅಪ್ರಕಟಿತ ತಾಮ್ರ ಶಾಸನಗಳು 99 


ಶಾಸನಗಳನ್ನು £೮ಿ.'/!ರಲ್ಲಿ ಪ್ರಕಟಿಸಲಾಗಿದೆ. ಮೂರು ಶಾಸನಗಳನ್ನು ೧೯೩೧ ರ 
M.A.R.ನಲ್ಲಿ ಮೂಲ ಶಾಸನಗಳ ಪ್ರತಿಯಾದ ಬೇರೆ ಶಾಸನಗಳನ್ನು (ತಾಮ್ರ 
ಪತ್ರಗಳು) ಬಳಸಿ ಪ್ರಕಟಿಸಲಾಗಿದೆ. ಆದರೆ ಇವೂ ಸಹ ಅಲ್ಪಸ್ವಲ್ಪ ಬೇರೆ ಪಾಠಗಳನ್ನು 
ಹೊಂದಿವೆ. ಮತ್ತೊಂದು ಶಾಸನ ಎಲ್ಲೂ ಪ್ರಕಟವಾಗಿಲ್ಲ. ಅದರ ಬಗ್ಗೆ ೧೯೩೧ ರ 
M.A.R.ನಲ್ಲಿ ಒಂದು ಸಾಲಿನಲ್ಲಿ ವಿವರಿಸಲಾಗಿದೆ. 

ಎಪಿಗ್ರಾಫಿಯ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ80.1/1 ಕೊಪ್ಪ 
೨೧,೨೨, ೨೩, ೨೪ನೇ ಈ ನಾಲ್ಕು ಶಾಸನಗಳು “ಸ್ಥಳದವರ ಪ್ರತಿಯಿಂದ" - ಎಂದು 
ಉಲ್ಲೇಖಿಸಲ್ಪಟ್ಟು ತಾಳೆಗರಿಯಲ್ಲಿ ಲಿಖಿತವಾದಂತಹವು. ಶಾಸನ ಸಂಪುಟಗಳ ಪರಿಷ್ಕೃತ 
ಆವೃತ್ತಿಗಳಲ್ಲಿ ಈ ರೀತಿಯ ತಾಳೆಗರಿಯ ಬರಹಗಳನ್ನು ಶಾಸನಗಳೆಂದು ಮಾನ್ಯ 
ಮಾಡುವುದಿಲ್ಲವಾದ್ದರಂದ ಇವುಗಳನ್ನು ಪ್ರಕಟಿಸುತ್ತಿರಲಿಲ್ಲ. ₹೦.1/1ರಲ್ಲಿ ಈ ನಾಲ್ಕು 
ಶಾಸನಗಳನ್ನು ವಾಡಿಕೆಯ ಕ್ರಮದಲ್ಲಿ ಪ್ರಕಟಿಸದೆ, ಉದ್ದವಾಗಿ ಒಂದೇ ವಾಕ್ಕದಲ್ಲಿ 
ಪ್ರಕಟಿಸಲಾಗಿದೆ. ಉಳಿದ ಮೂರು ಶಾಸನಗಳನ್ನು ೧೯೩೧ ರ !!.ಡಿ.೧ಿ.ನಲ್ಲಿ 
ಪ್ರಕಟಿಸಲಾಗಿದೆ. ಇವು ತರೀಕೆರೆಯ ಜೋಯಿಸ ಶ್ರೀ ಟಿ.ಸಿ. ವೆಂಕಟಕೃಷ್ಣಪ್ಪಯ್ಯ ಮತ್ತು 
ಶ್ರೀ ಬಿ. ದೇವರಭಟ್ಟರ ವಶದಲ್ಲಿದೆಯೆಂದು ಸಂಪಾದಕರು ತಿಳಿಸಿದ್ದಾರೆ. ಬಹುಶಃ ಈ 
ಮೂರೂ ಶಾಸನಗಳ ಮತ್ತೊಂದು ಪ್ರತಿ ತರೀಕೆರೆಯಲ್ಲಿರಬಹುದು. ಅವುಗಳ 
ಮೂಲಪ್ರತಿಗಳು ಸಿಂಹನಗದ್ದೆಯ ಜೈನಮಠದಲ್ಲಿರಬಹುದೆಂದು ತೋರುತ್ತದೆ. 

ಎಪಿಗ್ರಾಫಿಯ ಕರ್ನಾಟಕದ ಸಂಪುಟವನ್ನು ಸಂಪಾದಿಸಿದ ಶ್ರೀ. ಬಿ.ಎಲ್‌. ರೈಸ್‌ 
ಅವರಾಗಲೀ ಅಥವಾ ೧೯೩೧ರ !!.ಓ.೧.ನ್ನು ಸಂಪಾದಿಸಿದವರಾಗಲೀ ಸಿಂಹನಗದ್ದೆಯ 
ಮಠದ ಶಾಸನಗಳನ್ನು ಗಮನಿಸಿಲ್ಲ. £(.! ರ ಕೊಪ್ಪ ೨೧,೨೨, ೨೩,೨೪ ಮತ್ತು 
೧೯೩೧ ರ!!ೆ.ಓ.೧. ನ೯,೧೦,೧೧ ರಲ್ಲಿ ಪ್ರಕಟವಾಗಿರುವ ಶಾಸನಗಳಿಗೂ ಪ್ರಸ್ತುತ 
ಶಾಸನ ಪಾಠಗಳಿಗೂ ಕೆಲವು ಅಕ್ಷರಗಳು ಮಾತ್ರ ವೃತ್ಕಾಸವಿದೆ. ಆದರೆ ಆ ಶಾಸನಗಳ 
ಸಾರಾಂಶಗಳಿಗೆ ಮಾತ್ರ ಅಂತಹ ಪ್ರಮುಖ ವೃತ್ಕಾಸಗಳಿಲ್ಲ. ಆದರೂ ಈ ಶಾಸನಗಳು 
ಅಪ್ರಕಟಿತ ಶಾಸನಗಳಾದ್ದರಿಂದ ಪ್ರಕಟಿಸುವುದು ಅಗತ್ಯವಾಗಿದೆ. 

ಇಲ್ಲಿಯ ಎಲ್ಲ ಶಾಸನಗಳೂ ಕ್ರಯದಾನ ಶಾಸನಗಳಾಗಿದ್ದು, ಆ ಪ್ರದೇಶದಲ್ಲಿ 
ಅಧಿಕಾರದಲಿದ್ದ ದಾನಿವಾಸ ಎಂಬ ಸಣ್ಣ ಅರಸು ಮನೆತನಕ್ಕೆ ಸೇರಿದಂತಹ ಶಾಸಗಳಾಗಿವೆ. 


100 


ಸ್ರ ಕೊ ಯರು ಇ ಹಟಾ ಚಟ ಟೆ ಸಾ 


೧೯. 


ಸಾಧನೆ 


ಶಾಸನ ಪಾಠಗಳು 


ಒಂದನೇ ತಾಮ್ರಪಟದ ಮೊದಲ ಬದಿಯ ಬರಹ 

ಶುಭಮಸ್ತು ನಮಸ್ತಂಗ ಶಿರತ್ತುಂಬಿ ಚಂದ್ರಚಾಮರ 

ವೆ ತ್ರೈಲೋಕ್ಕ ನಗರರಾಂಭಾ ಮೂಲಸ್ತಂಭಾಯ ಶಂಬವೆ ಸಸ್ತಿಶ್ರೀ 
ಜಯಾಭ್ಮದಯ ಶಾಲಿವಾಹನ ಶಕ ವರುಶ ೧೪೦೭ ಸಂದ ವರ್ತ 

ಮಾನ ಪ್ರಜೋತ್ಪತ್ಕ ಸಂ |ಚಯಿತ್ರ ಬ ೭ ಮಿ ಆದಿವಾರದಲು ಶ್ರೀಮ 
ತ್ತು| ದಾನಿವಾಸದ! ಚೆಂನರಾಯವಡೆರು | ಮಕಳು ಚಿಕ್ಕವೀರಪ್ಪವ 
ಡೇರು ಮಕ್ಕಳು [ಚೆಂನವೀರಪ್ಪನ ವಾಡೆರು !ಗೇರಸೊಪ್ಪೆಸಂಮಂತ್ತಬ 
ದ್ರ ದೇವರ ಶಿಶ್ಶರು ಗುಣಬದ್ರದೇವರ ಶಿಶ್ಯರು ವೀರಸೇನ ದೇವರಿಗೆ 
ಕೊಟ 

ಭೂಮಿಕ್ರಯ ಪತ್ರದ ಕ್ರಮವೆಂತೆಂದೆರೇ ನಾಗಲಾಪುರದ ಗ್ರಾಮದಲ್ಲಿ 
ಗು 

ರುಗಳ ಕೊಡಿಗೆ ಬೀಜವರಿ ಖ ೫ ರ ಆ ಭೂಮಿಗೆ ಸಲುವ ಕ್ರಯದ್ರವ್ಯ 
ಣಲಕ್ಷಿತ |ತತ್ಕಾಲೋಚಿತ ಮಧ್ಯಸ್ತಪರಿಕಲ್ಪಿತ ಸಂಪತಿಪಂನಕಾಲಪರಿ 
ವರ್ತನಕ್ಕೆ ಸಲುಪ್ರಿಯ ಸ್ರಾಹೆ |ನಿಜಗಟಿವರಹಗದ್ಮಾಣಗೆ ೩೫ ಅಕ್ಷ 
ರದಲು ಮೂವತ್ತ ಅಯಿದೂ |ತರವೀಸ ಉಳಿಯದೆ ಸಲಿಸಿ ಕೊಂಡೆವಾ 
ಗಿಆ ಭೂಮಿಗೆ ಸಲುವಚತ್ತು ಸೀಮೆ |ವಿವರನೆ ತಿಕಟು ಮೂಡಲೂಮಾರು 
೪೦ತ್ತು ಪಡುವಲು ಮೂರು ೩೦ ತ್ತು |ಬಡಗಲು ಮೂರು ೪೫ ತೆಂಕ್ಕಲು 
ಕಂಪ 

ದ ಹೊಟ್ಟಿಗೆರೆ ಯಿಂತ್ರಚತ್ತು ಸೀಮೆವಳಗುಳ್ಳನಿಧಿ ನಿಕೆಪ್ಪ ಜಲಪಾಸಾ 
ಣ ಅಕ್ಷಿಣಿ ಆಗಮಿ [ಸಿದ ಸಾಂದ್ಕಂಗಳೆಂಬ। ಅಷ್ಟ ಭೋಗತೇಜಸಾಂ 
ಮೃವಂನು [ನೀವು ನಿಂಮಶಿಶ್ಶರು ಪಾರಂಪರಿಯವಾಗಿ |ಆ ಚಂದಾರ್ಕ್ಯ 
ಸ್ತಾಯಿಯಾಗಿ ಸುಖದಿಂ |ಬೊ(ಲ)ಗಿಸಿಬಹರಿಯಂದು! ದಾನಿವಾಸದ 
ಚೆಂನರಾ 

ಯವಾಡೆರಮಕ್ಕಳು ಚಿಕ್ಕವೀರಪ್ಪವಾಡೆರು ಮಕ್ಕಳು ಚೆಂನವೀರಪ ವಾಡೆರು 
ಗೇ 


ಸಿಂಹನಗದ್ದೆ ಜೈನಮಠದ ಅಪ್ರಕಟಿತ ತಾಮ್ರ ಶಾಸನಗಳು 101 


೨೦. 


ಜಾ ಕ್‌ ಟ್‌ ಚ 818೬೫. 


ಎ ಸ US STE rs AE 
1 ೫ನೆ 8೫ ೫ ಐ ಶೆ 


ರಸೊಪ್ಸೆಸಂಮಂತಬದ್ರ ದೇವರ ಶಿಶ್ಕರು, | ಗಣಬದ್ರದೇವರು | 
ಆವರ ಸಿಶ್ಶರು |ವೀರಸೇನದೇವರಿಗೆ ಕೊಟ ಭೂಮಿ ಕ್ರಯ 
ಪತ್ರದ |ಬರಸಿಕೊಟ ಶಾಸನದ ಪಟಿ | ಯಿದಕ್ಕೆ ತಪಿದರೆ ದೇವ 
ಲೋಕ |ಮರ್ತ್ಶ ಲೋಕಕೆ ವಿರಹಿತನು |ಮಾತೃಸ್ತಾನಕ್ಕೆ ತಪ್ಪಿದ 
ದೋಷಕ್ಕೆ ಬಾಜನರಹರೂ [ವೀರಪ್ಪ ವೊ ಶ್ರೀ ಶ್ರೀ ಶ್ರೀ 


ಒಂದನೇ ತಾಮ್ರಪಟದ ಎರಡನೇ ಬದಿಯ ಬರಹ 

ಶ್ರೀ ಚಂದ್ರನಾಥಾಯನಮಃ !ಶುಭಮ 

ಸು |ನಮಸ್ತುಂಗ ಶಿರಸ್ತುಂಬಿ ಚಂದ್ರಚಾಮರ 

ಚಾರವೇ ತೈೈಳೋಕ್ಕ ನಗರಾರಂಭ ಮೂಲಸಂಭಾಯ 

ಶಂಭವೇ |ಸ್ವಸ್ತಿ ಶ್ರೀ ಜಯಾದ್ಭುದಯ ಶಾಲಿವಾಹನ ಶ 

ಕ ವರುಷ ೧೪೦೫ ಸಂದ ವರ್ತಮಾನ ಶುಕ್ಷಸಂ 

ಪಾಲ್ಗುಣ ಶು ೨ ಗು ಸ್ತಿರವಾರದಲು |ಶ್ರೀಮತು ದಾನಿವಾ 

ಸದ |ಚೆಂನರಾಯ ವಾಡೆರಮಕ್ಕಳು! ಚಿಕವೀರಪ್ಪವಡೆರು 

ಮಕ್ಕಳು ಚೆಂನವೀರಪ್ಪವಾಡೆರು !ಗೇರಸೊಪ್ಪೆಸಂಮಂ 

ತ ಬದ್ರದೇವರ ಶಿಶ್ಯರು ಗುಣಬದ್ರದೇವರ ಶಿಸ್ಕರು ವೀರಸೇನದೇವ 
ರಿಗೆ ಕೊಟ ಭೂಮಿ ಕ್ರಯ ಪತ್ರದ ಕ್ರಮವೆಂತ್ತೆಂದರೆ ಕೆರೆ ಕೊಪದ 
ಗ್ರಾಮದಲು ಬೊಂಮಿನಾಯ್ಕನ ಕಟೆ ಬೀಜವರಿ ಖ೬ ಆ ಭೂಮಿ 
ಗೆ ಸಲುವ ಕ್ರಯದ್ರವ್ಕ |ಲಕ್ಷಣಲಕ್ಷಿತ! ತತ್ಕಾಲೋಚಿತ ಮದ್ಯಸ್ತಪ 
ರಿಕಲ್ಪಿತ ಸಂಪತಿಪಂನಕಾಲ ಪರವರ್ತ್ತನಕ್ಕೆ ಸಲುವ ಪ್ರಿಯಸಾಹ ನಿ 
ಜಗಟಿವರಹ |ಗದ್ಮಾಣ ಗ ೪೦ ಅಕ್ಬರದಲು ನಾಲ್ವತು |ವರಹನು! 
ತರವೀಸ ಉಳಿಯದೆ ಸಲಿಸಿಕೊಂಡೆವಾಗಿ |ಆ ಭೂಮಿಗೆ ಸಲುವ 
ಚತ್ತು ಸೀಮೆ ಮೂಡಲು ಗೋವಿಂದನಗದೆ ಬದಉ !ಪಡುವಲು 
ರಾಮನಗದ್ದೆ ಬದುಉ ತ್ತೆಂಕ್ಕಲು |ಅಯಿತ್ತು! ಮಾರೂ |ಬ 
ಡಗಲು ನೀರು ವರಿ ಆಗಳು ಪ್ರಮಾಣು ಮಾರು ಅರವತ್ತು 
ಯಿಂತ್ತಿ ಚತುಸೀಮೆವಳಗುಂಳ ನಿಧಿ ನಿಕಪ್ಪ ಜಲಪಾಸಣ ಅ 


ಸಾಧನೆ ' 


ಕ್ಸೀಣಿ ಆಗಮಿಸಿದ್ದ ಸಾಂದ್ಕಂಗಳೆಂಬ ಅಷ್ಟ ಭೋಗತೇಜ ಸಾಂಮ್ಕವಂ ' 
ನು |ನೀವು ನಿಂಮ ಸಿಶ್ಯರು ಪಾರಂಪರಿಯವಾಗಿ |ಆ ಚಂದ್ರಾಂ | 
ರ್ಕ ಸ್ತಾಯಿಯಾಗಿ ಸುಖದಿಂ [ಭೋಗಿಸಿ ಬಹಿರಿಯಂದು! ದಾನಿವಾಸದ ' 
ಚೆಂನರಾಯವಾಡೆರ ಮಕ್ಕಳು ಚಿಕ್ಕವಾರಪ್ಪವಾಡೇರು ಮಕ್ಕಳು ಚಂನವೀ 
ರಪ್ಪವಾಡೆರು |ಗೇರ ಸೊಪ್ಪೆ ಸಂಮಂತ್ತಬದ್ರದೇವರ ಶಿಶ್ಯರು ಗುಣಬದ್ರ 
ದೇವರು |ಅವರ ಸಿಶ್ಯರು |ವೀರಸೇನದೇವರಿಗೆ [ಕೊಟ ಭೂಮಿಕ್ರಯ 
ಪತ್ರದ ಬರಸಿಕೊಟ ಶಾಸನದ ಪಟಿ |ಯಿದಕ್ಕೆ ತಪ್ಪಿದರೆ ದೇವಲೋಕ 
ಮರ್ತ್ಯ ಲೋಕಕ್ಕೆ ವಿರಹಿತನು |ಮಾತ್ರುಸ್ತಾನಕ್ಕೆ ತಪಿದ ದೋ 

ಷಕೆ ಬಾಜನರಾಹರೂ ಶ್ರೀ ಶ್ರೀ 


ಎರಡನೇ ತಾಮ್ರಪತ್ರದ ಒಂದನೇ ಭಾಗದ ಬರಹ 

ಸುಭಮಸ್ತು ನಮಸುಂಗ ಶಿರಸ್ತುಂಬಿ ಚಂದ್ರ ಚಾಮರವೇ 
ತ್ರೈಲೋಕ್ಕನಗರಾರಂಭ ಮೂಸ್ತಂಬಯ ಶಾಂಬವೇ [ಸ್ವಸ್ತಿಶ್ರೀ 
ವಿಜಯಾದ್ಭುದಯ ಶಾಲಿವಾಹನ ಶಕ ವರುಷ ೧೫೦೬ ನೆಯ ಸಂದ 
ವರ್ತಮಾನ 

ತಾರಣ ಸಂ |ಆಶ್ವಜ ಶು ೧೦ ಮಿ ಆದಿವಾರದಲು ಶ್ರೀಮತು |ದಾನಿವಾ 
ಸದ ಚೆಂನರಾಯವಡೇರ (ಮಕ್ಕಳು ಚಿಕವೀರಪ್ಪ ವಾಡೆರು ಮಕ್ಕಳು 
ಚೆಂನವೀ 

ರವಾಡೆರು ಗೇರಸೊಪ್ಪೆಸಮಂತ್ತಬದ್ರದೇವರ ಸಿಶ್ಶರು | ಗುಣಬದ್ರ 
ದೇವರು |ಸಿಶ್ಶ 

ರುವೀರಸೇನದೇವರಿಗೆ [ಕೊಟ ಭೂಮಿ ಕ್ರಯ ಪತ್ರದ ಕ್ರಮವೆಂತೆಂದರೆ 
ಬಾಳೆಪಾ(ಲ) 

ಬಂದಪ್ಪನ ಮಗಲಿಂಗಂಣನೂ |ನಷ್ಟಸಂತಾನವಾಹರದಸಂಮಂದ ಆತನ 
ಭೂ 

ಮಾ ನಾಗಲಾಪುರದ ಗ್ರಾಮದವಳಗೇ ತೆಂಗಿನ ಹೊಲಗದ್ದೆ ೫೯ 
ಕಂಡುಗ ವಂಭ 


ಸಿಂಹನಗದ್ದೆ ಜ್ಞಿನಮಠದ ಅಪ್ರಕಟಿತ ತಾಮ್ರ ಶಾಸನಗಳು 103 

೧೦. ತ್ತು ಬೀಜವರಿ! ಆ ಭೂಮಿ ನಂಮ ಅರಮನಿಗೆ ಹರವರಿಯಾಗಿ ಬಂದ 

೧೧.  ಸಂಮಂದ |ಯಾ ವೀರಸೇನ ದೇವರಿಗೆ ಕ್ರಯವಾಗಿ ಕೊಟ್ಟೆವಾಗಿ! ಆ 
ಭೂಮಿ 

೧೨. ಗೆ ಸಲುವ ಕ್ರಯದ್ರವ್ಯ! ಲಕ್ಷಣ ಲಕ್ಷಿತ ತತ್ಕಾಲೋಚಿತ | 
ಮಧ್ಯಸ್ತಪರಿಕಲ್ಪಿತಲು 

೧೩. ಬಭಯವಾದಿ ಸಂಪ್ರತ್ತಿಪಂನ ಕಾಲ ಪರಿವರ್ತ್ತನಕ್ಕೆ ಸಲುವ ಬಯಸಾಹೆ 
ನಿಜಗ 

೧೪. ಟಿ ವರಹ ಗ ೩೨ ಅಕ್ಷರದಲು ಮುವತ್ತುಯರಡು ವರಹನು |ತರವೀಸ 
ಉಳಿ 

೧೫. ಯದೆ |ಸಲೆಸಾಕಲ್ಯವಾಗಿ ಸಲ್ಲಿಸಿಕೊಂಡೆವಾಗಿ |ಆ ಭೂಮಿಗೆ ಸಲುವ 
ಚತ್ತು 

೧೬... ಸೀಮೆಯವಿವರ |ಮೂಡಲುಯಾಗದ್ದೆಯ ನೀರ ಏರ್ರಿಕಲ ಆಗಳಿಂದಂ 
ಪಡುಲು | 

೧೭. ತ್ತೆಂಕ್ಕಲು ಕೆರೆ ಏರಿಯಿಂದಂಬಡ್ಡಗಲು! ಪಡವಲು ಗುರುವಪ್ಪ 
ಹೆಬರುವನತೋ 

೧೮... ಟಿದಿಂದಂಮೂಡಲು !ಬಡ್ಕಗಲು ಹಾನಂಬಿಯಿಂದ ತೆಂಕಲೂ 
ಯಿಂತೀಚತ್ತುಸೀ 

೧೯. ಮೆ ವಳಗುಳ್ಳ ನಿಧಿ ನಿಕೆಪಜಲ ಪಾಸಾಣ ಅಕ್ಲಿಣಾ ಆಗಮಿ ಸಿದ್ದಶಾಂ 

೨೦. ದ್ಯಂಗಳೆಂಬ ಅಷ್ಟ ಭೋಗತೇಜ ಸಾಂಮ್ಯವಂನು ನೀವು ನಿಂಮ ಶಿಶ್ಕರು 
ಪಾ 

೨೧. ರಂಪರಿಯವಾಗಿ ಸುಖದಿಂ ಭೋಗಿಸಿ ಬಹಿರಿಯಂದು ಬರಸಿ 
ಕೊಟ್ಟಕ್ರಯಶಾ 

೨೨. ಶನಪಟಿಯಿದಕ್ಕೆ ಅಭಿಲಾಸೆ ಬೀರುವರು ದೇವಲೋಕಮರ್ತ ಲೋಕಕ್ಕೆ 
ವಿರ 

೨೩. ಹಿತರೂ ಶ್ರೀಹತ್ಯ ಗೋಹತ್ಕಕ್ಕೆ ಬಾಜನರಹರೂ ವೀರಪವ 

೨೪. ಡೆರು ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ. 


104 


We ಇಟ್‌ RP WD 


2 
ಟ 


೧೧. 
pp 
೧೩. 


೧೪. 


೧೫. 


೧೬. 


೧೭. 
೧೮. 


| 


ಸಾಧನೆ | 


| 
N 
[> 


ಸಾಲಿನ ಕೆಳಭಾಗದಲ್ಲಿ 'ಡ' ಅಕ್ಷರವನ್ನು ಬರೆಯಲಾಗಿದೆ. | 
ಸಾಲಿನ ಮೇಲ್ಭಾಗದಲ್ಲಿ ಸಣ್ಣದಾಗಿ 'ಡ' ಅಕ್ಷರವನ್ನು ಬರೆಯಲಾಗಿದೆ. ' 


ಎರಡನೇ ತಾಮ್ರಪತ್ರದ ಎರಡನೇ ಬದಿಯಲ್ಲಿನ ಬರಹ 

ಶುಭಮಸ್ತು |ನಮಸುಂಗ ಶಿರಸ್ತುಂಬಿ| 

ಚಂದ್ರಚಾಮರ (ಚಾರ) ವೇ ತ್ರೈೈಲೋಕ್ಕ ನಗರಾರಂಭ ಮೂಲಸ್ತಂ 
ಭಾಯ ಶಾಂಬವೇ [ಸ್ವಸ್ತಿಶ್ರೀಜಯಾದ್ದುದಯ ಶಾಲ್ಲಿವಾ 
ಹನಶಕವರುಷ ೧೫೦೬ ನೆಯ ಸಂದವರ್ತಮಾನ |ತಾ 

ರಣ ಸಂ [ಪಾಲ್ಗುಣ ಶು ೧೩ ಯು ಗುರುವಾರದಲು ಶ್ರೀ 

ಮತ್ತು [ದಾನಿವಾಸದ ಚೆಂನರಾಯವಡೆರ ಮಕ್ಕಳು |ಚಿಕ್ಕವೀ 
ರಪ್ಪವಾಡೆರು ಮಕ್ಕಳು ಚೆಂನವೀರವಾಡೆರು ಗೇರಸೊಪ್ಪೆ 
ಸಮಂತಭದ್ರದೇವರ ಸಿಶ್ಕರು !ಗುಣಬದ್ರದೇವರು! ಸಿ 

ಶರು ವೀರ ಸೇನದೇವರಿಗೆ ಕೊಟ ಭೂಮಿಕ್ರಯಪತ್ರ ಕ್ರ 
ಮವೆಂತ್ತೆಂದರೇ ಬಾಳೆಪಾಲನಾರಸಿಂಹ ದೇವೈಯನ ಮಗ 
ಬೊಂಮಾ(ರ), ಸಹೆಬಾ 

ರನ |ಕುಂಬರ ಕೊಪ್ಪದ ಕೊಡಗಿಗದ್ದೆ ೫೧೦ ಖಂಡುಗಹತು 1ಆ ಭೂಮಿ 
ಯು ನಂಮ ಅರಮನಿಗೆ ಹರವರಿಯಾಗಿ ಬಂದ ಸಂಮಂದ ಯಾವೀರಸೇನ 
ರಿಗೆ ಕ್ರಯಕ್ಕೆಕೊಟೆವಾಗಿ 1ಆ ಭೂಮ್ಮಿ ಗೆ ಸಲುವಕ್ರಯದ್ರವ್ಕ !ಲಕ್ಷಣ 
ಲಕ್ಷಿತತತಾ 

ಲೋಚಿತಮಧ್ಯಸ್ತಪರಿಕಲ್ಪಿತ ಉಭಯವಾದಿ ಸಂಪ್ರತ್ತಿಪಂನಕಾಲ 
ಪರಿವರ್ತ್ತ 

ನಕ್ಕೆಸಲು ಪ್ರಿಯಸ್ರಾಹೆನಿಜಗಟಿವರಹ ಗ ೪೦ ಅಕ್ಷರ ದಲು ನಾಲ್ವತ್ತು 
ವರ 

ಹನು |ತರವೀಸ ಉಳಿಯದೆ ಸಾಕಲ್ಯವಾಗಿ ಸಲ್ಲಿಸಿಕೊಂಡೆವಾಗಿ 1ಆ 
ಭೂಮಿಗೆ ಸಲುವ ಚತ್ತು ಸೀಮೆಯ ವಿವರ ಮೂಡಲು ಕೆಳಗಣ ಕೆರೆ 
ಯಿಂದಂ (ಪಡುವಲು |ತ್ತೆಂಕಲು ಕೂಣ ಊರಗಡಿಯಿಂದಂ ಬಡಗಲೂ 


(ಬಗ 


ಸಿಂಹಸಗದ್ದೆ ಜ್ವೆಸಮಠದ ಅಪ್ರಕಟಿತ ತಾಮ್ರ ಶಾಸನಗಳು 105 


೧೯. 
೨೦. 
i. 
ಆ 
೨೩. 
೨೪. 


೨೫. 
ವಿ೬. 


CNA Da 


ಲು), ಪಡುವಾಲು ಜಿಗಳೆ ಕೆರೇನತ್ತಿಕಟ್ಟು ನೀರವರೀ ಕಲ್ಲಿಂದಂ ಮೂಡ 
ಬಡಗಲು ಹೆದಾರಿಯಿಂದಂ |ತ್ತೆಂಕಲು| ನತ್ತಿಕಟುನಿರವರೀ ಯಿಂತ್ರಿ 
ಚತುಸೀಮೆವಳಗುಳನಿಧಿ ನಿಕೆಪಜಲಪಾಸಣ 1ಅಕ್ಡಿಣೀ ಆಗಮಿಸಿದ 
ಶಾಂದ್ಯಂಗಳಂಬ ಅಷ್ಟಭೋಗತ್ತೇಜಸಾಂಮ್ಮವಂನುನೀಉನಿಂಮಶಿಶ್ಯರು 
ಪಾರಂಪರಿಯವಾಗಿ ಸುಖದಿಂಭೋಗಿಸಿ ಬಹಿರಿಯಂದು ಬರಸಿಕೊಟ। 
ಕ್ರಯಶಾಶನ ಪಟೆ |ಯಿದಕ್ಕೆ ಅಭಿಲಾಸೆ ಬಟವರು ದೇವಲೋಕ 
ಮರ್ತ್ತಲೋ 

ಕಕ್ಕೆ ವಿರಹಿತರೂ [ಶ್ರೀ ಹಾತ್ಯಗೋಹತ್ಮ |ಕ್ಕೆ ಬಜನರಹರು |ಚೆಂನವೀ 
ರ ವಾಡೆರು ಶ್ರೀ ಶ್ರೀ ಶ್ರೀ ಶ್ರೀ ಶ್ರೀ 


ಎ ಸಾಲಿನ ಮೇಲ್ಭಾಗದಲ್ಲಿ ಸಣ್ಣದಾಗಿ ಕೊರೆಯಲಾಗಿದೆ. 

, ರ' ಎಂಬ ಅಕ್ಷರ ಬಿಟ್ಟು ಹೋಗಿದೆ 

, ಮಿ' ಎಂಬ ಅಕ್ಷರವನ್ನು ಸಾಲಿನ ಕೆಳಭಾಗದಲ್ಲಿ ಕೊರೆಯಲಾಗಿದೆ 

ಎ ಬಡಗಲು' ಎಂಬ ಪದ ಪುನರಾವರ್ತನೆಯಾಗಿದ್ದು 'ಡ' ಎಂಬ ಅಕ್ಷರ 
ಬಿಟ್ಟು ಹೋಗಿದೆ. 


ಮೂರನೇ ತಾಮ್ರ ಪತ್ರದ ಒಂದನೇ ಮುಖದ ಬರಹ 

ಶು 

ಭಮಸ್ತು !ನಮಸ್ತುಂಗ ಶಿರಸ್ತುಂಬಿ ಚಂದ್ರ ಚಾಮರಚಾ 

ರವೇ ತೈೇಲೋಕ್ಕ ನಗರಾರಂ ಭಾಮೂಲಸ್ತಂಭಾಯ ಶಾಂಬವೇ ಸ್ವ 
ಸ್ತಿಶ್ರೀ ಜಯಾದ್ದುದಯ ಶಾಲಿವಾಹನ ಶಕ ವರುಷ ೧೫೦೭ 

ಸಂದ ವರ್ತ್ತ್ರಮಾನ ಪಾರ್ಥಿವ ಸಂವತ್ಸರದ ಚಯಿತ್ರ ಬ ೭ ಮಿ ಆದಿ 
ವಾರದಲೂ ಶ್ರೀಮತ್ತು! ದಾನಿವಾಸದ ಚೆಂನರಾಯ ವೊಡೆಯರಮ 
ಕ್ಕಳು [ಚಿಕ್ಕವೀರಪ್ಪವೊಡೆಯರಮಕ್ಕಳು ಚೆಂನವೀರಪೊಡೆಯರೂ [ಗೇರಸೊ 
ಪ್ಪೆಸಮಂತ್ತಬದ್ರದೇವರ ಸಿಶ್ಯರು !ಗುಣಬದ್ರದೇವರ ಸಿಶ್ಯ 
ವೀರಸೇನದೇವರಿಗೆ ಕೊಟ ಭೂಮಿ ಕ್ರಯ ಪತ್ರದ ಕ್ರಮವೆಂತ್ತೆ 


100 


೧೦. 
೧೧. 
೧೨: 
೧೩. 
೧೪. 
೧೨೫. 
CI 
೧೭. 
೧೮. 
೧೯. 
ವಿಧ 
ಸಫಾ 


ಹಿ 
ವಿನ್ನಿ. 


ವಿ೪. 


೨೫. 
ಪಕ್ಕಿ 
೨೩೬. 


೨೮. 
೨೯. 
೩೦. 
೩೧. 


ಸಾಧನೆ 


ದರೇ ಬಾಳೆಪಾಲ ತಂಮಯನ ಮಗ ನರಸಪ್ಪನು ನಷ್ಟಸಂ 


ತಾನವಾಗಿ ಹೋದ ಸಂಮಂದ ಆತನ ಭೂಮಿಯಾಚಲದಾಳಗ್ರಾಮದಲಿ ' 


| 


ಎಂಟು ಖಂಡುಗ ಬೀಜವರಿ ಭೂಮಿ ನಂಮ |ಅರಮನಿಗೇ ಹರವರಿಯಾಗಿ 
ಬಂದಸಂಮಂದ ಆ ಭೂಮಿನೂ ದಾನಿವಾಸದ ಚೆಂನರಾಯವೊಡೆಯ 
ರ ಮಕ್ಕಳು |ಚಿಕ್ಕವೀರವೊಡೆಯರ ಮಕ್ಕಳು |ಚೆಂನವೀರವೊಡೆಯರು 
ಗೇರಸೊಪ್ಪೆಯ ಸಮಂತಬದ್ರದೇವರ ಶಿಶ್ಕರೂಗುಣಬದ್ರದೇವರ ಶಿಶ್ಕರು 
ವೀರಶೇನ ದೇವರಿಗೇ ಕ್ರಯವಾಗಿ ಕೊಟೆವಾಗಿ ಆ ಭೂಮಿಗೆ ಸಲುವ ಕ್ರ 
ಯದ್ರವ್ಕ |ಲಕ್ಷಣ ಲಕ್ಷಿತ ತತ್ಕಾಲೋಚಿತ ಮಧ್ಯಸ್ತಪರಿಕಲ್ಪಿತ wd 
ಯವಾದಿ ಸಂಪತ್ತಿಪಂನ ಕಾಲ ಪರಿವರ್ತ್ತನಕ್ಕೆ ಸಲುವ [ಪ್ರಿಯ 

ಸ್ರಾಹೆ ನಿಜ ಗಟಿ ವರಹಗದ್ಕಾಣ ಗ ೩೦ ಅಕ್ಷರದಲು ಮು 

ವತ್ತು ವರಹಂನುತಾರವೀಸ ಉಳಿಯದೆ ಸಲ್ಲಿಸಿಕೊಂಡೆವಾಗಿ |ಆ ಎಂಟು 
ಖಂಡುಗ ಭೂಮಿಗೆ ಸಲುವ ಚತುಸೀಮೆಯ ವಿವರ [ಮೂಡಲು 
ನಂಡಿಗಾವಾ 

ತ್ರಿಂಮರ ಸೈಯನಗದೆಯಿಂದಲೂ ಪಡುವಲು [ಪಡುವಲು ಎನರಸಾಪುರದ 
೦ಹಳದಿಂದಲೂ |ಮೂಡಲೂ !ಬಡಗಲೂ ಧರೆಬಿಂಡಟನ! ತ್ರೆಂಕಲೂ 
ತ್ತೆಂ 

ಕಲು ಅರಮನೆ ಗದೆಯಿಂದಲೂ ಬಡಗಲೂ |ಯಿಂತೀ ಚತುಸೀಮೆ 
ಯೊಳಗು 

ಳ ನಿಧಿ ನಿಕೆಪ ಜಲಪಾಶಾಣ ಆಕಿಲ್ಲಣಿ ಆಗಮಿಸಿಧ ಸಾದ್ಮಂಗಳೆಂಬ 
ಅಷ್ಟ ಭೋಗತ್ತೇಜಸಾಮ್ಮವಂನು ಆಗುಮಾಡಿಕೊಂಡ ನೀವು ನಿಂಮಶಿಶ್ಶ 
ರುಪಾರಂಪ (ರೈ. ಯಾಗಿ ಆಚಂದ್ರಾರ್ಕ ಸ್ತಾಯಿಯಾಗಿ ಸುಖದಿಂ 


ಭೋಗಿಸಿ 


ಬಹಿರಿಯೆಂದು ಬರಸಿಕೊಟ ಕ್ರಯಸ್ಕಾಸನಪಟಿಯಿದಕ್ಕೆ ಅಭಿಲಾ 

ಸೆ ಬಟವರೂ ದೇವಲೋಕ ಮರ್ತ್ತಲೋಕಕ್ಕೆ ವಿರಹಿತರು ಶ್ರೀ ಹತ್ಮ 
ಗೋಹತೃಕ್ಕೆ ಬಜನರಹರು | ಚಂನವೀರವಡೇರು ಶ್ರೀ 
ಶ್ರೀಶ್ರೀಶ್ರೀ. 


ಸಿಂಹಸಗದ್ದೆ ಜೈನಮಠದ ಅಪ್ರಕಟಿತ ತಾಮ್ರ ಶಾಸನಗಳು 107 


'ಪಡುವಲು' ಎಂಬ ಪದ ಪುನರಾವರ್ತನೆಯಾಗಿದೆ 
'ತ್ರೆಂಕಲು' ಎಂಬ ಪದವನ್ನೂ ಎರಡು ಸಾರಿ ಬರೆಯಲಾಗಿದೆ. 
'ರೆ' ಎಂಬ ಅಕ್ಬರ ಬಟ್ಟು ಹೋಗಿದೆ. 


ಮೂರನೆಯ ತಾಮ್ರಪತ್ರದ ಎರಡನೇ ಬದಿಯ ಬರಹ 
ಸುಭಮಸ್ತುನಮಸ್ತುಂಗಶಿರಸ್ತುಂಭಿ ಚಂದ್ರಚಾಮರ 

ಚಾರವೇ ತೈಳೋಕ್ಕ ನಗರಾರಂಭಾಮೂ(ಲ)ಸ್ತಂಭಾಯ ಶಾಂಬವೇ! 
ಸ್ವಸ್ತಿ ಶ್ರೀ ಜಯಾದ್ಭುದಯ ಶಾಲಿವಾಹನ ಶಕ ವರುಷ ೧೫೦೯ 
ನೆಯ ಸಂದವರ್ತಮಾನ |ಸರ್ವ್ವಜಿತ್ತು ಸಂ! ವಯಿಶಾಕ ಶು ೫ ಮಿ 
ಯು ಆದಿವಾರದಲು ಶ್ರೀಮತ್ತು ದಾನಿವಾಸದ ಚೆಂನರಾ 
ಯವಡೇರಮಕಳು! ಚಿಕ್ಕವೀರಪ್ಪವಾಡೆರ ಮಕ್ಕಳು ಚೆಂನವೀರವಾ 
ಡೇರು! ಗೇರಸೊಪ್ಪೆಸಮಂತ್ತಭದ್ರದೇವರ ಸಿಶ್ಯರು !ಗುಣಬದ್ರದೇವ 
ರಸಿಶ್ಶರು | ವೀರಸೇನದೇವರಿಗೆ ಕೊಟ ಭೂಮಿ ಕ್ರಯಪತ್ರದ ಕ್ರಮ 
ವೆಂತ್ತೆಂದರೇ ನಾಗಲಪುರದ ಗ್ರಾಮದೊಳಗೇ ಸಂಕಂಣನಮಗಮಲ 
ಯನ ಡೊಂಕ್ಕಿನಕೊಡ್ಡಿಗೇ ಬೀಜವರಿ ಖ೧೦ ಹದ್ದು ಖಂಡುಗದ ಭೂಮಿ 
ಯು ಸಲವೀಟು ನಂಮ ಅರಮನಿಗೇ ಹರವರಿಯಾಗಿ ಬಂದ ಸಂ 
ಮಂದ! ಯಾ ವೀರಸೇನದೇವರಿಗೆ ಕ್ರಯಕ್ಕೆ ಕೊಟೆವಾಗಿ ಆ ಭೂಮಿಗೆ 
ಸಲು 

ವಕ್ರಯ ದ್ರವ್ಯ! ಲಕ್ಷಣಲಕ್ಷಿತ ತತ್ಕಾಲೋಚಿತಮಧ್ಯಸ್ತ ಪರಿಕಲ್ಪಿತ! 
ಉಭಯವಾದಿ ಸಂಪತ್ತಿಪಂನಕಾಲ ಪರಿವರ್ತ್ವನಕ್ಕೆ ಸಲುವ ಪ್ರಿಯ ಸ್ರಾ 
ಹೆ |ನಿಜಗಟಿವರಹ ಗ ೪೦ ಅಕ್ಬರದಲು ನಾಂಲ್ವತ್ತು ವರಹನು |ತರ 
ವೀಸ ಉಳಿಯದೆ ಸಾಕಲ್ಕವಾಗಿ [ಸಲಿಸಿಕೊಂಡೆವಾಗಿ ಆ ಭೂಮಿಗೆ ಸಲು 
ವ ಚತುಸೀಮೆಯ ವಿವರ ಮೂಡಲು ಯಾಗದ್ದೆಯ ನೀರ ಆಕಾಲ (ವೆ), 
ಗಳಿಂದ 

ದ ಪಡವಲು |ಬಡಗಲು ಕೆರೆಯೇರಿಯಿಂದ ತೆಂಕಲು !ತ್ರೆಂಕಲ್ಲೂ ನಂ 


108 


೧೯. 
ವಿಲ. 
೨), 
ಹಗೆ 
೨೩. 
೨೪, 
೨೫. 


೧೨೩. 


ಸಾಧನೆ 


ಮಗದ್ದೆಯಿಂದಂ ಬಡಗಲು |ಯಿಂತ್ತೀಿ ಚತುಸ್ಸಿಮೆಯೊಳಗುಳನಿ 
ಧಿ ನಿಕೆಪ ಜಲಪಾಸಾಣ |ಅಕಿಲ್ಸಣಿ ಆಗಮಿ ಸಿದಸಾಂದ್ಕಂಗ 
ಳೆಂಬ ಅಷ್ಟ ಭೋಗತೇಜ ಸಾಂಮ್ಮವಂನು ನೀವು ನಿಂಮ ಶಿ 
ಶ್ಯರು ಪಾರಂಪರಿಯವಾಗಿ ಸುಖದಿಂಬೋಗಿಸಿ ಬಹಿರಿ 

ಯೆಂದು ಬರಸಿಕೊಟಕ್ರಯ ಶಾಶನಪಟಿ |ಯಿದಕ್ಕೆ ಅಭಿಲಾಷೆ ಬಟವರುದೇ | 
ವ ಲೋಕ ಮರ್ತ್ಯ ಲೋಕಕ್ಕೆ ವಿರಹಿತರು ಶ್ರೀಹತ್ಮ ಗೋಹತ್ಮಕ್ಕೆ ಬಜನ ' 
ರು! ಚೆಂನವೀರವಡೆರು ಶ್ರೀ ಶ್ರೀ ಶ್ರೀ ಶ್ರೀ 

| ಎಂಬ ಅಕ್ಬರ ಬಿಟ್ಟು ಹೋಗಿದೆ 

, ವೆ' ಎಂಬ ಅಕ್ಬರ ಬಿಟ್ಟು ಹೋಗಿದೆ. 

| 'ತೆಂಕಲೂ' ಎಂಬ ಪದವನ್ನು ಎರಡು ಸಾರಿ ಬರೆಯಲಾಗಿದೆ 


ನಾಲ್ಕನೇ ತಾಮ್ರಪತ್ರದ ಒಂದನೇ ಬದಿಯ ಬರಹ 

ಸುಬಮಸ್ತುಃ !!ನಮಸ್ತುಂಗ ಶಿರಸ್ತುಂಬಿ ಚಂದ ವೇ 
ತ್ರೈೇಲೋಕ್ಕನಗರಾರಂಭಾಮೂಲಸ್ತಂಭಾಯ ಶಾಂಬವೇ ಸ್ವಸ್ತಿ, ಶ್ರೀಜ 
ಯಾದ್ಭುದಯ ಶಾಲಿವಾಹನ ಶಕವರುಶಾ ೧೩೫೫ಯ ಹದರ 
ಮಾನ ಶುಕ್ಷಸಂ |ಚಯಿತ್ರ ಶು ೨ ಗು | ಗುವಾರದಲು ಶ್ರೀ ಮತ್ತು 
ದಾನಿವಾಸದ| ಚೆಂನರಾಯವಾಡೆರು | ಗೇರಸೊಪ್ಪೆಯ ಸಂಮಂತ್ತಬ 
ದ್ರದೇವರು |ಶಾಂತೀಶ್ವರಶ್ವಮಿಯ ನೈವಿದ್ಮಕ್ಕು |[ತಂಮ ಆಹಾರ ದಾನ 
ಕ್ಕು। ಸ್ವಸ್ತಿ ಆಗಬೇಕ್ಕು! ಆರಮಾನಿಗೆ ಕಾಣಿಕ್ಕೆಕೊಟೆಉಯಂದುಹೇ। 
(ಳಿ) ಕೊಂಡ ಸಂಮದಕೊಟಭೂಮಿ ಸಿಂಗನಗದೆಗ್ರಾಮದಲು ಕೊ 
ಡಿಗಿಯಿಂದ ಸಹ ಬೀಜವರಿ |ಖ ೩೦ ಅಕ್ಬರದಲು ಮೂವತ್ತು ಕಂಡು 
ಗ ಭೂಮಿಯಂನು ಧಾರಪೂರ್ವ್ವಕವಾಗಿ ಕೊಟೆಉ |ನಿಂಮ ಕೈಯಕಾಣಿ 
ಕೈಯಾಗಿ ತ್ರೆಗದು ಕೊಂಡದೂ ಗದ್ಮಾಣ ಗ ೧೨೦ ನೂರಯಿಪ್ಪತ್ತು !ವರ 
ಹನು |[ತರವೀಸ ಉಳಿಯದೆ ನಂಮ್ಮ ಅರಮನೆಗೆ ಸಾಕಲ್ಕವಾಗಿ ಸಂತ್ತು! 
ಆ 

ಭೂಮಿಗೆ ಸಲುವ ಚತ್ತುರ್ಗ್ಗಡಿ ವಿವರ [ಮೂಡಲು ನೆತ್ತಿಕಟು ನೀರವರಿ 
ಪಮ 


ಸಿಂಹಸಗದ್ದೆ ಜ್ವೆಸಮಠದ ಅಪ್ರಕಟಿತ ತಾಮ್ರ ಶಾಸನಗಳು 109 


೧೪. 


೧೫. 


೧೬. 


(22. 


೧೮. 


೧೯. 


ವಿ೦. 


ವಿ೧ 


VILL. 


ಣ ಮೂರು ೫೦ ಪಡುವಾಲು ಬೋಗರಮಾನೆ ಹೆದಾರಿಂದಾಮಾರು ೫೦ 
ತ್ರೆಂ 
ಕ್ಕಲು ಹೆಂದಾರಿಮೇಗಳ ಅಗಳು ಪ್ರಮಾಣು ಮಾರು ೬೦ ಬಡಗಲು 
ನೆತ್ತಿಕಟು 
ನೀರಾವರಿ ಪ್ರಮಾಣು ಮಾರೂ ೪೦ ಯಿಂತ್ರಿ ಚತ್ತುಸೀಮೆವಳಗುಳ 
ನಿಧಿನಿಕ್ಟೊ 
ಪ ಜಲಪಾಸಾಣ ಅಕ್ಸಿಣಿ ಆಗಮಿಸಿದ ಶಾಂದ್ಕಂಗಳೆಂಬ ಅಷ್ಟ ಭೋಗತೇ 
ಜ ಸಾಂಮ್ಕವಂನು ಆ ಚಂದ್ರಾರ್ಕ್ಯ ಸ್ತಾಯಿಗಳಾಗಿ ಸುಖದಿಂ ಭೋಗಿಸಿಬ 
ಹಿರಿಯಂದು ಬರಸಿಕೊಟ ಶಾಸನಪಟೆ !ಯಾ ಧರ್ಮಕ್ಕೆ ಅಭಿಲಾಸೆ ಬ 
ಟವರು ದೇವಲೋಕಮರ್ತ್ರ ಲೋಕಕ್ಕೆ ವಿರಹಿತರೂ ಬ್ರಂಹಹತ್ಮ ಸ್ತಿ 
ಹತ್ಯೆ 
ಗೋಹತದ ದೋಷಕ್ಕೆ ಬಜನರಹರೂ |ಚೆಂನರಾಯರು!| ಶ್ರೀ ಶ್ರೀ 
ಶ್ರೀಶ್ರೀಶ್ರೀಶ್ರೀಶ್ರೀಶ್ರೀ 
ಎ ೨ ' ಎರಡು ಕಡೆ ಬಿಟ್ಟು ಹೋಗಿದೆ. 
, ಳಿ" ಎಂಬ ಅಕ್ಬರ ಬಟ್ಟು ಹೋಗಿದೆ. 


ನಾಲ್ಕನೇ ತಾಮ್ರಪತ್ರದ ಎರಡನೇ ಬದಿಯ ಬರಹ 
ಸುಬಮಸ್ತುಃ॥| ಮನಸ್ತುಂಗ ಶಿರಸ್ತುಂಬಿ ಚಂದ್ರ ಚಾಮರ ಚಾರವೇ 


ತ್ರೈೇಲೋಕ್ಕನಗರಾ 
ರಂಭಾಮೂಲ ಸ್ತಂಬಾಯಾಶಾಂಬವೇ ಸ್ವಸ್ತಿ ಶ್ರೀ ಜಯಾದ್ಭುದಯ 
ಶಾಲಿವಾಹನ 


ಶಕ ವರುಷ (ಮುಂದೆ ಬರವಣಿಗೆಯಿಲ್ಲ). 


ಶಾಸನಗಳ ಸಾರಾಂಶ : - ಇಲ್ಲಿಯ ಎಲ್ಲ ಶಾಸನಗಳೂ ಕ್ರಯಪತ್ರಗಳು. 


ದಾನಿವಾಸ ಮನೆತನದವರು ಸಿಂಹನಗದ್ದೆಯ ಜೈನಮಠದ ವೀರಸೇನದೇವರಿಗೆ 
ಭೂಮಿಯನ್ನು ಮಾರಿದ ವಿವರಗಳುಳ್ಳ ಶಾಸನಗಳು. ಈ ಶಾಸನಗಳಲ್ಲಿ ಅತ್ಯಂತ 
ಪ್ರಾಚೀನವಾದದ್ದೆಂದರೆ ಕ್ರಿ. ಶ. ೧೪೩೩ರಲ್ಲಿ ಬರೆಯಲ್ಪಟ್ಟ ಪ್ರಸ್ತುತ ಲೇಖನದ ೭ನೆಯ 
ಶಾಸನ ಹಾಗೂ ಕಾಲದ ದೃಷ್ಟಿಯಿಂದ ಅತ್ಕಂತ ಈಚಿನದ್ದೆಂದರೆ ಕ್ರಿ.ಶ. ೧೫೮೭ ರಲ್ಲಿ 


110 ಸಾಧನೆ 


ಬರೆಯಲ್ಪಟ್ಟ ಪ್ರಸ್ತುತ ಲೇಖನದ ೬ನೆಯ ಶಾಸ 

೧... ಒಂದನೆಯ ಶಾಸನವು ಶಾಲಿವಾಹನ ಶಕ ವರ್ಷ ೧೪೦೭ನೆಯ ಪ್ರಜೋತ್ಪತ್ತಿ 
ಸಂವತ್ಸರದ ಚೈತ್ರ ಬಹುಳ ಸಪ್ತಮಿ ಭಾನುವಾರದ ಉಲ್ಲೇಖವಿದೆ. ಇದು 
ಕ್ರಿ.ಶ. ೧೪೮೫ರ ವಿಶ್ವಾವಸು ಸಂವತ್ಸರ ಏಪ್ರಿಲ್‌ ಗುರುವಾರಕ್ಕೆ ಸರಿ 
ಹೊಂದುತ್ತದೆ. ದಾನಿವಾಸದ ಚೆನ್ನರಾಯವಡೆಯರ ಮಗ ಚಿಕ್ಕ ವೀರಪ್ಪ 
ವಡೆಯರ ಮಗ ಚೆನ್ನವೀರಪ್ಪ ವಡೆಯರು ಗೇರಸೊಪ್ಪೆಯ ಸಮಂತಭದ್ರ 
ದೇವರ ಶಿಷ್ಕರಾದಗುಣಭದ್ರದೇವರ ಶಿಷ್ಕರಾದ ವೀರಸೇನದೇವರಿಗೆ ನಾಗಲಾಪುರ 
ದಲ್ಲಿನ ಭೂಮಿಯನ್ನು ಮಾರಿದ ವಿವರಗಳಿವೆ. 

೨ ಎರಡನೆಯ ಶಾಸನವು ಶಾಲಿವಾಹನ ಶಕವರ್ಷ ೧೪೦೫ನೇಯ ಶುಕ್ಲ ಸಂವತ್ಸರ 
ಫಾಲ್ಗುಣ ಶುದ್ಧ ೨ ಗು ಸ್ತಿರವಾರದ ಉಲ್ಲೇಖವಿದೆ. ಇದು ಕ್ರಿ.ಶ. ೧೪೮೩ರ 
ಶೋಭಕೃತ್‌ ಸಂವತ್ಸರ ಫೆಬ್ರವರಿ ೨೮ಕ್ಕೆ ಸರಿ ಹೊಂದುತ್ತದೆ. ದಾನಿವಾಸದ 
ಚೆನ್ನರಾಯ ವಡೆಯರಮಗಚಿಕ್ಕ ವೀರಪ್ಪ ವಡೆಯರ ಮಗ ಚೆನ್ನವೀರಪ್ಪವಡೆಯರು 
ಗೇರಸೊಪ್ಪೆಯ ಸಮಂತಭದ್ರದೇವರ ಶಿಷ್ಕರಾದ ಗುಣಭದ್ರದೇವರ ಶಿಷ್ಕರಾದ 
ವೀರಸೇನದೇವರಿಗೆ ಕೆರೆಕೊಪ್ಪ ಗ್ರಾಮದಲ್ಲಿ ಬೊಮ್ಮಿನಾಯ್ಕನ ಕಟ್ಟೆ 
ಭೂಮಿಯನ್ನು ಮೂರಿದ ವಿವರಗಳಿವೆ. 

೩ ಮೂರನೆಯ ಶಾಸನವು ಶಾಲಿವಾಹನ ಶಕ ವರ್ಷ ೧೫೦೬ನೆಯ ತಾರಣ ಸಂವಎ 
ತ್ಸರದ ಆಶ್ವಯುಜ ಶುದ್ಧ ದಶಮಿ ಆದಿವಾರದಂದು ರಚಿತವಾಗಿದೆ. ಇದು 
ಕ್ರಿ.ಶ. ೧೫೮೪ರ ನವೆಂಬರ್‌ ೩ ಭಾನುವಾರಕ್ಕೆ ಸರಿ ಹೊಂದುತ್ತದೆ. ದಾನಿವಾಸದ 
ಚೆನ್ನರಾಯರ ವಡೆಯರ ಮಗ ಚಿಕ್ಕವೀರಪ್ಪ ವಡೆಯರ ಮಗ ಚೆನ್ನವೀರ 
ವಡೆಯರು ಗೇರಸೊಪ್ಪೆ ಸಮಂತಭದ್ರ ದೇವರ ಶಿಷ್ಕರು ಗುಣಭದ್ರ ದೇವರ ಶಿಷ್ಕ 
ವೀರಸೇನ ದೇವರಿಗೆ ಬಾಳೆಪಾಲ ಬಂದಪ್ಪನ ಮಗ ಲಿಂಗಣ್ಣನಿಗೆ ಮಕ್ಕಳಿಲ್ಲ 
ವಾದ್ದರಿಂದ ನಾಗಲಾಪುರದಲ್ಲಿದ್ದ ಆತನ ತೆಂಗಿನ ತೋಟ, ಹೊಲಗದ್ದೆಗಳು 
ಅರಮನೆಗೆ ವಶಕ್ಕೆ ಬಂದಿದ್ದನ್ನು ಮಾರಿದ ವಿವರಗಳಿವೆ. 

ಲ) ನಾಲ್ಕನೆಯ ಶಾಸನವು ಶಾಲಿವಾಹನ ಶಕ ವರ್ಷ ೧೫೦೬ನೆಯ ತಾರಣ ಸಂವತ್ಸರದ 
ಫಾಲ್ಗುಣ ಶುದ್ಧ ೧೩ ಗುರುವಾರದಂದು ರಚಿತವಾಗಿದೆ. ಇದು ಕ್ರಿ.ಶ. ೧೫೮೫ 
ರ ಏಪ್ರಿಲ್‌ ೧ ಗುರುವಾರಕ್ಕೆ ಸರಿಹೊಂದುತ್ತದೆ. ದಾನಿವಾಸದ ಚೆನ್ನರಾಯ 


ಸಿಂಹಸಗದ್ದೆ ಜ್ವೆಸಮಠದ ಅಪ್ರಕಟೆತ ತಾಮ್ರ ಶಾಸಸಗಳು 111 


ವಡೆಯರ ಮಗ ಚಿಕ್ಕವೀರವಡೆಯರ ಮಗ ಚೆನ್ನವೀರವಡೆಯರು ಗೇರುಸೊಪ್ಪೆಯ 
ಸಮಂತಭದ್ರ ದೇವರ ಶಿಷ್ಠ ಗುಣಭದ್ರದೇವರ ಶಿಷ್ಠ ವೀರಸೇನ ದೇವರಿಗೆ 
ಬಾಳೆಪಾಲ ನರಸಿಂಹದೇವಯನ ಮಗ ಬೊಮ್ಮರಸ ಹೆಬ್ಬಾರರ ಕುಂಬಾರ 
ಕೊಪ್ಪದ ಕೊಡುಗೆ ಗದ್ದೆಯನ್ನು ಮಾರಿದ ವಿವರಗಳಿವೆ. 

೫... ಐದನೆಯ ಶಾಸನ ಶಾಲಿವಾಹನ ಶಕ ವರ್ಷ ೧೫೦೭ ರ ಪಾರ್ತ್ನಿವ ಸಂವತ್ಸರ ದ 
ಚೈತ್ರ ಸಪ್ತಮಿ ಆದಿವಾರದಂದು ರಚಿತವಾಗಿದೆ. ಇದು ಕ್ರಿ.ಶ. ೧೫೮೫ರ 
ಏಪ್ರಿಲ್‌ ೧೧ ಭಾನುವಾರಕ್ಕೆ ಸರಿ ಹೊಂದುತ್ತದೆ. ದಾನಿವಾಸದ ಚೆನ್ನರಾಯ 
ವಡೆಯರ ಮಗ ಚಿಕ್ಕವೀರಪ್ಪ ವಡೆಯರ ಮಗ ಚೆನ್ನವೀರಪ್ಪ ವಡೆಯರು 
ಗೇರಸೊಪ್ಪೆಯ ಸಮಂತಭದ್ರ ದೇವರ ಶಿಷ್ಕರಾದ ಗುಣಭದ್ರದೇವರ ಶಿಷ್ಕರಾದ 
ವೀರಸೇನದೇವರಿಗೆ ಬಾಳೆಪಾಲ ತಮ್ಮಯ್ಕನ ಮಗ ನರಸಪ್ಪನಿಗೆ ಮಕ್ಕಳಿರಲಿಲ್ಲ 
ವಾದ್ದರಿಂದ ಅರಮನೆ ವಶಕ್ಕೆ ಬಂದ ಈಚಲದಾಳ ಗಾ ಇತ್ತ ಭೂಮಿಯನ್ನು 
ಮಾರಿದ ವಿವರಗಳಿವೆ. 

೬. ಆರನೆಯ ಶಾಸನವು ಶಾಲಿವಾಹನ ಶಕ ವರ್ಷ ೧೫೦೯ರ ಸರ್ವಜಿತು ಸಂವತ್ಸರದ 
ವೈಶಾಖ ಶುದ್ದ ಪಂಚಮಿ ಆದಿವಾರದಂದು ರಚಿತವಾಗಿದೆ. ಇದು ಕ್ರಿ.ಶ. 
೧೫೮೭ರ ಏಪ್ರಿಲ್‌ ೩೦ ಭಾನುವಾರಕ್ಕೆ ಸರಿಹೊಂದುತ್ತದೆ. ದಾನಿವಾಸದ 
ಚೆಂನ್ನ ರಾಯವಡೆಯರಮಗ ಚಿಕ್ಕವೀರಪ್ಪವಡೆಯರ ಮಗ ಚೆನ್ನವೀರವಡೆಯರು 
ಗೇರಸೊಪ್ಸೆ ಸಮಂತ ಭದ್ರದೇವರ ಶಿಷ್ಕರಾದ ಗುಣಭದ್ರ ದೇವರ ಶಿಷ್ಕರಾದ 
ವೀರಸೇನ ದೇವರಿಗೆ ನಾಗಲಾಪುರದ ಸಂಕಣ್ಣನ ಮಗ ಮಲ್ಲಯ್ಯನ ಕೊಡಿಗೆ 
ಜಮಿನು ಅರಮನೆಗೆ ಹರವರಿಯಾಗಿ ಬಂದದ್ದನ್ನು ಮಾರಿದ ವಿವರಗಳಿವೆ. 

೭... ಏಳನೆಯ ಶಾಸನವು ಶಾಲಿವಾಹನ ಶಕವರ್ಷ೧೩೫೫ರ ಶುಕ್ಲ ಸಂವತ್ಸರದ ಚೈತ್ರ 
ಶುದ್ಧ ೩ ಗುರುವಾರದ ಉಲ್ಲೇಖವಿದೆ. ಇದು ಕ್ರಿ.ಶ. ೧೪೩೩ ಪ್ರಮೋದೂತ 
ಸಂವತ್ಸರದ ಏಪ್ರಿಲ್‌ ೨೧ರ ಮಂಗಳವಾರಕ್ಕೆ ಸರಿ ಹೊಂದುತ್ತದೆ. ದಾನಿವಾಸದ 
ಚೆನ್ನರಾಯವಡೆಯರು ಗೇರಸೊಪ್ಪ್ಸೆಯ ಸಮಂತಭದ್ರದೇವರು ಶಾಂತೀಶ್ವರ 
ಸ್ವಾಮಿಯ ನೈವೇದ್ಯಕ್ಕೆ ಹಾಗೂ ತಮ್ಮ ಆಹಾರ ದಾನಕ್ಕೆ ಬೇಕೆಂದು ಕೇಳಿದಾಗ 
೧೨೦ ವರಹ ಹಣತೆಗೆದುಕೊಂಡು ೩೦ ಖಂಡುಗ ಭೂಮಿಯನ್ನು ಮಾರಿದ ಬಗ್ಗೆ 
ವಿವರಗಳಿವೆ. 


112 ಸಾಧನೆ 


ಐತಿಹಾಸಿಕ ಅಂಶಗಳು :- ಪ್ರಸ್ತುತ ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವ 
ದಾನಿವಾಸದ ಮನೆತನದವರು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದ ಸಮಾಪದ 
ದಾನಿವಾಸವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದರು. ಈ 
ವಂಶದವರ ಮೂರು ಶಿಲಾಶಾಸನಗಳು ದೊರೆತಿರುವುದು ಬಿಟ್ಟರೆ ಪ್ರಸ್ತುತ ದೊರೆತಿರುವ 
ಎಂಟು ತಾಮ್ರ ಶಾಸನಗಳೇ ದಾನಿವಾಸದವರ ಬಗೆಗೆ ದೊರೆಯುವ ಶಾಸನ ಸಾಮಗ್ರಿ. 

ಹೊಯ್ಸಳರ ವೀರಬಲ್ಲಾಳನಿಂದ 'ವಂಶಾನ್ವಯವಾಗಿ ನಾಯಕತನವನ್ನು' 
ಪಡೆದುಕೊಂಡ ದಾನಿವಾಸದ ಪಾಳೆಯಗಾರರು ವೀರಶೈವ ಧರ್ಮಾವಲಂಬಿಗಳು. 
ವೀರಬಲ್ಲಾಳನಿಂದ "ಹೊಯ್ಸಳ ಮನೆತನದ ವಿನಾಶಕ್ಕೆ (೧೩೪೦) ಮೊದಲು ಪ್ರಾಪ್ತ 
ವಾಗಿದೆಯೆಂದು ಸ್ಪಷ್ಟವಾಗುತ್ತದೆ. , ದಾನಿವಾಸದ ಮನೆತನದವರ ಶಿಲಾಶಾಸನ 
ಹಾಗೂ ಪ್ರಸ್ತುತ ದೊರೆತಿರುವ ತಾಮ್ರಶಾಸನಗಳ ಪರಿಶೀಲನೆಯಿಂದ ಈ ಮನೆತನ 
ದವರ ವಂಶವೃಕ್ಷವನ್ನು ಪುನಾರಚಿಸಲು ಪ್ರಯತ್ನಿಸಬಹುದು. ತತ್ಫಲವಾಗಿ ಈ ಕೆಳಗಿ 
ನಂತೆ ಆ ವಂಶದ ವಂಶವೃಕ್ಸ ದೊರೆಯುತ್ತದೆ. 


ದಾನಿವಾಸ ಅರಸುಮನೆತನದ ವಂಶವೃಕ್ಷ 
ವಿರೂಪಾಕ್ಷರಸ. ಕ್ರಿ.ಶ.ಸು. ೧೫೦೦-೧೫೨೫ 
| 


Na 
ಚೆನ್ನರಾಯ ವೊಡೆಯ ಕ್ರಿ.ಶ. ಸು. ೧೫೨೫-೧೫೫೦ ಅರಸಪ್ಪನಾಯಕ 
ಹಾಡ ಸಹಾ ಬಾಟಾ ನು TEE 
ಲಿಂಗಣ್ಣನಾಯಕ(ಸು. ೧೫೫೦-೧೫೫೩) ಚಿಕ್ಕವೀರಪ್ಪವೊಡೆಯ(ಸು. ೧೫೫೩-೧೫೭೫) 


PRE ಡೆ ಶತ TE 
ಚೆನ್ನವೀರಪ್ಪ ಲಿಂಗಣ್ಣನಾಯಕ ಮಲ್ಲಣ್ಣನಾಯಕ ಚಿಕ್ಕಮಲ್ಲಣ್ಣನಾಯಕ 
ಪತ್ನಿ ಪಾರ್ವತಮ್ಮ 
(ಸು. ೧೫೭೫-೧೫೮೭) 

ದಾನಿವಾಸ ಮನೆತನದ ಎಲ್ಲ ಶಾಸನಗಳ ಅಧ್ಯಯನದಿಂದ ಈ ಮೇಲಿನಂತೆ ಆ 
ವಂಶದ ವಂಶವೃಕ್ಷ ದೊರೆಯುತ್ತದೆ. ಆದರೆ ಕುಣಿಗಲ್‌ ತಾಲ್ಲೂಕಿನ ಯಡೆಯೂರು 
ದೇವಾಲಯದ ಶಿಲಾ ಶಾಸನದ ಪ್ರಕಾರ ಲಿಂಗಣ್ಣ ನಾಯಕನ ಮಗ ಚೆನ್ನವೀರಪ್ಪ ಎಂದು 
ತಿಳಿದು ಬರುತ್ತದೆ. ಆದರೆ ಪ್ರಸ್ತುತ ತಾಮ್ರಪತ್ರಗಳಲ್ಲಿನ ೩,೪,೫, ೬ ನೆಯ ಶಾಸನಗಳ 


ಎ ಡಾ ಬಿ. ನಂಜುಂಡಸ್ವಾಮಿ. ದಾನಿವಾಸ ಅರಸುಮನೆತನ. ಸಾರಂಗಶ್ರೀ. ಪು. ೨೬೨ 
, EC. XVI. ಕುಣಿಗಲ್‌ ೪೯ 


ಸಿಂಹನಗದ್ದೆ ಜೈೆಸಮಠದ ಅಪ್ರಕಟಿತ ತಾಮ್ರ ಶಾಸನಗಳು 113 


ಪ್ರಕಾರ ಚೆನ್ನವೀರಪ್ಪ ವೊಡೆಯನ ತಂದೆಯ ಹೆಸರು ಚಕ್ಕವೀರಪ್ಪ ವೊಡೆಯ ಎಂಬುದು 
ತಿಳಿದುಬರುತ್ತದೆ. ಬಹುಶಃ ಲಿಂಗಣ್ಣನಾಯಕನಿಗೆ ಮಕ್ಕಳಿಲ್ಲದಿದ್ದುದರಿಂದ 
ಚಿಕ್ಕವೀರಪ್ಪವೊಡೆಯನ ಮಗನಾದ ಚೆನ್ನವೀರಪ್ಪನನ್ನು ದತ್ತು ತೆಗೆದುಕೊಂಡಿದ್ದನೆಂದು 
ತೋರುತ್ತದೆ. 

ಪ್ರಸ್ತುತ ತಾಮ್ರ ಶಾಸನಗಳಲ್ಲಿ ೧,೨, ಹಾಗೂ ಏಳನೆಯ ಶಾಸನಗಳು ಕೂಟ 
ಶಾಸನಗಳು. ಏಕೆಂದರೆ ೧ನೆಯ ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಕಾಲ ಶಕ ೧೪೦೭. 
ಪ್ರಜೋತ್ಪತ್ತಿ ಸಂವತ್ಸರ ಚೈತ್ರ ಬಹುಳ ಸಪ್ತಮಿ ಭಾನುವಾರ. ಆದರೆ ಇದು ಕ್ರಿ.ಶ. 
೧೪೮೫ರ ವಿಶ್ವಾವಸು ಸಂವತ್ಸರ ಏಪ್ರಿಲ್‌ ೭ರ ಗುರುವಾರಕ್ಕೆ ಸರಿಹೊಂದುತ್ತದೆ. 
ಎರಡನೆಯ ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಕಾಲ ಶಕ ೧೪೦೫, ಶುಕ್ಲಸಂವತ್ಸರ 
ಫಾಲ್ಗುಣ ಶುದ್ಧ ೨ ಸ್ತಿರವಾರ. ಆದರೆ ಇದು ಕ್ರಿ.ಶ. ೧೪೮೩ರ ಶೋಭಕೃತ್‌ ಸಂವತ್ಸರದ 
ಫೆಬ್ರವರಿ ೨೮ ಶನಿವಾರಕ್ಕೆ ಸರಿಹೊಂದುತ್ತದೆ. ಏಳನೆಯ ಶಾಸನದಲ್ಲಿ ಉಲ್ಲೇಖಿತ 
ವಾಗಿರುವ ಕಾಲ ಶಕ ೧೩೫೫ರ ಶುಕ್ಲ ಸಂವತ್ಸರ, ಚೈತ್ರ ಶುದ್ಧ ೩ ಗುರುವಾರ. ಆದರೆ 
ಅದು ಕ್ರಿ.ಶ. ೧೪೩೩ ರ ಪ್ರಮೋದೂತ ಸಂವತ್ಸರದ ಏಪ್ರಿಲ್‌ ೨೧ ಮಂಗಳವಾರಕ್ಕೆ 
ಸರಿ ಹೊಂದುತ್ತದೆ. ಹಾಗೂ ಈ ಮೂರೂ ಶಾಸನಗಳಲ್ಲಿ ಉಲ್ಲೇೊಖಿತರಾದ ವ್ಯಕ್ತಿಗಳು 
ಆ ಶಾಸನದ ಕಾಲದಲ್ಲಿ ಹುಟ್ಟಿರಲೇ ಇಲ್ಲವೆಂಬುದು ಗಮನಾರ್ಹ ಅಂಶ. ಆದ್ದರಿಂದ 
ಇವು ಮೂರೂ ಕೂಟ ಶಾಸನಗಳೆಂಬುದು ತಿಳಿಯುತ್ತದೆ. 

ಇತರ ಅಂಶಗಳು : - ದಾನಿವಾಸದ ಅರಸುಮನೆತನವುವೀರಬಲ್ಲಾಳನ ಕಾಲದ 
ವೇಳೆಗಾಗಲೇ, ಅಸ್ತಿತ್ವಕ್ಕೆ ಬಂದಿತೆಂದು ಹೇಳಿಕೊಂಡಿದ್ದರೂ ಸಹ್ಮಕ್ರಿ.ಶ. ೧೫೦೦ ಕ್ಕಿಂತ 
ಹಿಂದೆ ಇದ್ದಿರಬಹುದಾದ ಈ ವಂಶದ ಅರಸರ ಬಗ್ಗೆ ಮಾಹತಿ ದೊರೆಯುವುದಿಲ್ಲ. 

ದಾನಿವಾಸ ಮನೆತನದ ವಿರೂಪಾಕ್ಬ ಒಡೆಯರು, ಚೆನ್ನರಾಯ ಒಡೆಯರು, 
ಅರಸಪ್ಪ ಒಡೆಯರು ಬಾಳೆಹಳ್ಳಿ ಮಠದಿಂದ ೧೨,೦೦೦ (ಹನ್ನೆರಡು ಸಾವಿರ) ವರಹ 
ಸಾಲ ಮಾಡಿದ್ದ ವಿಷಯ ಹಾಗೂ ಅದನ್ನು ತೀರಿಸಲಾರದೆ ಚೆನ್ನವೀರಣ್ಣ ನಾಯಕರು, 
ಲಿಂಗಣ್ಣನಾಯಕರು, ಮಲ್ಲಣ್ಣನಾಯಕರು, ಚಿಕ್ಕಮಲ್ಲಣ್ಣನಾಯಕರು ಮೂರು ಹಳ್ಳಿ 
ಗಳನ್ನು ಕೊಟ್ಟು ಹುಣಮುಕ್ತರಾದರೆಂದು ಬಾಳೆಹೊನ್ನೂರು ಹೋಬಳಿ ಬಾಳೆಹಳ್ಳಿ 
ಮಠದ ವೀರಭದ್ರ ದೇವಾಲಯದ ಮುಂದಿನ ಶಾಸನದಿಂದ ತಿಳಿಯುತ್ತದೆ. ಹಾಗೂ 


EC. VI. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ೧೭ 


114 ಸಾಧನೆ | 


ಪ್ರಸ್ತುತ ದೊರೆತಿರುವ ತಾಮ್ರ ಶಾಸನಗಳಲ್ಲಿನ ೩,೪,೫, ೬ನೆಯ ಸಂಖ್ಯೆಯ ಶಾಸನಗಳು | 
ಚೆನ್ನವೀರಣ್ಣನಾಯಕರು ಜಮಾನನ್ನು ಮಾರಿಕೊಂಡ ಉಲ್ಲೇಖ ಸಿಗುತ್ತದೆ. ಆದ್ದರಿಂದ. 
ದಾನಿವಾಸ ಅರಸುಮನೆತನದವರು ಆರ್ಥಿಕವಾಗಿ ತೀರಾದುರ್ಬಲರಾಗಿದ್ದು ಚೆನ್ನವೀರಣ್ಣ 
ನಾಯಕರ ಕಾಲಕ್ಕಾಗಲೇ ಅವಸಾನದೆಡೆಗೆ ಸಾಗುತ್ತಿದ್ದು ಕ್ರಮೇಣ ಇತಿಹಾಸದ 


ಪುಟಗಳಿಂದ ಹಾಗೂ ಅಧಿಕಾರದ ಗದ್ದುಗೆಯಿಂದ ಅಸ್ತಂಗತರಾದರೆಂದು ತೋರುತ್ತದೆ. 


ಕ್ಷೈತ್ರಕಾರ್ಯದ ವೇಳೆಯಲ್ಲಿ ವಿಶೇಷ ನೆರವು ನೀಡಿದ ಸಿಂಹನಗದ್ದೆ ಮಠಾಧೀಶರಾದ ಸ್ವಸ್ತಿ 
ಛಿಮತ್‌ ಲಕ್ಷಿಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳಿಗೆ ಹಾಗೂ ಆತ್ಮೀಯ 
ಗೆಳೆಯರಾದ ಆರ್‌. ಜಗದೀಶ್‌, ಹೊ.ನ. ನೀಲಕಂಠೇಗೌಡ ಅವರಿಗೆ ಧನ್ಯವಾದಗಳು. 


ಮಂಥನ 
ದಚನಕಾರರೂ ಕಾವ್ಯಮೀಮಾಂಸೆಯೂ 


-ಬಿ ಶರಣಪ್ಪ ಸತ್ಯ ೦ಪೇಟೆ 


ಬಸವಣ್ಣನನ್ನು "ಕನ್ನಡ ಸಾಹಿತ್ಯದ ಹೆಮ್ಮೆ' ಎಂದು ಕರೆಯುವುದಕ್ಕೆ ಹತ್ತು ಹಲವು 
ಕಾರಣಗಳಿವೆ. ಕನ್ನಡದಲ್ಲಿ ಚಳವಳಿ ಸಾಹಿತ್ಯವನ್ನು ಹುಟ್ಟುಹಾಕಿದ್ದು ಸಾಹಿತ್ಯವನ್ನು 
ಜಂಗಮಗೊಳಿಸಿದ್ದು ಇತ್ಯಾದಿ ಕಾರಣಗಳು ಇದರಲ್ಲಿ ಸೇರಿವೆ. ಬಸವಣ್ಣ ಕಾವ್ಯ 
ಮೀಮಾಂಸಕನೂ ಆಗಿದ್ದನೆನ್ನುವುದು ಆತನ ಬಗೆಗೆ ಸಹೃದಯರು ವಿಶೇಷ ಗೌರವ 
ತಾಳುವುದಕ್ಕೆ ಕಾರಣವಾಗಿದೆ. ಬಹಳ ವಿಶೇಷದ ಸಂಗತಿಯೆಂದರೆ : ಏಕಕಾಲಕ್ಕೆ 
ಬಸವಣ್ಣ ಕವಿಯೂ ಕಾವ್ಯಮೀಮಾಂಸಕನೂ ಹೌದಾಗಿರುವುದು | 


ಬಸವಣ್ಣ ಕವಿಯೆನ್ನುವುದರಲ್ಲಿ ಎರಡು ಮಾತಿಲ್ಲ; ಆದರೆ ಆತ ಕಾವ್ಯ 
ಮೀಮಾಂಸಕನೂ ಆಗಿದ್ದನೇ ಎನ್ನುವುದು ಕೇವಲ ಕುತೂಹಲದ ವಿಷಯ ಮಾತ್ರವಲ್ಲ 
ವಿಚಾರಣೀಯ ಸಂಗತಿಯೂ ಆಗಿದೆ. ಹೌದು, ಖಂಡಿತವಾಗಿಯೂ ಬಸವ ಕಾವ್ಯ 
ಮೀಮಾಂಸಕ. 


ಬಸವಣ್ಣ ಕಾವ್ಯಮೀಮಾಂಸಕನೆಂದು ರುಜುವಾತುಪಡಿಸುವುದಕ್ಕೆ ಸಾಕಷ್ಟು 
ಆಧಾರಗಳಿವೆ. ಆತನ ಅಭಿವ್ಯಕ್ತಿಗಳಲ್ಲೇ ಕಾವ್ಯಮೀಮಾಂಸೆ ಸಂಬಂಧಿ ಪರಿಕಲ್ಪನೆಗಳ 
ಕುರಿತು ಸ್ಪಷ್ಟವಾದ ವಿಚಾರಗಳಿವೆ. ಆತನೇ ಬರೆದ 


ತಾಳಮಾನ ಸರಿಸವನರಿಯೆ, 
ಓಜೆ ಬಜಾವಣೆಯ ಲೆಕ್ಕವರಿಯೆ, ಅಮೃತಗಣದೇವಗಣವನರಿಯೆ, 
ಕೂಡಲಸಂಗಮದೇವಾ, ನಿನಗೆಕೇಡಿಲ್ಲವಾಗಿ 
ಆನು ಒಲಿದಂತೆ ಹಾಡುವೆ 
- ಬ.ವ.ಸಂ. 494 


ಎಂಬ ವಚನ “ವಚನಕಾವ್ಯಮೀಮಾಂಸೆ' ಸ್ಪಷ್ಟಪರಿಕಲ್ಪನೆಯನ್ನು ಅರುಹುತದೆ. 
ವಚನಕಾರರೆಂದರೆ ಸ್ಥಾಪಿತ ಮೌಲ್ಯಗಳ ಹಾಗೂ ತತ್ವ - ಸಿದ್ದಾಂತಗಳ ನಿರಾಕರಣ 
ವಾದಿಗಳು. ಅವರಿಗೆ ಆ ಕಾಲದ ಬದುಕು, ಜನಜೀವನ, ಮೌಲ್ಯ, ವ್ಯವಸ್ಥೆ - ಎಲ್ಲವೂ 
ತುಂಬಾ ಬಾಲಿಶವಾಗಿ ಕಾಣುತ್ತದೆ. ಅವರ ದೃಷ್ಟಿಗೆ "ಹೊಸಸಮಾಜ' ಕಟ್ಟುವುದು 


ವಚನಕಾರರೂ ಕಾವ್ಯ ಮೀಮಾಂಸೆಯೂ 116 
ಅನಿವಾರ್ಯ ಅಗತ್ಯವೆನಿಸುತ್ತದೆ. ಎಂತಲೇ ಆ ಕಾಲದ ಸಾಹಿತ್ಯವನ್ನು ತಿರಸ್ಕರಿಸಿದರು. 
ಆದ್ದರಿಂದಲೇ ಚನ್ನಬಸವಣ್ಣ "ಕವಿತ್ವಸಾಧಕರೆಲ್ಲರೂ ಕಳವಳಿಸಿ ಹೋದರು, ಎದ್ಯಾ 
ಸಾಧಕರೆಲ್ಲರೂ ಬುದ್ದಿಗೆಟ್ಟರು' (ಚೆನ್ನ .ವ.518) ಎಂದು ಬರೆಯುವ ಮೂಲಕ ಆ 
ಕಾಲದ ಸಾಹಿತ್ಯವನ್ನು ನಿರಾಕರಿಸಿದ. 


ಹೊಸಪರಂಪರೆಯನ್ನು ಹುಟ್ಟುಹಾಕುವವನ ಜವಾಬ್ದಾರಿ ಕೇವಲ ಹಿಂದಿನದನ್ನು 
ತಿರಸ್ವರಿಸುವುದಲ್ಲ | ಅದಕ್ಕೆ ಬದಲಾಗಿ ಪರ್ಯಾಯವನ್ನು ಪುರಸ್ಕರಿಸುವುದೂ ಆಗಿರುತದೆ. 
ಆ ಕಾಲದ "ರಾಜಮಾನ್ಯ' ಕಾವ್ಯವನ್ನು ತಿರಸ್ಥಿರಸಿದ ಇವರು ಅದಕ್ಕೆ ಪರ್ಯಾಯವಾಗಿ 
"ಜನಮಾನ್ಯಕಾವ್ಯ' ವನ್ನು ಪುರಸ್ಕರಿಸಿದರು. ಎಂತಲೇ ಅವರು ತಾಳ, ಕ್ರಮ, ಅಮೃತಗಣ, 
ದೇವಗಣಗಳನ್ನು ನಿರಾಕರಿಸಿದರು. ಅವು ಅವರಿಗೆ ಅಸಂಗತವೆನಿಸಿದವು. ಆದ್ದರಿಂದ 
"ಜನಸಮ್ಮುಖ' ಕಾವ್ಯಕಟ್ಟುವ ಪರಮೋದ್ದೇಶವಿಟ್ಟುಕೊಂಡಿದ್ದ ಅವರು “ಆನು ಒಲಿದಂತೆ 
- ಹಾಡುವೆ' ಎಂಬುದನ್ನು ವಚನ ಚಳವಳಿಯ ಕಾವ್ಯತತ್ವವನ್ನಾಗಿ ರೂಪಿಸಿಕೊಂಡರು. 
ಈ ಕಾವ್ಯತತ್ವದ ರೂವಾರಿ ಬಸವಣ್ಣ ಇದನ್ನೇ ಎಲ್ಲಾ ವಚನಕಾರರು ಕಾವ್ಯತತ್ವವನ್ನಾಗಿ 
ಗ್ರಹಿಸಿದರು. ಅಂತೆಯೇ ಇದು ವಚನಗಳುದ್ದಕ್ಕೂ ಎಡಬಿಡದೆ ಕಾಣಸಿಗುತ್ತದೆ. ಈ 
ಎಲ್ಲಾ ಕಾರಣಗಳ ಹಿನ್ನೆಲೆಯಲ್ಲಿ ಬಸವಣ್ಣ ವಚನ ಚಳವಳಿಯ ರೂವಾರಿಯೆಂದು ಒಪ್ಪಿ 
ಕೊಂಡಂತೆ, ವಚನಕಾವ್ಯಮೀಮಾಂಸೆಯ ಪ್ರವರ್ತಕನೂ ಆಗಿದ್ದನೆಂದು ಗ್ರಹಿಸಿದರೆ 
ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ ಒಟ್ಟಂದದಲ್ಲಿ ಬಸವ ಆದ್ಯ ವಚನಕಾವ್ಯಮೀಮಾಂಸಕ 
ಎನ್ನುವುದರಲ್ಲಿ ಎರಡು ಮಾತಿಲ್ಲ 


ಬಸವಣ್ಣ ಹೇಳಿದ "ಆನು ಬಂದಂತೆ ಹಾಡುವೆ' ಎಂಬ ನುಡಿಗಟ್ಟು ಕಾವ್ಯ 
ಮೀಮಾಸೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದುದು. ನನ್ನ ಅಭಿಮತದ 
ಪ್ರಕಾರ ಇದು ಮತ್ತು ಇಂಥ ಇನ್ನೂ ಅನೇಕ ನುಡಿಗಟ್ಟುಗಳೇ ಬಸವಣ್ಣನನ್ನು ಓರ್ವ 
ಕಾವ್ಯಮೀಮಾಂಸಕನನ್ನಾಗಿಸಿವೆ. 


“ಒಲಿದಂತೆ ಹಾಡು' ಎಂದರೆ ಕೇವಲ ತಿಳಿದಂತೆ, ತೋಚಿದಂತೆ ಗೀಚು ಎಂದ 
ರ್ಥವಲ್ಲ ಹಾಗೆ ಭಾವಿಸುವುದು ಶುದ್ಧಪ್ರಮಾದ. "ಆನು ಒಲಿದಂತೆ ಹಾಡುವೆ' 
ಎನ್ನುವುದನ್ನು ಲೇಖಕ ತನತನಗೆ ತಿಳಿದಂತೆ, ಹೊಳೆದಂತೆ ಬರೆಯುವುದೆಂದು 
ವ್ಯಾಖ್ಯಾನಿಸುವ ಅಪಾಯವಿದೆ ; ಆ ಕುರಿತು ನನಗೆ ತೀವ್ರ ಆತಂಕವಿದೆ. ಆದರೆ ವಚನ 
ಕಾರರು ಹಾಗೆ ಹೇಳುವುದು ಅಸಂಭವನೀಯ ಮಾತ್ರವಲ್ಲ ಅನೂಹ್ಯವೂ ಹೌದು. 
"ಒಲಿದಂತೆ - ಹಾಡುವೆ'- ಎನ್ನುವುದು ವ್ಯಕಿಸ್ವಾತಂತ್ರದ ಪ್ರತೀಕ; ಮಾತ್ರವಲ್ಲ ಕವಿಯ 
ಮನೋಧರ್ಮವೂ ಅದೇ ಆಗಿರಬೇಕೆನ್ನುವುದರ ಸಂಕೇತ. 


ಸ್ವಾತಂತ್ರ್ಯವೆಂದರೆ ಹೇಗೆ ಸ್ವೇಚ್ಛಾಚಾರವಲ್ಲವೋ ಹಾಗೆಯೇ ಒಲಿದಂತೆ- ಹಾಡು 
ವೆನೆಂದರೆ ತಿಳಿದಂತೆ, ತೋಚಿದಂತೆ ಬರೆಯುವುದೂ ಅಲ್ಲ "ಒಲಿದಂತೆ ಹಾಡು' 


117 ಸಾಧನೆ 
ಎಂಬುದು ಒಲಿದ ಆಲೋಚನೆ, ಒಲಿದ ಭಾಷೆ, ಒಲಿದ ಶೈಲಿ - ಇತ್ಯಾ ದಿಯನ್ನು ಮೇಳ್ಛಸಿ 
ಕೊಂಡು ಅಭಿವ್ಯಕ್ತಿ ರೂಹು ಪಡೆಯಲಿ ಎಂಬ ಕಿ ಫೆ" ಸ ಮಾತು. 


ಬಸವನಿಗೆ ಒಲಿದ ಭಾಷೆ, ಚೌಡಯ್ಯನಿಗೆ ಒಲಿಯಲಿಲ್ಲ ಏಕೆ ಹೀಗಾಯಿತು? 
ಉತ್ತರ ಸಷ್ನವಿದೆ : ನಿಜವಾಗಿಯೂ ಒಬ್ಬನಿಗೆ ಒಗ್ಗಿದ ಭಾಷೆ, ಒಲಿದ ಶೈಲಿ ಇತ್ಯಾದಿ 
ಇನ್ನೊಬ್ಬನಿಗೆ ದಕ್ಕುವುದೇ ಇಲ್ಲ ಪಂಪ ಪನ ಶೈಲಿಯೇ ಬೇರೆ, ರನ್ನನ ಶೈಲಿಯೇ ಬೇರೆ. 
ಈ ಜಗತಿನಲ್ಲಿ ಎಷ್ಟು ವ್ಯಕಿತ್ವಗಳಿವೆಯೋ ಅಷ್ಟು ಶೈಲಿಗಳಿವೆ. ಬಂದ ಯಾರೂ 
ಒಂದೇ ಭಾಷಾಪರಿಸರದಲ್ಲಿ ಬೆಳೆದಿರುವುದಿಲ್ಲ; "ಬೆಳೆದರೂ ಒಂದೇ ರೀತಿಯ 
ಪ್ರಭಾವಕ್ಕೆ ಈಡಾಗಿರುವುದಿಲ್ಲ ಅಂತೆಯೇ ಶೈಲಿ ಪ್ರತಿಯೋರ್ವನಲ್ಲಿ ವಿಶೇಷ ರೂಹು 
ಪಡೆಯುತ್ತದೆ. ಆದ್ದರಿಂದ ಬರಹಗಾರನ ಶೈಲಿಯ ಆಶಯದಲ್ಲಿ ಏಕತೆಕಾಣಬಹುದೇ 
ವಿನಃ ಶೈಲಿಯ ಸ್ವರೂಪದಲ್ಲಿ ಏಕಾತ್ಮಕತೆ ಅಸಾಧ್ಯ. ಈ ಎಲ್ಲಾ ಕಾರಣಗಳಿಗಾಗಿಯೇ, 
ಪ್ರತಿಯೋರ್ವರೂ ತಮತಮಗೆ ಒಲಿದ ಭಾಷೆ, ಶೈಲಿಯಲ್ಲಿ ಆಲೋಚನೆಗಳನ್ನು 
ಅಭಿವ್ಯಕ್ತಿಸುವ ಸ್ವಾತಂತ್ರ್ಯವಿರಲಿ ಎಂದು ಬಸವಣ್ಣ "ಒಲಿದಂತೆ ಹಾಡುವೆ! ಹಾಡು' 
ಎಂದು ಹೇಳಿರಬೇಕೆಂದು ತೋರುತ್ತದೆ. 


ಆದ್ದರಿಂದ ಅಲ್ಲಮನ ಅನುಭಾವ ಬೆಡಗಿನಲ್ಲಿ ರೂಹು ಪಡೆಯಿತು ; ಚೌಡಯ್ಯನ 
ತೀಕ್ಷ್ಣ ಸಾಮಾಜಿಕ ತುಡಿತ ಬಂಡಾಯದ ಭಾಷೆಯಲ್ಲಿ ಅಭಿವ್ಯಕ್ತವಾಯಿತು. ಅಕ್ಕನ 
ಆಂತರಿಕ ತಳಮಳ, ವೈರಾಗ್ಯ ನವುರಾದ, ಭಾವಗೀತಾತ್ಮಕವಾದ ಭಾಷೆಯಲ್ಲಿ ಪ್ರಕಟ 
ಗೊಂಡಿತು. ಬಸವಣ್ಣ ತಾನು ಎದುರಿಸಿದ ಸವಾಲು ಹಾಗೂ ಸಾಜಿಕ ಸಮಸ್ಯೆಗಳಿಗೆ "ಜನ 
ಮಾನ್ಯಭಾಷೆ'ಗೆ ಒಲಿದ. ಹೀಗೆ ಪ್ರತಿಯೋರ್ವರೂ ತಮತಮಗೆ ಒಗ್ಗಿದ ಭಾಷೆಗೆ 
ಒಲಿದರು. 


ಹೀಗೆಯೇ ಬರೆಯಬೇಕೆನ್ನುವುದು ಬಂಧನ ; ಒಲಿದಂತೆ ಬರೆಯಬೇಕೆನ್ನುವುದು 
ನಿರ್ಬಂಧನ ; ನಿರ್ಬಯಲು. ವಚನಕಾರರು ಆಕಾರ, ರೂಪ ಹಾಗೂ ಸ್ಥಾವರವಿರೋಧಿ 
ನಿಲುವುಗಳನ್ನು ಹೊಂದಿದವರು. ಅವರಿಗೆ ನಿರಾಕಾರ, ನಿರೂಪ, ನಿರ್ಬಯಲು 
ಇತ್ಯಾದಿಗಳೇ ಆಕರ್ಷಣೀಯ. ಅದಕ್ಕೆಂದೇ ಅಲ್ಲಮಪ್ರಭು 


ಬಯಲು ಬಯಲನೆ ಬಿತ್ತಿ ಬಯಲುಬಯಲವನೆ ಬೆಳೆದು 
ಬಯಲು ಬಯವಾಗಿ ಬಯವಾಯಿತ್ತಯ್ಯಾ 
ಬಯಲ ಜೀವನ ಬಯಲಭಾವನೆ, 
ಬಯಲು ಬಯಲಾಗಿ ಬಯಲಾಯಿತ್ತಯ್ಯಾ 
-ಅ. ಪ್ರ.ವ.ಸಂ. 639 


ಎಂದು ಹೇಳಿರಬೇಕು. "ಬಯಲು' ಎನ್ನುವುದು ಅನುಭಾವಸಂಬಂಧಿ ಪರಿಕಲ್ಪನೆಯಾಗಿ 
ರುವಂತೆ ಕಾವ್ಯಸಂಬಂಧಿ ಪರಿಕಲ್ಪನೆಯೂ "ಆಗಿದೆ. ಬಯಲು ಎಂದರೆ ಬಂಧನ "ಮೀರಿದ 


ವಚನಕಾರರೂ ಕಾವ್ಯಮೀಮಾಂಸೆಯೂ Hs 


ಭಾಷೆ. ಗಡಿರೇಖೆಗಳಿಲ್ಲದ ನಿಸ್ಸೀಮಶೈಲಿ ; ಸ್ಥಾಪಿತಕಾವ್ಯಬಂಧಗಳನ್ನು ಮೀರುವ ಆಶ ' 
ಯವುಳ್ಳದ್ದು ಬಸವಣ್ಣನ "ಒಲಿದಂತೆ ಹಾಡುವೆ' ಎನ್ನುವ ಮಾತು ಕೂಡಾ ತಾಳ, ಕ್ರಮ, 
ಬ್ರಹ್ಮಗಣ, ವಿಷ್ಣುಗಳನ್ನು ಮೀರುವುದಕ್ಕೆ ಪೂರಕವಾಗಿರುವಂತೆಯೇ ಅಲ್ಲಮನ “ಬಯ ' 
ಲು' ಎನ್ನುವುದು ಕೂಡಾ ಕಾವ್ಯ, ಈ ಎಲ್ಲ ಬಂಧಗಳನ್ನು ಮೀರುವ ಆಶಯವುಳ್ಳದ್ದಾ ' 
ಗಿರಬೇಕೆಂಬುದೇ ಆಗಿದೆ. ಆದ್ದರಿಂದಲೇ ಈ ಅರ್ಥದಲ್ಲಿ ಬಸವಣ್ಣ ಅಲ್ಲಮ - ಈ ' 
ಇರ್ವರೂ ವಚನಕಾವ್ಯಮೀಮಾಂಸೆಗೆ ಭದ್ರ ತಳಪಾಯ ಹಾಕಿದವರು. ಅಂತೆಯೇ ' 
ಬಸವಣ್ಣನೂ ಕಾವ್ಯಮೀಮಾಂಸಕ ; ಅಲ್ಲಮನೂ ಕಾವ್ಯಮೀಮಾಂಸಕ. 


ಕಾವ್ಯಮೀಮಾಂಸಕರೆಂದರೆ ಈಗಾಗಲೇ ಸ್ಥಾಪಿತವಾದ ಭಾರತೀಯ ಕಾವ್ಯ 
ಮೀಮಾಂಸೆ ಬರೆದವರು ಎಂದರ್ಥವಲ್ಲ ಭಾರತೀಯ ಸಂಸ್ಕೃತಿ ಬಹುತೇಕ 
ಭಾಗವನ್ನು ನಿರಾಕರಿಸಿದ ಅವರು ಅದನ್ನು ಬರೆಯುವುದು ತೀರಾ ಅಸಂಭವನೀಯ 
ಕೂಡಾ. ಅವರದು ಪರ್ಯಾಯ ಕಾವ್ಯಮೀಮಾಂಸೆ. ಅದನ್ನು “ವಚನಕಾವ್ಯ 
ಮೀಮಾಂಸೆ' ಎನ್ನಲು ಅಡ್ಡಿಯಿಲ್ಲ 


* ಈ ಲೇಖನದಲ್ಲಿ ಬಳಸಲಾದ ವಚನಗಳನ್ನು ಸಮಗ್ರ ವಚನ ಸಂಪುಟ ಜನಪ್ರಿಯ ಆವೃತ್ತಿ 
ಕನ್ನಡ ಮತ್ತು ಸಂಸ್ಕೃತಿ - ನಿರ್ದೇಶನಾಲಯ, ಬೆಂಗಳೂರು - ಇವುಗಳಿಂದ ಆಯ್ದು 
ಕೊಳ್ಳಲಾಗಿದೆ. 


*್‌ ಯ ಆ ಟ್‌ 


ಚೋಳರ ಕಾಲದ ಅಗ್ರಹಾರ ಆಡಳಿತ ವ್ಯವಸ್ಥೆ 


- ಪೊ. ಹೆಚ್‌. ರೇವಣಸಿದ್ಧಪ್ಪ 


ಒಂದನೇ ಪರಾಂತಕ ಚೋಳನ ಕಾಲದ ಉತ್ತರ ಮೇರೂರು ಶಾಸನವನ್ನು 

ಕ್ರಿ.ಶ. 950ರಲ್ಲಿ ಬರೆಸಲಾಗಿದೆ. ಅದನ್ನು ಆಧರಿಸಿ ಪ್ರೊ .`ನೀಲಕಂಠಶಾಸ್ತ್ರಿ ಮತ್ತಿತರರು. 
ತೋಳ ಸ ಸ್ಥಳೀಕ ಸ ಸರಕಾರ ಪ ಪದ್ಧತಿಯನ್ನು. ಕುರಿತು ಬರೆದಿದ್ದಾರೆ. ಈ ಹಾಸನದ ಪ್ರಕಾರ 
ಒಂದು ಗ್ರಾಮದ ಅಥವಾ ಊರಿನ ಆಡಳಿತವನ್ನು ಆರು ವಾರಿಯಂಗಳನ್ನಾಗಿ 3 
ವಿಭಾಗಗಳನ್ನಾಗಿ ಅಥವಾ ಸಮಿತಿಗಳನ್ನಾಗಿ ವಿಂಗಡಿಸಲಾಗಿತ್ತು ಈ ವಾರಿಯಂಗಳಿಗೆ 
30 ಪ್ರತಿನಿಧಿಗಳನ್ನು ಆರಿಸಲಾಗುತಿತ್ತು ಅವರನ್ನು ವಾರಿಯರ್‌ ಎಂದು ಕರೆಯುತಿದ್ದರು. 


ಈ ಪ್ರತಿನಿಧಿಗಳ ಅಥವಾ ಸದಸ್ಯರನ್ನು ಆಯ್ಕೆ ಮಾಡಲು ಈ ಅರ್ಹತೆಗಳನ್ನು 
ಸೂಚಿಸಲಾಗಿತ್ತು 
ಶ್ಯ ಕನಿಷ್ಠ 1.5 ಎಕರೆ ಅಥವಾ 60 ಗುಂಟೆ ಜಮೀನು ಹೊಂದಿರಬೇಕು. 
2. ಸ್ವಂತ ಮನೆ ಇರಬೇಕು 
3... ವಯಸ್ಸು 35 ರಿಂದ 75ರೊಳಗಿರಬೇಕು 
4. ವೇದ ಮತ್ತು ಮಂತ್ರಗಳ ಜ್ಞಾನವಿರಬೇಕು 


ಅನರ್ಹತೆಗಳು 
|: ಹಿಂದೆ ಮೂರು ಬಾರಿ ಸದಸ್ಯರಾಗಿದ್ದವರು 
2. ಸದಸ್ಯರಾಗಿದ್ದಾಗ ಲೆಕ್ಕಪತ್ರ ಕೊಡದೇ ಇದ್ದವರು. 
3 ಸಗೋತ್ತ ವಿವಾಹವಾದವರು 
4. ಅಪರಾಧಿಗಳು 
5 ಅಪರಾಧಿಗಳ ಸಂಬಂಧಿಗಳು / ಸಂಬಂಧವಿರುವವರು 
ಆಯ್ಕೆ ಪದ್ಧತಿ : ಕುಡುವೋಲ್ಫೆ ಅಥವಾ ಕೊಡ ಒಲೆ ಪದ್ಧತಿ. ಸದಸ್ಯರನ್ನು 


ಆರಿಸಲು ಅಭ್ಯ ರ್ಥಿಗಳ ಹೆಸ ರುಗಳನ್ನು ಓಲೆಗಳ ಮೇಲೆ ಅಥವಾ ಗರಿಗಳ ಮೀಲೆ 
ಬರೆದು ಒಂದು "ಕೊಡ (ಬಿಂದಿಗೆ) ದಲ್ಲಿ ಹಾಕಿ $ ವರ್ಷದ ಬಾಲಕನ ಕೈಯಿಂದ 30 


ಚೋಳರ ಕಾಲದ ಅಗ್ರಹಾರ ಆಡಳಿತ ವ್ಯವಸ್ಥೆ 120 


ಓಲೆಗಳನ್ನು ಎತಿಸಲಾಗುತಿತ್ತು ಈ ಪದ್ಧತಿಯನ್ನು ಇಂದಿನ ಲಾಟರಿಪದ್ದತಿಗೆ ಹೋಲಿಸ 
ಬಹುದು. ಪದ್ಧತಿಯಿಂದ ಪ್ರಚಾರದ, ಅವ್ಯ ವಹಾರದ, ಅನಗತ್ಯ ವೆಚ್ಚಗಳ ಸಮಸ್ಯೆ 
ಇಲ್ಲದಂತಾಗಿತ್ತು 


ಈ ರೀತಿ ಆಯ್ಕೆಯಾದ ಸದಸ್ಯರ 6 ಸಮಿತಿಗಳನ್ನು ರಚಿಸಲಾಗುತ್ತಿತ್ತು 


ದೇವಾಲಯ ಸಮಿತಿ 5 ಸದಸ್ಯರು 
ಕೆರೆ ಸಮಿತಿ $ ಸದಸ್ಯರು 
ಲೆಕ್ಕಪತ್ರ ಸಮಿತಿ 5 ಸದಸ್ಯರು 
ಸುವರ್ಣ (ಹಣಕಾಸು) ಸಮಿತಿ 5 ಸದಸ್ಯರು 
ನ್ಯಾಯ ಸಮಿತಿ 5 ಸದಸ್ಯರು 
ವಾರ್ಷಿಕ ಸಮಿತಿ 5 ಸದಸ್ಯರು 

60 ಸದಸ್ಯರು 


ಈ ಸದಸ್ಯರು ಊರಿನ ದೇವಾಲಯದ ಅರಳಿಕಟ್ಟೆ ಮೇಲೆ ಸಭೆ ನಡೆಸುತಿದ್ದರು. 
ಕಾನೂನುಪಾಲನೆ, ತೆರಿಗೆ ವಸೂಲಿ, ಕೆರೆ ನೀರಿನ ಹಂಚಿಕೆ, ಅಪರಾಧಿಗಳ ವಿಚಾರಣೆ 
ರಸ್ತೆ ಕೆರೆ ದುರಸ್ತಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದರು, ದೇವಸ್ಥಾನದಲ್ಲಿ 
ಪೂಜಾ ಮತ್ತು ಮರಗಳ ಕಾರ್ಯ ಗಳನ್ನು ಜಾತ್ರೆ ರಥೋತ್ಸವಗಳನ್ನು ನೋಡಿಕೊಳ್ಳುತಿದ್ದರು. 


ವಿಮರ್ಶೆ 


ಪೂ ವ್ಯವಸ್ಥೆಯನ್ನು ಈವರೆಗೆ ಇತಿಹಾಸಕಾರರು ಚೋಳರ ಸ್ಥಳೀಯ ಆಡಳಿತ 
ವ್ಯವಸ್ಥೆ ಎಂದು ಹೇಳಿಕೊಂಡು ಬಂದಿದ್ದಾರೆ. ಆದರೆ ಇದು ಅಗ್ರಹಾರಗಳಿಗೆ ಮಾತ್ರ 
ಸೀಮಿತವಾಗಿದ್ದ ಆಡಳಿತ ವ್ಯವಸ್ಥೆ ಎಂದು ಖಚಿತವಾಗಿ ಹೇಳಬಹುದು. ಏಕೆಂದ 
ರೆ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಗೌಡರು, ಶಾನುಭೋಗರು ತಳವಾರರು ಇತರರು 
ಆಡಳಿತ ನಿರ್ವಹಿಸುತ್ತಿದ್ದರು ಅವರಿಗೆ ವೇದಮಂತ್ರಗಳ ಜ್ಞಾನವಿರುತ್ತಿರಲಿಲ್ಲ ಇನ್ನಿತರ 
ಅರ್ಹತೆಗಳು - ಅನರ್ಹತೆಗಳು, ಆಯ್ಕೆ ಪದ್ಧತಿ ಇರಲಿಲ್ಲ 


ಈ ಕೊಡ -ಓಲೆ ಪದ್ಧತಿ, ಚತುರ್ವೇದಿ ಮಂಗಲಂ ಸತ್ಯಮಂಗಲಂ ಮೊದಲಾದ 
ಅಗ್ರಹಾರಗಳಿಗೆ ಸೀಮಿತವಾಗಿತ್ತು ಅಲ್ಲಿನ ಬ್ರಾಹ್ಮಣರು ವಾರಿಯಂ ಪದ್ಧತಿಯನ್ನು 
ಅವುಗಳ ನಿಯಮಗಳನ್ನು ಅನುಸರಿಸುತ್ತಿದ್ದರು. ಆದ್ದರಿಂದ ಅದನ್ನು ಸ್ಥಳೀಯ ಸರಕಾರ 
ಪದ್ಧತಿ ಎಂದು ಹೇಳುತ್ತಾ ಹೋಗುವುದು ಸರಿಯಲ್ಲ (1185 25-2-2000). 

Ls 


AM 


ಈ ಸಂಚಿಕೆಯ ಲೇಖಕರು 


ಪ್ರೊ. ಬಿ.ವೈ. ಲಲಿತಾಂಬ 


ಎಸ್‌. ಶಿವಣ 
ಣಿ 


ಡಾ. ಪಿ.ಎಂ. ದಿನೇಶ 


ಡಾ. ವಿಜಯಶ್ರೀ ಸಬರದ 


ಡಾ. ನಾರಾಯಣಸ್ವಾಮಿ ಕೆ. ವೈ. 


ಡಾ. ಎಸ್‌. ವಿದ್ಯಾಶಂಕರ್‌ 


ಮಲ್ಟಿ - 6, 

ವಿಶ್ವವಿದ್ಯಾಲಯ ಶಿಕ್ಷಕ ಆವಾಸ 
ಖಂಡವಾರಸ್ತೆ, 

ಇಂದೋರ್‌ - 452 017 

( ಮಧ್ಯ ಪ್ರದೇಶ) 


ನಂ. 138,7ನೇಸಿ ಮುಖ್ಯ ರಸ್ತೆ 
ಆರ್‌.ಪಿ.ಸಿ. ಲೇಔಟ್‌ 
ಬೆಂಗಳೂರು - 560 040 


ಸಂಸ್ಕೃತ ವಿಭಾಗ 

ಎಸ್‌. ಜೆ. ಎಂ.ವಿ. ಎಸ್‌. ಮಹಿಳಾ ಕಾಲೇಜು 
ಜಯರಾಮರಾಜನಗರ 

ಹುಬ್ಬಳ್ಳಿ - 580 020 


ಬಸವಶ್ರೀ 

ಕುಸನೂರು ರಸ್ತೆ ಸರಸ್ವತಿ ಪುರ 
ವಿಶ್ವವಿದ್ಯಾಲಯ ಅಂಚೆ 
ಗುಲಬರ್ಗಾ - 6 


ಉಪನ್ಯಾಸಕರು 
ಪದವಿ ಕಾಲೇಜು 
ಚಿಂತಾಮಣಿ 
ಕೋಲಾರ ಜಿಲ್ಲೆ 


ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ಎಶ್ವವಿದ್ಯಾಲಯ 
ಬೆಂಗಳೂರು - 560 056 


122 


10. 


ಡಾ. ಸಿ. ನಾಗಭೂಷಣ 


ಡಾ. ಎಂ.ಜಿ. ಮಂಜುನಾಥ 


ಸಾಧನೆ | 


ಅಧ್ಯಾಪಕರು 
ಕನ್ನಡ ಅಧ್ಯಯನ ವಿಭಾಗ 
ಸಾತಕೋತರ ಕೇಂದ್ರ 
FN ಮ 
ಯರಗೇರಾ 
ರಾಯಚೂರು - 584 133 


ಅಧ್ಯಾಪಕ 

ಸ್ನಾತಕೋತ್ತರ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ 
ಕೋಲಾರ 


ಲಕ್ಷ್ಮಿ ಪುರ (ಅಂಚೆ) 
ಸುರಪುರ (ತಾಲ್ಲೂಕು) 
ಗುಲಬರ್ಗಾ ಜಿಲ್ಲೆ 


ಿಸ್ಠಾಪಕ 

ಇತಿಹಾಸ ವಿಭಾಗ 

ಶ್ರೀ ಸಿದ್ದಗಂಗ ಬಾಲಕರ ಕಾಲೇಜು 
ತುಮಕೂರು 


ಬ ಸ: 
| ಜೆ 
ಕ ಕ್ಟ ps 
RE 
ಕ ಹ. ಈ 
ಚ 
ke ' 4 


ಸ್ಥ | ವಿವರಗಳಿಗೆ ವ್ಯವಹರಿಸಿ : ತ 1 
ನಿರ್ದೇಶಕರು . ಕ್ಯ 
ಪ್ರಸಾರಾಂಗ 


